ಕಂಬನಿಯ ಕುಯಿಲು 


ತ.ರಾ.ಸು. 


ಪ್ರಕಾಶಕರು: 


ಹೇಮಂತ ಸಾಹಿತ್ಯ 


ನಂ. ೯೭೨/ಸಿ, ೪ನೇ "ಇ' ಬ್ಲಾಕ್‌, ೧೦ನೇ "ಎ' ಮುಖ್ಯರಸ್ತೆ 
ರಾಜಾಜಿನಗರ, ಬೆಂಗಳೂರು-೧೦ 


KAMBANIYA KUYILU - ಗಿ Historical Novel by Ta.Ra.Su. 
(T.R. Subba Rao), Published by Hemantha Sahitya, No. 972/C, 
4th 'E' Block. 10th ‘A’ Main Road, Rajajinagar, Bangalore- 560 010. 


ಮೊದಲನೇ ಮುದ್ರಣ : 1953 

ಒಂಬತ್ತನೇ ಮುದ್ರಣ : 1971 

ಹತನೇ ಮುದಣ : 2008 
pe) ನ್‌ 

ಹನ್ನೊಂದನೇ ಮುದ್ರಣ : 2015 

ಹನ್ನೆರಡನೇ ಮುದ್ರಣ : 2019 


ಟಿ.ಎಸ್‌. ವಾಗಪ್ರಸಾದ್‌ 
© ಟಿ.ಎಸ್‌. ಕುಮಾರ್‌ 
ಶ್ರೀಮತಿ ಪೂರ್ಣಿಮಾ ಸುಂದರ್‌ 


ಬಳಸಿದ ಕಾಗದ : 70 ಜಿ.ಎಸ್‌.ಎಂ. ಮ್ಯಾಪ್‌ಲಿಥೊ 
ಡೆಮಿ ದ ಪುಟಗಳು : 216 


ಬೆಲೆ: ರೂ. 120/- 


ಕ್ಷ 
ಎಂ. ಮಹೇಶ್‌, ಬೆ೦ಗಳೂರು 
ಮೊ.: 9632967173 


ಮುದ್ರಕರು: 

ಕೆ.ಆರ್‌.ಎಲ್‌. ಆಫ್‌ಸೆಟ್‌ ಪ್ರಿಂಟರ್‌ 
ಬೆಂಗಳೂರು-560 023 f 
ಮೊ.: 9980114081 


ಮುನ್ನುಡಿ 
'ಕ೦ಿಬನಿಯ ಕುಯಿಲು' ಕಾದಂಬರಿಯನ್ನು ನನ್ನ ಅಭಿಮಾನೀ ವಾಚಕ ವೃಂದಕ್ಕೆ 
ಅರ್ಪಿಸುವ ಅವಕಾಶ ದೊರೆತಿರುವುದು ನನಗೆ ಇಬ್ಬಗೆಯಲ್ಲಿ ಸಂತೋಷಕ್ಕೆ 
ಕಾರಣವಾಗಿದೆ. 

ಈ ಕಾದಂಬರಿಯ ಕಥಾವಸ್ತು ಚಿತ್ರದುರ್ಗದ ಇತಿಹಾಸಕ್ಕೆ ಸಂಬಂಧಿಸಿದುದು. 
ಚಿತ್ರದುರ್ಗದ ಇತಿಹಾಸದ ಆಕರಗ್ರಂಥಗಳಲ್ಲಿ ಈ ಘಟನೆಯ ಬಗ್ಗೆ ದೊರೆಯುವಂಥ 
ವಿವರ ತೀರಾ ಅಲ್ಪ. ದಿವಂಗತ ಶ್ರೀ ಎಂ.ಎಸ್‌. ಪುಟ್ಟಣ್ಣನವರು ಬರೆದ “ಚಿತ್ರದುರ್ಗದ 
ಪಾಳೆಯಗಾರರು” ಎಂಬ ಗ್ರಂಥದಲ್ಲಿ ದೊರೆಯುವುದು ಕೇವಲ ನಾಲ್ಕು ಸಾಲು. 
“ಚಿತ್ರದುರ್ಗದ ಬಖೈರು' ೦ಬ ಕೈಬರಹದ ಪುಸ್ತಕದಲ್ಲಿ ದೊರೆತುದೂ ಇಷ್ಟ. ' 

ಅಷ್ಟು ಕಥಾವಸ್ತುವಿಗೆ, ಇತಿಹಾಸದಲ್ಲಿದೊರಕುವ ಬೇರಷ್ಟು ವಿವರವನ್ನು ಬೆರೆಸಿ, 
ಅದರೊಂದಿಗೆ ನನ್ನ ಕಲ್ಪನೆಯನ್ನು ಧಾರಾಳವಾಗಿ ಬೆರೆಸಿ ಈ ಕಾದಂಬರಿಯನ್ನು 
ಹೆಣೆದಿದ್ದೇನೆ. ಈ ಪಾಕ ಎಷ್ಟರಮಟ್ಟಿಗೆ ರುಚಿಯಾಗುವುದೋ ಬಿಡುವುದೋ ವಾಚಕರು 
ಹೇಳಬೇಕು. 

ಇದು ಚಿತ್ರದುರ್ಗದ ಇತಿಹಾಸದ ಭಿತ್ತಿಯ ಮೇಲೆ ರಚಿಸಲೆಳಸಿರುವ ಕಾದಂಬರಿ 
ಮಾಲೆಯಲ್ಲಿ ಮೊದಲನೆಯದು. “ಕಂಬನಿಯ ಕುಯಿಲು'ಗೆ ಪೂರಕವಾಗಿ, ದಳವಾಯಿ 
ಮುದ್ದಣ್ಣನ ಕೊನೆಯ ದಿನಗಳನ್ನು ಚಿತ್ರಿಸುವ "ರಕ್ತರಾತ್ರಿ' ಎಂಬ ಕಾದಂಬರಿಯನ್ನು 
ಇಷ್ಟರಲ್ಲೇ ವಾಚಕರ ಮುಂದಿಡುತ್ತೇನೆ. 

ಸುಲಭ ಬೆಲೆಯಲ್ಲಿ ಸರ್ವರಿಗೂ ಸಾಹಿತ್ಯ ದೊರಕುವಂತೆ ಮಾಡುವ ಉದ್ದೇಶ 
ದಿಂದ ಆರಂಭವಾದ, ತಮ್ಮ ವಿದ್ಯಾನಿಧಿ ಪ್ರಕಾಶನದಲ್ಲಿ ಈ ಕಾದಂಬರಿಯನ್ನು 
ಪ್ರಕಟಿಸುತ್ತಿರುವ ಮೆ. ಎಚ್‌. ವೆಂಕಟರಾಮಯ್ಯ ಅಂಡ್‌ ಸನ್ಸ್‌ ಅವರಿಗೂ, ಇದು 
ಬರೆದ ಮೊದಲಿನಿಂದ ಮುಕ್ತಾಯವಾಗುವವರೆಗೂ ಇದರಲ್ಲಿಆಸಕ್ತಿಯನ್ನು ತೋರಿಸಿದ 
ರಾ. ವೆಂ. ಶ್ರೀನಿವಾಸರಿಗೂ, ಈ ಕಾದಂಬರಿಯನ್ನು ರಚಿಸುವಲ್ಲಿ ಅಗತ್ಯವಾದ ಕೆಲವು 
ಪುಸ್ತಕಗಳನ್ನು ದೊರಕಿಸಿಕೊಟ್ಟ ನನ್ನ ಮಾನ್ಯ ಮಿತ್ರ ಶ್ರೀ ಹೆಚ್‌. ದೇವೀರಪ್ಪ ಮತ್ತು 
ಶ್ರೀ ಹುಲ್ಲೂರು ಶ್ರೀನಿವಾಸಜೋಯಿಸರಿಗೂ ನಾನು ಯಣಿ. 

ಮೈಸೂರು ಪ್ರಿಂಟಿಂಗ್‌ ಮತ್ತು ಪಬ್ಲಿಷಿಂಗ್‌ ಹೌಸಿನ ಶ್ರೀ ಜಿ.ಎಚ್‌. ರಾಮರಾಯರ 
ಉತ್ಸಾಹ ಈ ಪುಸ್ತಕ ಬಹುಬೇಗ ಹೊರಬರಲು ಕಾರಣವಾಗಿದೆ. ಅವರಿಗೂ ನನ್ನ 
ವಂದನೆಗಳು. 
ಮೈಸೂರು 
೧೦-೧೦-೧೯೫೩ ತ.ರಾ.ಸು. 


iii 


iv 


ಪ್ರಕಾಶಕರ ಮಾತು 


ತೆ.ರಾ.ಸು. ಅವರು ಬಹಳ ಜನಪ್ರಿಯ ಲೇಖಕರು. ಅವರು ಬರೆದ ಕಾದಂಬರಿಗಳು 
ಪ್ರತಿಯೊಬ್ಬರ ಮನೆಯಲ್ಲೂಲಭ್ಯ, ಅಲ್ಲದೆ ಅವರ ಹೆಸರು ಮನೆಮಾತಾಗಿದೆ. ಮಹಾನ್‌ 
ಕಾದಂಬರಿಕಾರರಾದ ಅವರು ಸಾಮಾಜಿಕ, ಐತಿಹಾಸಿಕ, ವೈಜ್ಞಾನಿಕ ಅನೇಕ 
ವಿಷಯಗಳಲ್ಲಿ ಬರೆದಿದ್ದಾರೆ. ಅವರು ಬರೆದ ಕೊನೆಯ ಕಾದಂಬರಿ "ದುರ್ಗಾಸ್ತಮಾನ' 
ಪುಸ್ತಕಕ್ಕೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಬಂದಿದೆ. ಈ ಪುಸ್ತಕ ಜನರ ಅಪಾರ 
ಮೆಚ್ಚುಗೆ ಪಡೆದಿದೆ. 

ಚಿತ್ರದುರ್ಗದ ಇತಿಹಾಸವನ್ನು ಕುರಿತು ಅವರು ಬರೆದಿರುವ ಪುಸ್ತಕಗಳು 
"ಕಂಬನಿಯ ಕುಯಿಲು', "ರಕ್ತರಾತ್ರಿ' ಮತ್ತು "ತಿರುಗುಬಾಣ' ಪುನರ್ಮುದ್ರಣಗಳಾಗಿವೆ. 
ಇತ್ತೀಚೆಗೆ ಅವರ ಈ ಮೂರು ಪುಸ್ತಕಗಳ ಪ್ರತಿಗಳು ಮುಗಿದುದರಿಂದ ಓದುಗರಿಂದ 
ಅಪಾರ ಬೇಡಿಕೆ ಬರುತ್ತಿದೆ. 

ಎಂದಿನಂತೆ ವಿಶ್ವಾಸವಿಟ್ಟು ತ.ರಾ.ಸು. ಅವರ ಮಕ್ಕಳು ನಮ್ಮ ಹೇಮಂತ 
ಸಾಹಿತ್ಯಕ್ಕೆ ತ.ರಾ.ಸು. ಅವರ ಎಲ್ಲಾ ಪುಸ್ತಕಗಳನ್ನು ಮರುಮುದ್ರಣ ಮಾಡಲು ಅನುಮತಿ 
ಕೊಟ್ಟು ಸಹಕರಿಸಿದ್ದಾರೆ. ಇದಕ್ಕಾಗಿ ನಾನು ಅವರಿಗೆ ತುಂಬ ಕೃತಜ್ಞನಾಗಿದ್ದೇನೆ. 


-ಪ್ರಕಾಶಕರು 


ಒಂಬತ್ತನೆಯ ಮುದ್ರಣದ ಅರಿಕೆ 


ಕನ್ನಡನಾಡಿನ ತ.ರಾ.ಸು. ಅವರ ಅಭಿಮಾನಿ ವಾಚಕವೃಂದದ ಸತತ 
ಪ್ರೋತ್ಸಾಹದಿಂದಾಗಿ ಈ ಕಾದಂಬರಿಯ ಒಂಬತ್ತನೆಯ ಮುದ್ರಣವನ್ನು ಕನ್ನಡಿಗರ 
ಮುಂದಿಡಲು ನನಗೆ ಸಂತೋಷವಾಗುತ್ತದೆ. ಉಳಿದ ಮುದ್ರಣಗಳಂತೆ ಈ 
ಮುದ್ರಣವನ್ನೂ ಹೊರತಂದಿರುವ ಮೈಸೂರಿನ ವಿದ್ಯಾನಿಧಿ ಪ್ರಕಾಶನದವರಿಗೂ 
ವಿಶೇಷವಾಗಿ ದಿವಂಗತ ಎಚ್‌. ರಾಮಣ್ಣನವರ ಪತ್ನಿ ಶ್ರೀಮತಿ ಬಿ.ಎನ್‌. ಸೀತಾ 
ಲಕ್ಷ್ಮಮ್ಮನವರಿಗೂ, ಮುದ್ರಣದ ಉಳಿದ ಭಾಗದ ಹೊಣೆ ಹೊತ್ತು ನಿರ್ವಹಿಸಿದ 
ಆತ್ಮೀಯರಾದ ಶ್ರೀ ವಿ. ಗುಂಡಣ್ಣ ಮತ್ತು ಕೆ.ಬಿ. ಸೋಮಸುಂದರ್‌ ಅವರಿಗೂ 
ನಾನು ಆಭಾರಿಯಾಗಿದ್ದೇನೆ. ಮುದ್ರಣ ಕಾರ್ಯವನ್ನು ನಿರ್ವಹಿಸಿದ ಪ್ರಬೋಧ 
ಮುದ್ರಣಾಲಯದವರಿಗೆ ನಾನು ಖುಣಿ. ಕನ್ನಡಿಗರ ಅಭಿಮಾನ ಇದೇ ರೀತಿ 
ಮುಂದುವರಿಯಲೆಂದು ಹಾರೈಸುತ್ತೇನೆ. 
“ಗಿರಿಕನ್ಯಕಾ' 
ಯಾದವಗಿರಿ ಅಂಬುಜಾ ತ.ರಾ.ಸು. 


VI 


ಬೆತ್ರದುರ್ಣದ ಇತಿಹಾಪಕ್ಲೆ ಸಂಬಂಧಿಪಿದ ಕಾದಂಬರಿಡಳು 


ತ 
2 
ಣಿ 
4. 
೨ 
0 
7 
8 


ಕಂಬನಿಯ ಕುಯಿಲು 
ರಕ್ತ ರಾತ್ರಿ 
ತಿರುಗುಬಾಣ 

ಹೊಸ ಹಗಲು 
ವಿಜಯೋತ್ಸವ 
ರಾಜ್ಯದಾಹ 

ಕಸ್ಫೂರಿ ಕಂಕಣ 
ದುರ್ಗಾಸ್ತಮಾನ 


ಕಂಬನಿಯ ಕುಯಿಲು 


ಅರಮನೆಯಲ್ಲಿ 


೧ 


ಸ್ವಸ್ತಿಶ್ರೀ ವಿಜಯಾಭ್ಯದಯ ಶಾಲಿವಾಹನ ಶಕ ವರುಷಗಳು ಸಾವಿರದ ಐದುನೂರ 
ತೊಂಬತ್ತಾರನೆಯ ಆನಂದ ಸಂವತ್ಸರ ಪುಷ್ಕ ಶುದ್ಧ ಪೌರ್ಣಮಿಯ ದಿನ- 

ಮುಗಿಲಂಗಳದ ಮೇಘಸರೋವಧರದಲ್ಲಿ ಬಿಳಿ ನೈದಿಲೆಯಂತೆ ಅರಳಿದ ತುಂಬು 
ಚಂದಿರನ ತಿಂಗಳ ಕಾಂತಿ ಚಿತ್ರದುರ್ಗದ ಬೆಟ್ಟದ ಸಾಲಿನ ಸಪ್ತಶೃಂಗಗಳನ್ನೂ ಧವಳ 
ಕಾಂತಿಯಲ್ಲಿ ಮೀಯಿಸಿ ಕೋಡುಗಲ್ಲು, ಬುರುಜು, ಬತೇರಿ, "ಕೋಟಿ, ಕೊತ್ತಲ, 
ದೇವಾಲಯದ ಶಿಖರಗಳಿಗೆ ಹೊಳೆವ ಬೆಳ್ಳಿಯ ರಸಲೇಪ ಮಾಡಿರಲು- 

ಅರಮನೆಯ ಪಂಚಕಲಶಗಳು ಬೆಳುದಿಂಗಳ ಬೆಳಕಿನಲ್ಲಿ ಹೊಳೆಯುತ್ತಿರಲು- 

ಇದ್ದಕ್ಕಿದ್ದಂತೆ ಅರಮನೆಯ ಹೃದಯಾಂತರಾಳದಲ್ಲಿ ಕಗ್ಗತ್ತಲು ಕವಿಯಿತು. 

ಭಹಿುಲಿದ ಹೊಳೆಯಂತೆ TER ಉಕ್ಕಿಬಂದ ಅಂತಃಪುರ ಸ್ತ್ರೀಜನದ 
ರೋದನದ ನೀಳ್ಳನಿಯ ಉರಿ ಸೋಕಿದಂತೆ ಟದ ಬತೇರಿಯ ಮೇಲೆ ತೆಡುತ್ತಿದ್ದ 
ಬಾವುಟ ಬಾಡಿ “ಕ್ಷಛಗಿಳಿಯಿತು. 

ಛಾವಣಿಯ ಅಡಿಯಲ್ಲಿ, ಬಂಡೆಗಳ ಮರೆಯಲ್ಲಿ ಹುದುಗಿಕೊಂಡ ಕತ್ತಲೆಯಂತೆ 
ಪೇಟೆ ಕೋಟೆಯಲ್ಲಿ ಆಡುತ್ತಿದ್ದ ಸದ್ದಡಗಿ ಮೌನ ಕವಿಯಿತು. 

ಶೋಕ ಸೂಚಕ ಕಹಳೆ, “ಭೇರಿಗಳು ಮೊಳಗಿ ಮೌನವನ್ನು ಮಥಿಸಿ, ಮತ್ತಷ್ಟು 
ಗಾಢವಾದ ಮೌನವನ್ನು ಹರಡಿದುವು. 

ಲಾಯದಲ್ಲಿ ಬಿಗಿದ ಆನೆ, ಕುದುರೆಗಳೂ ಕಂಬನಿಗೆರೆದವು. 

ಶ್ರೀಮನ್ಮ ಹಾನಾಯಕಾಚಾರ್ಯ, ಕಾಮಗೇತಿ ಕಸ್ತೂರಿ, ವೀರಮತ್ತೀ ಕುಲತಿಲಕ, 
ಹಗಲುಕಗ್ಗೊಲೆ ಮಾನ್ಯ, ಗಾದ್ರಿಮಲೆ ಹೆಬ್ಬುಲಿ, ಗಂಡುಗೊಡಲಿ ಸರ್ಜ, ಸಂಸ್ಥಾನ 
ಚಿತ್ರದುರ್ಗ, ರಣವೀರ ಇಮ್ಮಡಿ ಮದಕರಿನಾಯಕನು ದಿವಂಗತರಾದರು. 

ಸಿಡಿಲೇಟಿಗೂ, ಕೋಟಿ ಪಟುಭಟರ ಬಲಕ್ಕೂ ಬಗ್ಗದಂಥ ಪ್ರಬಲವಾದ ದುರ್ಗ 
ಇದ್ದಕ್ಕಿದ್ದಂತೆಯೇ ಅನಾಥವಾಯಿತು. 

ಲಕ್ಷವರಹದ ಸೀಮೆ ಪರದೇಶಿಯಂತೆ ಭವಿಷ್ಯದ ಮುಖ ನೋಡಿತು. 

ಗಂಡು ಸಂತಾನವಿಲ್ಲದೆ ದೊರೆ ಮಡಿದ. 

ಮುಂದಾರು ದಿಕ್ಕು ದುರ್ಗಕ್ಕೆ? 


೧೦ ಕಂಬನಿಯ ಕುಯಿಲು 


» ಲ 

ಜರತಾರಿಯ ಕುಸುರಿಗೆಲಸದ ಶಾಲನ್ನು ಹೊದ್ದು ಮಲಗಿತ್ತು. 

ಅರಸನನ್ನು ನೆಚ್ಚಿ ಕೈ ಹಿಡಿದ ಮೂವತ್ತು ಮಂದಿ ನಾಗತಿಯರು, ಕತ್ತರಿಸಿದ 
ಹೂಮಾಲೆಯ ತುಂಡುಗಳಂತೆ, ದುಃಖದ ಭಾರಕ್ಕೆ ಕಾಲು ಕುಸಿದಲ್ಲಲ್ಲಿ ಕೆಡೆದಿದ್ದರು. 
ಅರಿವು ತಪ್ಪಿದರೂ ಕಣ್ಣಿಂದ ಹರಿವ ಜರ್‌ ನೆಲಕ್ಕೆ ಹಾಸಿದ ರತ್ತಗಂಬಳಿಯ 
ಮೇಲೆ ಹರಿದು, ಗಂಧದೆಣ್ಣೆಯ ದೀಪಗಳ ಬೆಳಕಿನಲ್ಲಿ 'ಹೊಳೆದು ಕರಗುತ್ತಿರಲು- 

ಅರಮನೆಯಿಂದ ಅವಸರದ ಕರೆ ಕೇಳಿ, ಉಟ್ಟ ಉಡುಪಿನಲ್ಲೇ ಓಡಿ. ಬಂದ 
ಮಂತ್ರಿಗಳು, ದಳವಾಯಿಗಳು, ಕರಣಿಕರು, ಅರಸರ 'ಆಪ್ರೇಷ್ಟರು, ದುಃಖ ಚಿಂತೆಯ 
ಹತ್ತಾರು ರೂಪಗಳಂತೆ ಮಂಚದ ಸುತ್ತ ನಿಂತಿದ್ದರು. ಕೆಲವರ ಕಣ್ಣು ಇಂದಿನ ದುಃಖದ 
ಕಂಬನಿದುಂಬಿ ಕುರುಡಾಗಿದ್ದರೆ, ಹಲವರ ಕಣ್ಣು ಮುಂದಿನ ಚಿಂತೆಯ ಭಾರದಲ್ಲಿ 
ಜಡವಾಗಿ, ಮಂಕಾಗಿ, ಶಯ್ಯಾಗೃಹದ ಚಿತ್ರಗೆಲಸದ ಚಾವಣಿಯನ್ನು ದಿಟ್ಟಿಸುತ್ತಿವೆ. 
ಸಣ್ಣ ಗಾಳಿಗೆ ಸಿಲುಕಿ ಚಲಿಸುವ ದೀಪದ ಕುಡಿಯ ಹೊಯ್ದಾಟಕ್ಕೆ ಅನುಗುಣವಾಗಿ 
ಚಲಿಸುವ ನೆರಳುಗಳು, ಎಲ್ಲರ ಮನದಲ್ಲಿಯೂ ಸುಳಿದಾಡುತ್ತಿರುವ ಯಾವುದೋ 
ಅಶುಭಚಿಂತೆಗೆ ಹತ್ತಾರು ಮೈ ಬಂದು ಒಮ್ಮೆ ಕ್ಷುದ್ರ ಒಮ್ಮೆ ಹರಡಿ ಅಡ್ಡಾಡು 
ತ್ತಿರುವಂತಿದೆ. 

ಅಂತಃಪುರವನ್ನು ಸುತ್ತಿದ್ದ ದುಃಖದ ಕೋಟೆಯನ್ನು ಯಾರೂ ಭೇದಿಸಿ ಒಳಬರ 
ದಿರಲು ಕಟ್ಟಿದ ಪಡೆಯಂತೆ , ಶಸ್ತ್ರಧಾರಿಗಳಾದ, ನಾಯಕರ ಅಂಗರಕ್ಷಕರ ಪಡೆ ಸುತ್ತಲೂ 
ಕಾವಲು ಬ ಒಮ್ಮೊಮ್ಮೆ ತಟಕ್ಕನೆ ಜಿನುಗುವ ಕಣ್ಣೀರನ್ನು ಒರೆಸಿಕೊಳ್ಳುವುದನ್ನೂ 
ಮರೆತು. 

ಎಲ್ಲಿಮಾತನಾಡಿದರೆ, ಸುತ್ತ ಕವಿದ ಗಾಢಗಂಭೀರ ಮೌನ ದಲ್ಲಿಅಲೆಯುತ್ತಿರುವ 
ರೋಧನ ಧ್ವನಿಯ ಶೋಕ ಪಿಶಾಚಿ ಕೆರಳಿ ತಮ್ಮ ಮೇಲೆ ಕವಿಯುವುದೋ ಎಂದು 
ಬೆದರಿದಂತೆ ಎಲ್ಲರೂ ಮೌನವಾಗಿದ್ದಾರೆ. ಜ್‌ ಯಾವ ಮಾತೂ ಆಡಲು 
ಧೈರ್ಯವಿಲ್ಲ. ಆದರೆ ಆ ಮೌನವನ್ನು. ಮುರಿಯದಿದ್ದರೆ, ಮೂಕಶೋಕ ತಮ್ಮನ್ನೇ 
ಕಬಳಿಸಿಬಿಡುವುದೇನೋ ಎನು ನ್ನುವ ವಂತಿದೆ, ಎಲ್ಲರಿಗೂ ಮಾತಾಡಬೇಕು. ಆದರೆ ಯಾರು 
ಮಾತನಾಡಬೇಕು? ಏನು ಮಾತಾಡಬೇಕು? ಮಾತಾಡಲು « ಅಧಿಕಾರವಿದ್ದವರೆಲ್ಲರೂ 
ಅಲ್ಲಿ ನೆರೆದಿದ್ದಾರೆ-ನಾಯಕರ ಅಣ್ಣನ ಮಕ್ಕಳು ಲಿಂಗಣ್ಣನಾಯಕ, ಚಿಕ್ಕಣ್ಣನಾಯಕರು, 
ಪ್ರಧಾನಮಂ ತ್ರಿ ಭುವನಪ್ಪನವರು, "'ಹೊಟ್ಟೆಗುರುಕಣ್ಣ "ಅಬ್ಬಿಗೆರೆ ಮಲ್ಲಣ್ಣ ಕರಣೀಕ : 
ಅಪ್ಪಣ್ಣ ದಳವಾಯಿಗಳು ದೇಸಣ್ಣ, ರಂಗಪ್ಪ, ಕಾಟೀಹಳ್ಳಿ ಚಂದ, ಪಂಚಮ ವ ಮುದ್ದಣ್ಣ, 
ರಾಯಣ್ಣ, ನಾಯಕರ ಗತ ಸಾಕಿದ ಒಬಣ್ಣ; ನಾಯಕ. ಎ ಬಚಸಷ್ಟ್ಯೂ 1 


ಅರಮನೆಯಲ್ಲಿ ೧೧ 


ಡ್‌ 


ಅರಮನೆಯ ಪುರೋಹಿತರಾದ ವಿರೂಪಾಕ್ಷ ಜೆ ಜೋಯಿಸರೇ, ಮೌನವನ್ನು ಮುರಿದು, 
ಒಳಗೊಳಗೇ ಹುದುಗುವ ಧ್ವನಿಯನ್ನು ಹೊರಗೆಳೆದು ಹೇಳಿದರು- 

“ಎಲ್ಲರೂ ಹೀಗೆ ಸುಮ್ಮನೆ ಕುಳಿತರೇನಾಯಿತು? ಆಗಬಾರದ್ದುಆಗಿಹೋಯಿತು. 
ಇನ್ನು ಮುಂದಿನ ಕೆಲಸದ ಚಿಂತೆ ಮಾಡಬೇಕು.” 

ಮುಂದಿನ ಕೆಲಸವೇನು? ಒಂದು ಬಗೆಯ ಚಿಂತೆಯೇ? ಒಬ್ಬೊಬ್ಬರಿಗೆ 
ಒಂದೊಂದು ಬಗೆಯ ಚಿಂತೆ, ಹಲವಾರು ಬಗೆಯ ಆತಂಕ. 

ಎಂತಲೇ ಪುರೋಹಿತನ ಮಾತಿಗೆ ಯಾರೂ ಪ್ರತ್ಯುತ್ತರ ಕೊಡದೆ, ಸುವ ನೆ 
ಅವರ ಮೊಗ ನೋಡಿದರು. ಪುರೋಹಿತರೇ ತಮ್ಮ ಮಾತನ್ನು ಮುಂದುವರಿಸಿ 
ಹೇಳಿದರು- 

“ದುಃಖಕ್ಕೆ ಸೋತು ಕೈ ಕಟ್ಟಿಕೊಂಡು ಕೂಡುವ ಕಾಲ ಇದಲ್ಲ. ಮುಂದೆ ನಡೆಯ 
ಬೇಕಾದ ಗುರುತರವಾದ ಕಾರ್ಯಭಾರಗಳು ಹೆಚ್ಚಾಗಿ ಇವೆ. 

ಈ ಹೊತ್ತಿನಲ್ಲಿ ಯಾರಾದರೂ ಮುಂದಾಳಾಗಿ ಕೆಲಸ ಮಾಡಬೇಕು. ಧೈರ್ಯ 
ತಂದುಕೊಳ್ಳಬೇಕು.” | 

' “ಮುಂದೇನಾಗಬೇಕೆಂಬುದನ್ನು ನೀವೇ ಹೇಳಬೇಕು ಪುರೋಹಿತರೇ.” 

-ಲಿಂಗಣ್ಣನಾಯಕ ಕೊಂಚ ಧೈರ್ಯ ತಂದುಕೊಂಡು ಹೇಳಿದ. 

“ಎಲ್ಲಕ್ಕೂ ಮೊದಲು ಅಂತ್ಯಕ್ರಿಯೆಗೆ ಸಿದ್ಧತೆಗಳಾಗಬೇಕು. ಅದಕ್ಕೂ ಮೊದಲು 
ಅಂತ್ಯಕ್ರಿಯೆಗಳನ್ನು ಯಾರು ೫ ದು ನಿಶ್ಚಿತವಾಗಬೇಕು. ಮೊರೆಗಳಿಗೆ ಗಂಡು 
ಸಂತಾನವಿಲ್ಲದ್ದರಿಂದ ಈ ಸಮಸ್ಯೆ ಇತ್ಯ ರ್ಥವಾಗಬೇಕಾಗಿ ಬಂದಿದೆ. ಅದಾದ ಬಳಿಕ 

ಮುಂದಿನ ಮಾತು. 

ಪುರೋಹಿತರು ಎತ್ತಿದ ಸಮಸ್ಯೆ ಬಹು ಕ್ಷಿಷ್ಟವಾದುದು. ಬರೀ ದೊರೆಗಳ 
ಅಂತ್ಯಸಂಸ್ಕಾರವನ್ನು ನಡೆಸಬೇಕು ಎಂಬ ಮಾತಾಗಿದ್ದರೆ, ಯಾರಾದರೂ ಅದಕ್ಕೆ 
ಸುಲಭವಾಗಿ ಉತ್ತರ ಹೇಳಬಹುದಾಗಿತ್ತು. ಆದರೆ ಈ ನಿರ್ಣಯದಲ್ಲಿ ಈ ಬಳಿಕ 
ಸಿಂಹಾಸನಕ್ಕೆ ಉತ್ತರಾಧಿಕಾರಿಗಳಾರು ಎಂಬ ಸಮಸ್ಯೆಯೂ ಹಾಸುಹೊಕ್ಕಾಗಿ ಬೆರೆತಿದ್ದು 
ದರಿಂದ, ಆ ಮಾತಿಗೆ ಯಾರೂ ತಟಕ್ಕನೆ ಉತ್ತರ ಕೊ ಡುವುದು ಕಷ್ಟ ವಾಗಿತ್ತು. ಎಂತಲೇ 
ಮತ್ತೊಮ್ಮೆ ಎಲ್ಲರೂ ಒಬ್ಬರೊಬ್ಬರ ಮೊಗ ನ್ನೋಡತೊಡ ಆದರೆ ಎಷ್ಟು 
ಹೊತ್ತು ಹಾಗಿರಲು ಸಾಧ್ಯ? 

ಮದಕರಿನಾಯಕರು ಸಾಯುವ ಮುನ್ನ ಅವರು ತಮ್ಮ ಬಳಿಕ ಸಿಂಹಾಸನಕ್ಕೆ 
ಉತ್ತರಾಧಿಕಾರಿ ಯಾರು ಎಂಬುದನ್ನು ಸೂಚಿಸಿರಲಿಲ್ಲ ಅಷ್ಟು ಬೇಗ, ಸಾವು 
ಬರಬಹುದೆಂಬುದು ಅವರಿಗಾದರೂ ತಿಳಿದಿತ್ತೋ ಇಲ್ಲವೋ, ಅಷ್ಟು ಅನಿರೀಕ್ಷಿತವಾಗಿ 
ಸಾವು ಬಂದಿತ್ತು. ಇದ್ದೊಬ್ಬ ಮಗಳು, ಕೆಂಚಮ್ಮ ಸತ್ತಾಗಲಿಂದಲೂ ನಾಯಕರಿಗೆ ಆ 

ಇರಗಿನಲ್ಲಿ ಆರೋಗ್ಯ "ಕೆಟ್ಟಿತ್ತು. ಆದ ಇಂದಲ್ಲ ನಾಳೆ ಅವರು `ಆ: ಕೊರಗನು 
ಮರೆತು ಬದುಕಬಹು ದೆಂದೇ : ಎಲ್ಲರೂ ನಿರೀಕ್ಷಿ ಕ್ಲಿಸಿದ್ದರೇ ಹೊರತು, ಆ ಕೊರಗೇ ಸಾವಾಗಿ 


ಕಡೆಗೆ, ಅದುವರೆಗೂ ಸ ದ್ದು ಮಾಡದಂತೆ ಶಿವರಕ್ಷಾಸ್ತೋತ್ರವನ್ನು ಪಠಿಸು ಸುತ್ತಿದ್ದ 


೧೨ ಕಂಬನಿಯ ಕುಯಿಲು 


ನಾಯಕರನ್ನು ಕೊಂಡೊಯ್ಯಬಹುದೆಂದು ಊಹಿಸಿರಲಿಲ್ಲ. ಎಂತಲೇ ಅವರ 
ಸಾವಿನೊಂದಿಗೆ, ಈ ಸಮಸ್ಯೆಯೂ ಎಲ್ಲರ ಇದಿರೂ ಕೆರಳಿ ನಿಂತಿತ್ತು. 

ಮದಕರಿನಾಯಕರ ತಂದೆ ಕಸ್ತೂರಿರಂಗಪ್ಪನಾಯಕರು ಮೃತರಾದಾಗಲೂ ಇದೇ 
ಬಗೆಯ ಸಮಸ್ಯೆ ಬಂದಿತು. ಕಸ್ತೂರಿರಂಗಪ್ಪ ನಾಯಕರ ಮೂವರು ಮಕ್ಕಳಲ್ಲಿ 
ಹಿರಿಯರಾದ ಸರ್ಜೇರಾಯ, ಕುಮಾರಪ್ಪ ಇವರು ನಾಯಕರಿಗಿಂತ ಮುಂಚೆಯೇ 
ಕೈಲಾಸವಾಸಿಗಳಾಗಿದ್ದುದರಿಂದ, ನಾಯಕರ ಬಳಿಕ ಅವರ ಮೂರನೆಯ ಮಗ ಮದಕರಿ 
ನಾಯಕರು ಸಿಂಹಾಸ ಸನಕ್ಕೆ ಬರಬೇಕೇ ಅಥವಾ ಔರಸಪುತ್ರ ಸರ್ಜೇರಾಯರ ಹಿರಿಯ 
ಮಗ ಲಿಂಗಣ್ಣನಾಯಕರು ಪಟ್ಟಕ್ಕೆ ಬರಬೇಕೇ ಎಂಬ ಸಮಸ್ಯೆಯಿತ್ತು. 

ಆಗ ದುರ್ಗದ ಹಿತೆ ಷಿಗಳು, ಸುತ್ತ ಕವಿದ ಶತ್ರು ಇರುತ ದುರ್ಗವನ್ನು 
ರಕ್ಷಿಸಲು ಮದಕರಿನಾಯಕರೇ ಸಮರ್ಥರೆಂದು ತಿಳಿದು ಮದಕರಿನಾಯಕರನ್ನೇ ಪಟ್ಟ ಟ್ಟೆ 
ತಂದಿದ್ದರು. ಆಗಲೂ ಇದರಿಂದಾಗಿ ಹಲವರಿಗೆ ಅಸಮಾಧಾನವಾಗಿತ್ತು- ಔರಸಪುತ್ರರ 
ಸಂತಾನಕ್ಕೆ ಸಿಂಹಾಸನಾಧಿಕಾರ ತಪ್ಪಿತಲ್ಲಾ ಎಂದು. ಆದರೆ ಮದಕರಿನಾಯಕರ 
ಇಪ್ಪತ್ತೆರಡು ವರ್ಷದ ಸಮರ್ಥ ಆಳ್ವಿಕೆಯಲ್ಲಿ ಅವರು ಆ ಅಸಮಾಧಾನವನ್ನು 
ಮರೆತಿದ್ದರು. 

ಈಗ ಮದಕರಿನಾಯಕರು ಅಪುತ್ರರಾಗಿ ಸ್ವರ್ಗವಾಸಿಗಳಾದುದರಿಂದ ಆ ಸಮಸ್ಯೆ 
ಮತ್ತೊಮ್ಮೆ ಉಲ್ಬಣಿಸಿತ್ತು. ಅಂದಾದ ಅನಾ ೈಯವನ್ನು ಇಂದು ಸರಿಪಡಿಸಿ ನ್ಯಾಯವಾದ 
ವರನ್ನೇ ಉತ್ತರಾಧಿಕಾರಿಗಳನ್ನಾಗಿ ಮಾಡಬಾರದೇಕೆ? 

ಇದನ್ನೇ ದೃಷ್ಟಿಯಲ್ಲಿಟ್ಟುಕೊಂಡು ದಳವಾಯಿ ಮುದ್ದಣ್ಣ ಹೇಳಿದ 

“ಅದಕ್ಕೆ ಅಷ್ಟು ಚಿಂತೆ ಮಾಡುವುದೇಕೆ? ಹೇಗೂ ದೊರೆಗಳಿಗೆ ಹೊಟ್ಟೆಯಲ್ಲಿ 
ಹುಟ್ಟಿದ ಉತ್ತರಾಧಿಕಾರಿಗಳಿಲ್ಲ. ಅವರ ಅಣ್ಣಂದಿರ ಮಕ್ಕಳೂ, ಪ್ರಭುಗಳಿಗೆ ಮಕ್ಕಳೇ, 
ಆದ್ದರಿಂದ ಎಲ್ಲರೂ ಒಪ್ಪವುದಾದರೆ, ಲಿಂಗಣ್ಣನಾಯಕರೇ ಅಂತ್ಯಕ್ರಿಯೆಗಳನ್ನು 
ನಡೆಸಬಹುದು.” 

ದಳವಾಯಿ ಮುದ್ದಣ್ಣನ ಮಾತು, ಅಷ್ಟು ಹೊತ್ತು ಮೌನದಡಿಯಲ್ಲಿ ಹುದುಗಿದ್ದ 
ಕೆಂಡವನ್ನು ಕಲಕಿತು. 

ಆ ಮಾತು ಕೇಳಿದ ಕೂಡಲೆ, ನಾಯಕರ ಪಾದದಡಿಯಲ್ಲಿ ಮೊಗ ಮುಚ್ಚಿ 
ಮಲಗಿದ್ದ, ನಾಯಕರ ಕಿರಿಯ ಹೆಂಡತಿ ಗೌರವ್ಪನಾಗತಿ ಕೆರಳಿದ ಸ ರ್ಪದಂತೆ ಮೇಲೆದು 
ಹೇಳಿದಳು- ಇ 

“ದಳವಾಯಿಗಳಿಗೆ ತಾವು ಆಡುವ ಮಾತಿನ ಅರ್ಥ ಏನೆಂಬುದು 
ಗೊತ್ತಿದೆಯೆಂದೇ ನಾನು ನಂಬಿದ್ದೇನೆ. ತ 

“ನಾಗತಿಯವರು ನನ್ನ ಮಾತಿಗೆ ಹೆಚ್ಚಿನ ಅರ್ಥ ಕಲ್ಪಿಸಬಾರದು. ಒಂದು ವೇಳೆ - 
ನನ್ನ ಮಾತು ತಮಗೆ ಸರಿಬರದಿದ್ದರೆ ತಮ್ಮ ಮನಸ್ಸಿನ ಮಾತನ್ನು ಬಿಚ್ಚಿ ಹೇಳಬಹುದು. 
ಪುರೋಹಿತರ ಮಾತಿಗೆ ಹಿರಿಯರಾರೂ” ಉತ್ತರ ಕೊಡದಿದ್ದುದರಿಂದ, ದೊರೆಗಳ 
ಊಳಿಗದವರಲ್ಲೊಬ್ಬನಾದ ನಾನು, ನನಗೆ ಸರಿತೋಚಿದ ಮಾತನ್ನು ಹೇಳಿದೆ. ಅದನ್ನು 
ಒಪ್ಪುವುದು ಬಿಡುವುದು ಹಿರಿಯರೆಲ್ಲರಿಗೂ ಸೇರಿದ ಮಾತು. ಆದರೂ ನಾನು ಆಡಿದ 
ಮಾತಿನಲ್ಲಿ ಅನ್ಯಾಯವೇನೂ ಇಲ್ಲು 3 


ಅರಮನೆಯಲ್ಲಿ ೧೩ 


ಮುದ್ದಣ್ಣ ಗೌರವವಾಗಿಯೇ ನಾಗತಿಯ ಮಾತಿಗೆ ಉತ್ತರ ಹೇಳಿದರೂ, ಅದರಲ್ಲಿ 
ಪ್ರತಿಸ್ಪರ್ಧಿಯೊಂದಿಗೆ ಸೆಣಸುವ ಬಿಗಿಯಿತ್ತು. 

“ತಮ್ಮ ಮಾತಿನಲ್ಲಿ ವಿಶೇಷಾರ್ಥ ಸೂಚಿಸುವ ಕೊಂಕು ಇಲ್ಲ ಎನ್ನುವುದಾದರೆ, 
ಸಚಿವರು ಆಡಬೇಕಾದ ಮಾತನ್ನು ದಳವಾಯಿಗಳೇ ಮೊದಲು ಆಡಬೇಕಾದ ಅಗತ್ಯ 
ವಿರಲಿಲ್ಲ. ಪ್ರಭುಗಳ ಮನಸ್ಸಿನಲ್ಲಿ ಏನಿತ್ತು ಎನ್ನುವುದು ಅವರ ಅಂತರಂಗವನ್ನು 
ಅರಿತಿದ್ದವರೆಲ್ಲರಿಗೂ ತಿಳಿದಿದೆ. ಅವರು ಬದುಕಿದ್ದಾಗ ಆ ಮಾತನ್ನು ಬಿಚ್ಚಿ ಆಡಿದ್ದರೆ 
ರಾಣೀವಾಸದವರು ಕಂಡವರು ಕೇಳಿದ ಪ್ರಶ್ನೆಗೆ ಉತ್ತರ ಕೊಡಬೇಕಾದ ದುಃಸ್ಥಿತಿ 
ಬರುತ್ತಿರಲಿಲ್ಲ. ಈಗಲೂ ದೊರೆಗಳ ಮನಸ್ಸು ತಿಳಿದವರು ನಿಸ್ಸಂಕೋಚವಾಗಿ 
ಮಾತನಾಡಬೇಕು” -ಎಂದು ನಾಗತಿ ಸುತ್ತಲಿದ್ದವರೆಲ್ಲರನ್ನು ನೋಡಿ ಕೇಳಿದಳು. 

ಎರಡು ಗಳಿಗೆ ಯಾರೂ ಆಕೆಯ ಮಾತಿಗೆ ಉತ್ತರ ಕೊಡಲಿಲ್ಲ. ಅದುವರೆಗೂ 
ಅಲ್ಲಿ ಸರ್ವಾಧಿಕಾರ ಮಾಡುತ್ತಿದ್ದ ಶೋಕದ ಸ್ಥಾನವನ್ನು ನಿಧಾನವಾಗಿ ಬೇರಾವುದೋ 
ಭಾವನೆ ಆಕ್ರಮಿಸುತ್ತಿದ್ದಂತಿತ್ತು. ಗೌರವ್ವನಾಗತಿ ಕೊಂಚ ಏರಿದ ಸ್ವರದಲ್ಲಿ ಆಡಿದ ಮಾತು 
ಕೇಳಿ ಉಳಿದ ನಾಗತಿಯರೂ ತಲೆ ಎತ್ತಿ ನೋಡಿದರು. ನಾಯಕರ ಪಟ್ಟದ ರಾಣಿ 
ಬಾಣದ ಮನೆ ಓಬವ್ಪನಾಗತಿ ಕಂಬನಿಯ ಕರೆಗಟ್ಟಿ ಕಳೆಗುಂದಿದ ಮುಖದ ಮೇಲೆ 
ಸೆರಗೆಳೆದುಕೊಂಡು, ಕೇಳಿಯೂ ಕೇಳಿದಷ್ಟು ಮೃದುವಾದ ದ್ವನಿಯಲ್ಲಿ ಗೌರವ್ವ 
ನಾಗತಿಯನ್ನು ಉದ್ದೇಶಿಸಿ ಹೇಳಿದಳು: 

“ರಾಜ್ಯದ ಚಿಂತೆ ನಮಗೇಕೆ ತಂಗಿ, ಇನ್ನು ಈ ಲೋಕದ ಚಿಂತೆ ಯಾಕೆ? 
ಇಲ್ಲಿರುವವರು ಆ ಮಾತಾಡಿಕೊಳ್ಳಲಿ, ಇಲ್ಲಿನ ಚಿಂತೆ ಮಾಡಲಿ. ನಮಗೆ ಆದಷ್ಟು 
ಬೇಗ ದೊರೆಗಳ ಪಾದದಲ್ಲಿ ಮಣ್ಣಾಗಲು ದಾರಿ ಮಾಡಿಕೊಟ್ಟರೆ ಸಾಲದೆ?” 

“ಅಕ್ಕನವರು ಈ ಲೋಕದ ಚಿಂತೆ ಮರೆತು ಮಾತಾಡುತ್ತಿದ್ದೀರ.” ಗೌರವ್ವ 
ನಾಗತಿ ಹಿರಿಯ ನಾಗತಿಗೆ ಉತ್ತರ ಕೊಟ್ಟು ಹೇಳಿದಳು. 

“ನಮಗಿನ್ನು ಈ ಚಿಂತೆ ಉಳಿದಿದೆಯೇ ಗೌರಕ್ಕ. ಸೂರ್ಯ ಮುಳುಗಿದ ಮೇಲೆ 
ಬೆಳಕಿನ ಯೋಚನೆಯೇಕೆ? ಆ ಮಾತು ಅವರಿಗೆ ಬಿಡು. ಪ್ರಭುಗಳ ಉಪ್ಪ ತಿಂದವರಿಗೆ 
ಅದರ ಯಣ ತೀರಿಸುವ ಭಾರ ಇರಲಿ. ನಾವು ದೊರೆಗಳು ಕೊಟ್ಟ ಅರಸಿನ ಕುಂಕುಮ 
ಸೂರೆ ಮಾಡುವ ಚಿಂತೆ ಮಾಡೋಣ. ಆಳುವವರು, ಆಳಿಸಿಕೊಳ್ಳುವವರು ಆಳ್ವಿಕೆಯ 
ಆಲೋಚನೆ ಮಾಡಲಿ.” 

“ಅಕ್ಕನವರ ಚಿತ್ತ ಎತ್ತಕಡೆ ಒಲಿದಿದೆ ಎಂದು ನಾನು ಬಲ್ಲೆ. ಅವರು ಇದ್ದಷ್ಟು 
ದಿನ ಅವರನ್ನು ಆಳಿ ನನ್ನ ಮಾತು ನಡೆಯದ ಹಾಗೆ ಮಾಡಿದಿರಿ. ಇಲ್ಲವಾಗಿದ್ದಿದ್ದರೆ 
ಈಗ ಈ ಪ್ರಶ್ನೆಯೇ ಬರುತ್ತಿರಲಿಲ್ಲ. ಈಗಲಾದರೂ ಒಮ್ಮೆ ಮನಸ್ಸಿನಲ್ಲಿರುವುದನ್ನು 
ಹೇಳಿ ಅಕ್ಕ, ಸೋಗಿನ ಮಾತೇಕೆ?” 

-ಕಿರಿಯ ನಾಗತಿಯ ಮಾತು ಚಾಟಿಯ ಏಟಿನಂತೆ ನೆರೆದವರನ್ನೆಲ್ಲಾ ಅಪ್ಪಳಿಸಿತು. 
ಓಬವ್ವನಾಗತಿ ಆ ಮಾತಿನ ಪೆಟ್ಟಿನಿಂದ ಜರ್ರುರಿತಳಾಗಿ ತಲ್ಲಣಿಸಿದಳು. ಉಕ್ಕಿಬಂದ 
ದುಃಖವನ್ನು ತುಟಿಕಚ್ಚೆ ತಡೆಹಿಡಿಯುತ್ತಾ- 


೧೪ ಕಂಬನಿಯ ಕುಯಿಲು 


“ಗೌರಾ... ಗೌರಾ... ಅವರಿರುವಾಗಲೇ, ಅವರೆದುರೇ ಈ ಹಗರಣವೇ” 

ನಿಂದು ಮೊಗದ ಮೇಲೆ ಸೆರಗೆಳೆದು, ದುಃಖಭಾರದಿಂದ ವೆ ಮ್ರ ರೋಂಪಿಸು 
ತಿದ: ಇ ಅಲ್ಲಿರಲಾರದೆ ಅಂತಃಪುರದ ೭ ಒಳಮನೆಗೆ ಸರಿದರು. ಬಹುಮಂದಿ ಉಳಿದ 
ನಾಗತಿಯರೂ ಏನೋ ಅಪಮಾನವಾದಂತೆ, ಏನೋ ಅಪರಾಧ ಮಾಡಿದವರಂತೆ, 
ಹಿರಿಯ ನಾಗತಿಯನ್ನು ಹಿಂಬಾಲಿಸಿದರು. ಗೌರವ್ವನಾಗತಿ ಮಾತ್ರ ನಿಂತ ಎಡೆಯಿಂದ 
ಕದಲಲಿಲ್ಲ. ತನ್ನನ್ನು ಅಲ್ಲಿ ಬಿಟ್ಟು ತೆರಳಿದ ನಾಗತಿಯರ ಬೆನ್ನಿನತ್ತ ಸಿಟ್ಟು ಬೆರೆದ 
ತಾತ್ಸಾರದಿಂದ ನೋಡಿ, ಸುತ್ತ ನೆರೆದವರೆಲರನ್ನೂ ಸವಾಲು ಹಾಕುವಂತೆ ನೋಡಿದಳು. 
ಆದರೆ ಎಲ್ಲರೂ ನೆಲದತ್ತ "ಮೊಗಮಾಡಿ ಕುಳಿತಿದ್ದುದರಿಂದ ಯಾರ ಕಣ್ಣನ್ನೂ ಆ 
ನೋಟ ಕೋರೈಸಲಿಲ್ಲ. 

“ಮಾತನಾಡುವ ಹಿರಿಯರು ಸುಮ್ಮನೆ ಕುಳಿತು ರಾಣೀವಾಸದವರಿಂದ 
ಮಾತನಾಡಿಸುವುದು ಸರಿಯಲ್ಲ. ಅರಿತವರು ಇತ್ಯರ್ಥ ಮಾಡಬೇಕು” ಇಂದು 
ಹ ಹೇಳಿದಳು. 

ಬಳಿಕ ಎಲ್ಲರಿಗೂ ಹಿರಿಯರಾದ ಭುವನಪ್ಪನವರೇ ಹೇಳಿದರು: 

"““ನಾಗತಿಯರ ಮನಸ್ಸಿನ ಮಾತನ್ನು ನಾನು ಬಲ್ಲೆ, ಸಿಂಹಾಸನಕ್ಕೆ ಉತ್ತರಾಧಿಕಾರಿ 
ಗಳನ್ನು ನಿರ್ಣಯಿಸುವ ಕೆಲಸ ಕಷ್ಟ; ಸುಲಭವಾದುದಲ್ಲ ಇಷ್ಟು ಅವಸರದಲ್ಲಿ ತೀರ್ಮಾನ 
ಮಾಡಬಹುದಾದಂಥದಲ್ಲ. ನಾಗತಿಯವರು ಈಗ ಹಟ ಹಿಡಿಯುವ ಹು ಇತ್ತಲ್ಲ, 
ಪುರೋಹಿತರು ಮುಂದಿನ ಕೆಲಸ ನಡೆಸಲು ಅಪ್ಪಣೆ ಕೊಡಬೇಕು. ಇದಾದ ಬಳಿಕ 
ಆ ಮಾತನ್ನು ನಿರ್ಧರಿಸಬಹುದು.” 

“ಹಾಗಾಗದು, ಅವರು ಬದುಕಿದ್ದಾಗ ಇತ್ಯರ್ಥವಾಗದ ಮಾತು, ಈಗ ದೊರೆಗಳ 
ಪಾದದಿದಿರು ತೀರ್ಮಾನವಾಗಬೇಕು. ಅಲ್ಲಿಯವರೆಗೂ ನಾನು ಅವರ ಬಳಿ ಬಿಟ್ರು 
ಕದಲುವುದಿಲ್ಲ.” 

ನಾಗತಿ ಆಡಿದ ಮಾತನ್ನು ಕೇಳಿ ದಳವಾಯಿ ದೇಸ ಸಣ್ಣನಿಗೆ ತಡೆಯಲಾರದಷ್ಟು 
ಸಿಟ್ಟು ಬಂತು. ಸುತ್ತಲಿದ್ದವರನ್ನು ದುರುಗುಟ್ಟಿ ನೋಡುತ್ತಾ. ಹೇಳಿದ- 

“ದೊರೆಗಳು ಬದುಕಿದ್ದಾಗ ಹೀಗೆ ಜಕ್ಕಿಸಿ ಮಾತನಾಡುವ ಧೈರ್ಯ ಯಾರಿಗೂ 
ಇರಲಿಲ್ಲ ಪ್ರಭುಗಳ ಉಪು ್ರ ತಿಂದ ಮೈ ಜರು ಕಣ್ಣೆದುರೇ ಮಲಗಿರುವಾಗ ಹೀಗೆ 
ಮಾತನಾಡುವುದು ಶಿವನಿಗೆ ಒ ಪ್ರಿಗೆಯಾಗದ ಮಾತು; ಆದರೂ ಮಾತನಾಡದೆ ಇರಲು 
ದಾರಿಯೇ ಇಲ್ಲದಂತೆ ಮಾಡಿದ್ದಾರೆ ನಾಗತಿಯವರು. ಹೊಟ್ಟೆಯ ಒಳಗೊಂದು 
ಮಾತಿಟ್ಟುಕೊಂಡು ಇದುರಿಗೆ ಒಂದಾಡುವುದು ನನ್ನಿಂದ ಸ ಸಾಧ್ಯವಿಲ್ಲ. ಆಗಬಹುದು 
ಎಂದು ಹಿರಿಯರು ಹೇಳಿದರೆ, ಇದ್ದ ಮಾತು ಹೇಳುತ್ತೇನೆ. ತ 

“ದಳವಾಯಿಗಳ ಕತ್ತಿಯಷ್ಟೇ ಬಲವೆಂದು ನಾವು ತಿಳಿದಿದ್ದೆವು. ನಾಲಗೆಯೂ 
ಅಷ್ಟೇ ಬಲ ಎಂದು ಈಗ ಕಾಣುತಿದೆ ದಳವಾಯಿಗಳು ನಿರ್ಭಯವಾಗಿ ಇರುವ 


5ಣಕಿ ಹೇಳಿದಳು. ಭುವನ ನಪ್ಪನವ ವರೂ ಬೇರಾವ ದಾರಿಯನೂ ಕಾಣದೆ 


ಅರಮನೆಯಲ್ಲಿ ೧೫ 


“ನಾಗತಿಯವರು ನನ್ನ ನಾಲಗೆ ಬಲ ಎಂದರು. ಬಲವೋ ಇಲ್ಲವೋ ನಾನರಿಯೆ. 
ಆದರೆ ಅದರಲ್ಲಿ ಕೊಂಕಿಲ್ಲ, ಕವಡಿಲ್ಲ ಹಿಂದೆ ದೊಡ್ಡ ನಾಯಕರು ಕಸ್ತೂರಿರಂಗಪ್ಪ 
ದೊರೆಗಳು ಶಿವಪಾದ ಸೇರಿದಾಗ, ಈ ಸಿಂಹಾಸನ ನ್ಯಾಯವಾಗಿ ಶಿವನ ದೊಡ್ಡ 
ಮಕ್ಕಳು ಸರ್ಜೇನಾಯಕರದಾಗಬೇಕಿತ್ತು. ಆದರೆ ಅವರು ದೊಡ್ಡ ನಾಯಕರಿಗಿಂತ 
ಮೊದಲೇ ಶಿವಪಾದ ಸೇರಿದ್ದರಿಂದ ಅವರ ಮಕ್ಕಳು ಪಟ್ಟಕ್ಕೆ ಬರಬೇಕಾಗಿತ್ತು. ಹಿರಿಯ 
ಮಕ್ಕಳ ತಲೆಗೆ ಸಿಂಹಾಸನ ಬರಬೇಕಾದದ್ದು ನ್ಯಾಯ. ಆದರೆ ಆಗ ಸರ್ಜೇನಾಯಕರ 
ಮಕ್ಕಳು ಚಿಕ್ಕಣ್ಣನಾಯಕರು, ಲಿಂಗಣ್ಣನಾಯಕರು ಸಿಂಹಾಸನಕ್ಕೆ ಬರುವ ವಯಸ್ಸಿನವ 
ರಾಗಿರಲಿಲ್ಲವಾದುದರಿಂದ, ಸೀರ್ಯ, ರಾಯದುರ್ಗ, ಹರಪನಹಳ್ಳಿ, ತರೀಕೆರೆಯವರು 
ಈ ಸಂದು ಕಂಡು ದುರ್ಗದ ಮೇಲೆ ಬೀಳಬಹುದೆಂಬ ಭಯದಿಂದ, ಯಾರು 
ಸಿಂಹಾಸನಕ್ಕೆ ಬಂದರೇನು, ದುರ್ಗ ಉಳಿಯಲಿ ಎಂದು ನಮ್ಮ ಚಿಕ್ಕನಾಯಕನನ್ನು 
ಒಪ್ಪಿಸಿ ಅವರನ್ನು ಈ ಸಿಂಹಾಸನಕ್ಕೆ ತಂದೆವು. ದೊರೆಯೆಂದು ಅವರ ಪಾದಕ್ಕೆ ಮೈ 
ಒಪ್ಪಿಸಿದೆವು. ಹಾಗೇ ತಮ್ಮ ಸಂತಾನಕ್ಕೆ ರಾಜ್ಯಭಾರ ಪ್ರಾಪ್ತಿಯಾಗಬೇಕೆಂಬ ಅವರ 
ಮಾತಿಗೂ ಒಪ್ಪಿದೆವು. ಗಂಡು ಸಂತಾನವಿದ್ದಿದ್ದರೆ ಬೇರೆ ಮಾತಿಗೆ ಅವಕಾಶವೇ 
ಇರುತ್ತಿರಲಿಲ್ಲ. ಆದರೆ ಆ ಮಾತು ಶಿವನ ಮನಸ್ಸಿಗೆ ಬರಲಿಲ್ಲ. ದೊರೆಗಳಿಗೆ ಗಂಡು 
ಸಂತಾನವಾಗಲಿಲ್ಲ. ಈಗ ಸರ್ಜೇನಾಯಕರ ಮಕ್ಕಳು ಇದ್ದಾರೆ. ರಾಜ್ಯ ಆಳುವ ಶಕ್ತಿ 
ಅವರಿಗಿದೆ. ಈ ಮಾತನ್ನು ಹಿರಿಯರೆಲ್ಲರೂ ಬಲ್ಲಿರಿ. ಅಂದು ಅನಿವಾರ್ಯವಾಗಿ 
ಆದ ಅನ್ಯಾಯ ಸರಿಹೋಗಬಹುದಾದ ಸಂದರ್ಭ ಈಗ ಒದಗಿದೆ. ಅಣ್ಣನ ಮಕ್ಕಳು 
ಬೇರೆ ಅಲ್ಲ, ಹೊಟ್ಟೆಯ ಮಕ್ಕಳು ಬೇರೆ ಅಲ್ಲ ಆದ್ದರಿಂದ ಸರ್ಜೇನಾಯಕರ ಹಿರಿಯ 
ಮಕ್ಕಳು ಲಿಂಗಣ್ಣನಾಯಕರು ಪ್ರಭುಗಳ ಉತ್ತರಕ್ರಿಯೆ ಮಾಡಬೇಕು. ಮುಂದೆ 
ಸಿಂಹಾಸನಕ್ಕೂ ಅವರೇ ಅಧಿಕಾರಿಗಳಾಗಬೇಕು, ಈ ಮಾತು ತಪ್ಪು ಎನ್ನುವವರು 
ಇದ್ದರೆ, ಹೇಳಬೇಕು” -ಎಂದು ನುಡಿದ ದಳವಾಯಿ ದೇಸಣ್ಣ. 

ಅವನ ಮಾತನ್ನು ಕೇಳಿ, ಗೌರವ್ವ ನಾಗತಿ ಮತ್ತಷ್ಟು ಕೆರಳಿ ಹೇಳಿದಳು- 

“ದಳವಾಯಿ ದೇಸಣ್ಣನವರು ಹೇಳಿದ ಮಾತನ್ನು ಎಲ್ಲರೂ ಕೇಳಿದೀರ. ಅವರು 
ತಮ್ಮ ಮನಸ್ಸಿನಲ್ಲಿದ್ದುದನ್ನು ಹೇಳಿದರು. ಸರಿಯೆ. ಅವರು ತಮ್ಮ ನಾಲಗೆಯಲ್ಲಿಕವಡಿಲ್ಲ 
ಕೊಂಕಿಲ್ಲ ಎಂದರು. ಪ್ರಭುಗಳ ಪಾದ ಹಿಡಿದು ಆಣೆ ಮಾಡಿ ಹೇಳುತ್ತೇನೆ-ನನಗೂ 
ಕವಲು ಮಾತಾಡುವ ಅಭ್ಯಾಸವಿಲ್ಲ. ದೊರೆಗಳ ಅಣ್ಣನ ಮಕ್ಕಳಾದ ಲಿಂಗಣ್ಣನಾಯಕರು, 
ಚಿಕ್ಕಣ್ಣನಾಯಕರು ನನಗೂ ಪರಕೀಯರಲ್ಲ. ಮಕ್ಕಳೇ, ಇದೇ ಕೈಯಿಂದ ಅವರಿಗೆ 
ಹಾಲು ಅನ್ನ ಇಟ್ಟಿದ್ದೇನೆ. ನನ್ನ ಹೊಟ್ಟೆಯ ಮಕ್ಕಳಂತೇ ಅವರನ್ನು ಸಾಕಿದ್ದೇನೆ. ನಾನಾಗಲಿ 
ರಾಣಿವಾಸದ ಬೇರೆ ನಾಗತಿಯವರಾಗಲಿ ಅವರನ್ನು ಎಂದೂ ಹೊರಗಿನವರಂತೆ 
ಕಂಡಿಲ್ಲ. ಈಗಲೂ ಅವರು ನನಗೆ ಮಕ್ಕಳೇ. ಆದರೆ ದೊರೆಗಳ ಮನಸ್ಸಿನಲ್ಲಿದ್ದ ಮಾತು 
ನೆರೇರಬೇಕೆಂಬುದಷ್ಟೇ ನನ್ನ ಇಚ್ಛೆ. ತಮ್ಮ ಸಂತಾನಕ್ಕೆ ಸಿಂಹಾಸನ ಪ್ರಾಪ್ತಿಯಾಗಬೇಕೆಂಬ 
ಬಯಕೆ ಪ್ರಭುಗಳಿಗಿತ್ತೆಂದೂ, ಅದೇ ರೀತಿ ತಾವು ಸಿಂಹಾಸನ ಏರುವ ಮೊದಲು 
ದಳವಾಯಿಗಳಿಂದಲೇ ವಚನ ಪಡೆದಿದ್ದರೆಂದೂ ದಳವಾಯಿಗಳೇ ಹೇಳಿದ್ದಾರೆ. ನಿಜ. 
ಪ್ರಭುಗಳಿಗೆ ಅದೇ ಬಯಕೆ ಇತ್ತು. ನನ್ನ ಮುಂದೂ ಹೇಳಿದ್ದರು. ಅದಕ್ಕಾಗೇ ಕೊರಗಿಯೂ 


೧೬ ಕಂಬನಿಯ ಕುಯಿಲು 


ಇದ್ದರು. ಕಡೆಗೆ ಅದಕ್ಕೆಂದೇ ಓಬಣ್ಣನಾಯಕನನ್ನು ಸಾಕಿದ್ದರು. ಈ ಮಾತು ಎಲ್ಲರಿಗೂ 
ಗೊತ್ತಿದೆ...'' 

“ಪ್ರಭುಗಳು ಓಬಣ್ಣನಾಯಕನನ್ನು ಮಕ್ಕಳಂತೆ ಸಾಕಿದುದನ್ನು ನಾವು ಬಲ್ಲೆವು. 
ಆದರೆ ಅವರೇ ತಮ್ಮ ನಂತರ ಪಟ್ಟಕ್ಕೆ ಬರಬೇಕೆಂಬ ಆಸೆ ಪ್ರಭುಗಳಿಗಿದ್ದಿದ್ದರೆ ದತ್ತು 
ಸ್ವೀಕಾರ ಮಾಡಿಕೊಳ್ಳಲಿಲ್ಲವೇಕೆ?”' 

-ಅದುವರೆಗೂ ಒಂದೂ ಮಾತನಾಡದೆ ಕುಳಿತಿದ್ದ ದಳವಾಯಿ ಚಂದಣ್ಣ ಕೇಳಿದ. 

“ಇಷ್ಟು ಬೇಗ, ಇಷ್ಟು ಅನಿರೀಕ್ಷಿತವಾಗಿ ಶಿವನ ಕರೆ ಬರಬಹುದು, ನಮ್ಮ 
ಓಲೆಯ ಭಾಗ್ಯ ತೀರಬಹುದೆಂದು ಯಾರೂ ತಿಳಿದಿರಲಿಲ್ಲ. ಆದ್ದರಿಂದಲೇ ಪ್ರಭುಗಳು 
ಆ ಶಾಸ್ತ್ರ ತೀರಿಸಲಿಲ್ಲ. ಆದರೂ ತಮ್ಮ ಮನಸ್ಸಿನಲ್ಲಿದ್ದ ಅಭಿಲಾಷೆಯನ್ನು ಹತ್ತಾರು 
ಮಂದಿಗೆ ತಿಳಿಸಿದಾರೆ. ಭುವನಪ್ಪನವರು, ಗುರುಕಣ್ಣನವರು, ಮಲ್ಲಣ್ಣನವರು ಪ್ರಭುಗಳ 
ಬಾಯಿಂದಲೇ ಆ ಮಾತು ಕೇಳಿದಾರೆ. ಹಾಗಲ್ಲವೆಂದು ಅವರು ಪ್ರಭುಗಳ ಪಾದ 
ಮುಟ್ಟಿ ಆಣೆ ಮಾಡಿ ಹೇಳಲಿ. ನಾನು ಇದಿರು ಮಾತನಾಡುವುದಿಲ್ಲ. ನಾನಾಡು 
ತ್ತಿರುವುದು ಸುಳ್ಳು ಮಾತೇ ಭುವನಪ್ಪನವರೇ?”' 

-ನಾಗತಿ ಭುವನಪ್ಪನವರನ್ನು ತೀಕ್ಷ್ಮ ನೋಟದಿಂದ ನೋಡುತ್ತಾ ಕೇಳಿದಳು. 

ಈ ಎಲ್ಲ ಘಟನೆಗಳ ಅನಿರೀಕ್ಷಿತ ವೇಗದ ಸೆಳವಿನಲ್ಲಿ ಸಿಕ್ಕಿ ದಿಗ್ಭ್ರಾಂತರಾದ 
ಭುವನಪ್ಪ ಕೊಂಚ ಹೊತ್ತು ಚಿಂತಿಸಿ, ಬಳಿಕ ಹೇಳಿದರು. 

“ನಾಗತಿಯವರು ನನ್ನನ್ನು ಕ್ಷಮಿಸಬೇಕು. ಈ ಸಿಡಿಲೇಟಿನಿಂದ ನನ್ನ ಮತಿ 
ಮಸಣಿಹೋಗಿದೆ. ಹೀಗೇ ಸರಿ ಎಂದು ನಾನಾವ ಮಾತನ್ನೂ ಈಗ ಹೇಳಲಾರೆ. 
ನಾಗತಿಯವರು ಆಡುತ್ತಿರುವ ಮಾತು ಸತ್ಯ. ಅಷ್ಟೇ ಮಟ್ಟಿಗೆ ದಳವಾಯಿಗಳ ಮಾತಿನಲ್ಲೂ 
ಸತ್ಯವಿದೆ. ಆದರೆ ನನಗೀಗ ತೋಚುವುದಿಷ್ಟೆ. ಹೇಳಬಹುದೆಂದರೆ ಹೇಳುತ್ತೇನೆ.” 

“ಹೇಳಿ.” 


“ಅರಸರ ಶವವನ್ನು ಇದುರಿಗಿಟ್ಟುಕೊಂಡು ಪಟ್ಟಕ್ಕೆ ಹೊಡೆದಾಡುವುದರಿಂದ 
ಯಾವ ಸಮಸ್ಯೆಯೂ ಇತ್ಯರ್ಥವಾಗುವುದಿಲ್ಲ. ಅದಕ್ಕೆ ಪ್ರತಿಯಾಗಿ ಕೇಳಿದವರು ನಮ್ಮನ್ನು 
ಆಡಿಕೊಂಡು ನಗುವುದಕ್ಕೆ ದಾರಿಯಾಗುತ್ತದೆ. ಸಮಾನಸ್ಥರ ಇದುರು ದುರ್ಗದ 
ಮರ್ಯಾದೆ ಇಳಿಮುಖವಾಗುತ್ತದೆ. ಪ್ರಭುಗಳ ಆತ್ಮವೂ ದುಖದಲ್ಲಿ ಬೇಯುತ್ತದೆ. 
ನಾನು ಇಬ್ಬರಲ್ಲೂ ಬೇಡುವುದಿಷ್ಟೇ- ಮೊದಲು ಪ್ರಭುಗಳ ಉತ್ತರಕ್ರಿಯೆ ಸಾಂಗವಾಗಲಿ. 
ಹನ್ನೆರಡು ದಿನದ ಕರ್ಮಗಳೂ ಮುಗಿದ ಬಳಿಕ ಎಲ್ಲರೂ ಸಮಾಧಾನವಾಗಿ ಕುಳಿತು 
ಈ ಸಮಸ್ಯೆಯನ್ನು ತೀರ್ಮಾನ ಮಾಡೋಣ. ಹೀಗೆ ಮಾಡುವುದು ಎಲ್ಲ ದೃಷ್ಟಿ. 
ಯಿಂದಲೂ ಸೂಕ್ತವೆಂದು ನನಗೆ ತೋರುತ್ತದೆ. ಇದರ ಮೇಲೆ ತಮ್ಮ ಇಚ್ಛೆ.” 

“ಭುವನಪ್ಪನವರು ಆಡಿದ ಮಾತು ಸೂಕ್ತವಾದುದು ತಾಯಿ. ಹಾಗೆ 
ಮಾಡುವುದರಲ್ಲಿ ತೊಂದರೆ ಏನೂ ಕಾಣುವುದಿಲ್ಲ. ಅಲ್ಲದೆ, ಈ ದೇಹವನ್ನು ಹೀಗೆ 
ಬಹಳ ಹೊತ್ತು ಇಟ್ಟಿರಬಾರದು. ಮ )ಿತದೇಹ ಸಂಸ್ಕಾರವಿಲ್ಲದೆ ಇರುವಷ್ಟು ಹೊತ್ತು 
ಆತ್ಮಕ್ಕೆ ನರಕಶಿಕ್ಷೆಯಾಗುತ್ತಿರುತ್ತದೆ ಎನ್ನುತ್ತಾರೆ. ಆದ್ದರಿಂದ ಇದಕ್ಕೆ ತಾವು ಒಪ್ಪಬೇಕು” 


ಅರಮನೆಯಲ್ಲಿ ೧೭ 


-ಎಂದು ಪುರೋಹಿತ ವಿರೂಪಾಕ್ಷ ಜೋಯಿಸರು ಭುವನಪ್ಪನವರ ಮಾತಿಗೆ 
ಬೆಂಬಲವಿತ್ತು ಹೇಳಿದರು. 

ಭುವನಪ್ಪನವರ ಮಾತಿನಲ್ಲಿ ಹುದುಗಿದ್ದ ಸತ್ಯವನ್ನು ಅಲ್ಲಗಳೆಯುವುದು ಇಬ್ಬರಿಗೂ 
ಸಾಧ್ಯವಿರಲಿಲ್ಲ. 

“ಆದರೂ ಈಗ ಉತ್ತರಕ್ರಿಯೆಗಳನ್ನು ಮಾಡಲು ಯಾರು ಅಧಿಕಾರಿಗಳೆಂಬ 
ಸಮಸ್ಯೆ ಇತೃರ್ಥವಾಗಲಿ.” ದಳವಾಯಿ ದೇಸಣ್ಣ ಕೇಳಿದ. 

“ಅದರಲ್ಲಿ ತೊಡಕೇನೂ ಇಲ್ಲ. ಓಬಣ್ಣನಾಯಕರ ದತ್ತುಸ್ಟೀಕಾರ ನಡೆದಿಲ್ಲ 
ವಾದುದರಿಂದ ಅವರು ಉತ್ತರಕ್ರಿಯೆಗಳನ್ನು ಮಾಡಲು ಶಾಸ್ತ್ರ ಪ್ರಕಾರ ಸಾಧ್ಯವಿಲ್ಲ. 
ಆದುದರಿಂದ ಲಿಂಗಣ್ಣನಾಯಕರೇ ಅದಕ್ಕೆ ಅಧಿಕಾರಿಗಳಾಗುತ್ತಾತೆ' ಅವರೇ ಈ ಕಾರ್ಯ 
ನಡೆಸಬೇಕು” -ಎಂದು ವಿರೂಪಾಕ್ಷ ಜೋಯಿಸರು ಧರ್ಮಶಾಸ್ತ್ರದ ಬೆಂಬಲದ ಮೇಲೆ 
ಹೇಳಿದರು. ಆ ಮಾತನ್ನು ಕೇಳಿ ನಾಗತಿ- 

“ಅದಕ್ಕೆ ನಮ್ಮದೇನೂ ಅಡ್ಡಿಯಿಲ್ಲ. ಆದರೆ ಉತ್ತರಕ್ರಿಯೆಗಳಿಗೆ ಅಧಿಕಾರಿ 
ಗಳಾದರೆಂಬ ನೆಪದ ಮೇಲೆ ನಾಳೆ ಲಿಂಗಣ್ಣನಾಯಕರೇ ಸಿಂಹಾನಸಾಧಿಕಾರಿಗಳೆಂದು 
ಸಾರುವುದಿಲ್ಲವೆಂದೂ ನಮಗೆ ಭುವನಪ್ಪನವರು ಮಾತು ಕೊಡಬೇಕು” -ಎಂದು 
ಪಟ್ಟುಹಿಡಿದು ಕೇಳಿದಳು. 

“ತಾಯಿ, ನಾಳೆ ಹೀಗೆ ಮಾಡುತ್ತೇನೆ, ಹಾಗೆ ಮಾಡುತ್ತೇನೆ ಎಂದು ಮಾತು 
ಕೊಡಲು ಇದು ನನ್ನ ಮನೆವಾರ್ತೆಯ ವಿಷಯವಲ್ಲ. ದೇಶಕ್ಕೆ ಸೇರಿದ ಸಮಸ್ಯೆ ಇದು; 
ಹತ್ತು ಜನ ಪ್ರಮುಖರು ಕಲೆತು ಇತ್ಯರ್ಥಮಾಡಬೇಕಾದ ಮಾತು. ಇಷ್ಟು ಮಾತ್ರ 
ಹೇಳಬಲ್ಲೆ -ಎಂದೂ ನಾನು ಸತ್ಯಕ್ಕೆ ವಿರೋಧವಾಗಿ ನಡೆಯುವುದಿಲ್ಲ. ನನ್ನಲ್ಲಿ ನಂಬಿಕೆ 
ಇದ್ದರೆ ನಾಗತಿಯವರು ಈಗಿನ ಕಾರ್ಯಕ್ಕೆ ಅನುಮತಿ ಕೊಡಬೇಕು” -ಎಂದರು 
ಭುವನಪ್ಪ. 

“ನಿಮ್ಮಲ್ಲಿ ನಮಗೆ ನಂಬಿಕೆ ಇದೆ ಭುವನಪ್ಪನವರೇ. ನಿಮ್ಮಿಂದ ಇಷ್ಟು ವಚನ 
ಕೇಳಬೇಕು, ದೊರೆಗಳ ಇಚ್ಛೆಯನ್ನು ಹತ್ತು ಜನಕ್ಕೆ ಖಚಿತವಾಗಿ ತಿಳಿಸಬೇಕು ಎಂಬೊಂದು 
ಕಾರಣದಿಂದ ಅಂತಃಪುರದ ಹೆಣ್ಣು ಇಷ್ಟು ಮಾತನಾಡಬೇಕಾಯಿತು -ತನ್ನೆದೆಯನ್ನು 
ದಹಿಸುತ್ತಿರುವ ಬೇಗೆಯನ್ನೂ ಮರೆತು. ಹೀಗೆ ಮಾತನಾಡಿದೆ ಎಂದು ನೀವು, ಹಿರಿಯರು 
ಯಾರೂ ನೊಂದುಕೊಳ್ಳಬಾರದು”' -ಎಂದು ಗೌರವ್ವನಾಗತಿ ಭುವನಪ್ಪನವರಿಗೆ 
ಉತ್ತರವಿತ್ತಳು. 

ಗುಡ್ಡದಂತೆ ಕವಿದು ಬಂದ ವಿಘ್ನ ತೊಲಗಿದಂತಾಗಿ, ಎಲ್ಲರ ಮನಸ್ಸೂ ಹಗುರಾಗಿ, 
ಮುಂದಿನ ಕಾರ್ಯಕ್ರಮವನ್ನು ಚಿಂತಿಸಲು ಅಲ್ಲಿನೆರೆದಿದ್ದವರೆಲ್ಲರೂ ಮಂತ್ರಾಲೋಚನಾ 
ಗೃಹಕ್ಕೆ ತೆರಳಿದಳು. 

ಅವರು ಹೋಗುವವರೆಗೂ ಕಂಭದಂತೆ ಸ್ಥಿರವಾಗಿ ನಿಂತಿದ್ದ ನಾಗತಿ, ಅವರು 
ತೆರಳಿದ ಕೂಡಲೇ ಪತಿಯ ಪಾದದ ಮೇಲೆ ಕುಸಿದು ಬಿದ್ದು- 

“ಪ್ರಭೂ, ಪ್ರಭೂ, ನಿಮ್ಮಿದಿರು ಇಷ್ಟು ಮಾತಾಡಿದ ನನ್ನ ಅಪರಾಧವನ್ನು 
ಮನ್ನಿಸಿ ಪ್ರೂ, ನಿಮ್ಮ ಬಯಕೆಯನ್ನು ನೆರವೇರಿಸಲು ಲಜ್ಜೆಗೆಟ್ಟು ಇಷ್ಟು ಮಾತಾಡ 
ಬೇಕಾಯಿತು” -ಎಂದಳು. 


2 


೧೮ ಕಂಬನಿಯ ಕುಯಿಲು 


ಅದುವರೆಗೂ ಬೇರಾವುದೋ ಭಾವನೆಯ ಅಡಿಯಲ್ಲಿ ಬಲಾತ್ಕಾರದಿಂದ ತಡೆ 
ಹಿಡಿಯಲ್ಪಟ್ಟಿದ್ದ ಉಗ್ರಶೋಕ ಕಟ್ಟೆ ಕಿತ್ತ ನೀರಿನಂತೆ ಚಿಮ್ಮಿ, ಸದ್ದಡಗಿದ ಅಂತಃಪುರವನ್ನು 
ವ್ಯಾಪಿಸಿತು. 


ಪಿ 


ನಾಯಕರು ಅಳಿದ ಬಳಿಕ ನಾಗತಿಯರು ಯಾರೂ ಉಳಿಯುವ ಚಿಂತೆ 
ಮಾಡಲಿಲ್ಲ. ಎಲ್ಲರೂ ಸಹಗಮನ ಮಾಡಿ ಅವರನ್ನು ಹಿಂಬಾಲಿಸುವ ನಿರ್ಧಾರ 
ಮಾಡಿದರು. ಹಿಂದಿನ ರಾತ್ರಿ, ಮುಂದೆ ರಾಜ್ಯಕ್ಕೆ ಉತ್ತರಾಧಿಕಾರಿಗಳು ಯಾರಾಗ 
ಬೇಕೆಂದು ನಿರ್ಧರಿಸಲು ಅಷ್ಟು ರಂಪ ಮಾಡಿದ ಗೌರವ್ವನಾಗತಿಗೂ ಅಕ್ಕತಂಗಿಯರನ್ನು 
ಬಿಟ್ಟು ಒಂಟಿಯಾಗಿ ಅಂತಃಪುರಲ್ಲುಳಿಯುವ ಮನಸ್ಸಿರಲಿಲ್ಲ. ಆಕೆಗಿದ್ದ ಬಯಕೆ ಒಂದೇ- 
ಸಾಕುಮಗ ಓಬಣ್ಣ, ನಾಯಕರ ನಂತರ ಪಟ್ಟಕ್ಕೆ ಬರಬೇಕೆಂಬುದು. ಅದನ್ನು ಖಚಿತ 
ಮಾಡಿಕೊಂಡು ಸ್ವರ್ಗವನ್ನು ಸೂರೆಮಾಡಹೋಗಲು ಆಕೆಯೂ ಸಿದ್ಧವಾಗಿದ್ದಳು. 

ಗೌರವ್ವನಾಗತಿ ಮದಕರಿನಾಯಕರ ಕಡೆಯ ಪತ್ನಿ. ಆಕೆಯ ರೂಪಕ್ಕೆ ಮೋಹಿಸಿ 
ಮದುವೆಯಾದ ನಾಯಕರು ಕಡೆಗಾಲದಲ್ಲಿ ಒಂದು ದಿನವೂ ಆಕೆಯನ್ನು ಬಿಟ್ಟು 
ಅಗಲಿರಲಿಲ್ಲ. ಇದ್ದೊಬ್ಬ ಮಗಳು ಕೈಲಾಸವಾಸಿಯಾದ ಬಳಿಕಲಂತೂ, ಅವರಿಗೆ ಆಕೆಯ 
ಅಂತಃಪುರದಾಚೆಗೆ ಬೇರೆ ಜಗತ್ತೇ ಉಳಿದಿರಲಿಲ್ಲ, ರಾಜ್ಯಚಿಂತೆಯೂ ತಪ್ಪಿಹೋಗಿತ್ತು; 
ತಮಗೆ ಮಕ್ಕಳಿಲ್ಲದ ಬಳಿಕ ಈ ರಾಜ್ಯ ಯಾರಿಗಾದರೇನು ಎಂಬ ತಾತ್ಸಾರ ಮೂಡಿತ್ತು. 

ಗೌರವ್ವನಾಗತಿಗೂ ತನ್ನ ಪತಿಯಲ್ಲಿ ಅಷ್ಟೇ ವ್ಯಾಮೋಹವಿತ್ತಾದರೂ, ಅದರಲ್ಲಿ 
ಪ್ರಪಂಚದ ಅರಿವು ಮರೆತಿರಲಿಲ್ಲ. ನಾಯಕರ ಬಳಿಕ ಈ ರಾಜ್ಯಕ್ಕೆ ದಿಕ್ಕು ಯಾರು 
ಎಂಬ ಚಿಂತೆ ಆಕೆಯನ್ನು ಬಾಧಿಸುತ್ತಿತ್ತು. ಎಂತಲೇ ಆಕೆ, ಉಳಿದ ಮಡದಿಯರು 
ನಾಯಕರಲ್ಲಿ ಹೇಳಲು ಹೆದರಿ ಹಿಂಜರಿಯುತ್ತಿದ್ದ ಮಾತನ್ನು ಹೊತ್ತು ಸಾಧಿಸಿ ಹತ್ತಾರು 
ಬಾರಿ ಆಡಿದ್ದಳು. 

“ನೀವು ಇರುವಾಗಲೇ ಈ ರಾಜ್ಯಕ್ಕೆ ಒಂದು ದಿಕ್ಕು ಗೊತ್ತುಮಾಡಬೇಕು ಪ್ರಭು” 
ಎಂದಳು. 

“ನಮ್ಮ ಬಳಿಕ ರಾಜ್ಯಕ್ಕೆ ಮಕ್ಕಳಿಲ್ಲವೆಂದ ಮೇಲೆ, ಈ ರಾಜ್ಯ ಯಾರದಾದರೇನು 
ಗೌರಾ. ಯಾರಿಗೆ ಈ ರಾಜ್ಯ ಬೇಕೋ ಅವರು ಅದರ ಚಿಂತೆ: ಮಾಡಲಿ.” 

“ಉಳಿದವರು ಹಾಗೆ ಹೇಳಬಹುದು, ಆದರೆ ತಾವು ಹಾಗೆ ಹೇಳಿದರೆ: 

ಆಗುತ್ತದೆಯೇ? ನಾಳೆ ರಾಜ್ಯ ಅನಾಯಕವಾದರೆ ಏನು ಗತಿ? ಒಳ ಜಗಳದಲ್ಲಿ 
ದುರ್ಗ ಕಂಡವರ ಪಾಲಾಗಲು ನಾವೇ ದಾರಿ ಮಾಡಿಕೊಟ್ಟಂತೆ ಆಗುವುದಿಲ್ಲವೇ? 

“ನಿನಗೆ ನನ್ನದಕ್ಕಿಂತ ದುರ್ಗದ ಚಿಂತೆಯೇ ಹೆಚ್ಚಾದಂತಿದೆ ಗೌರಾ” ಎಂದು 
ನಾಯಕರು ಕೊಂಚ ಅಸಮಾಧಾನದಿಂದ ಹುಬ್ಬು ಮುರಿದಿದ್ದರು. 


ಅರಮನೆಯಲ್ಲಿ ೧೯ 


“ಈಗಲೇ ಜನ ನಾನು ನಿಮ್ಮನ್ನು ಅಂತಃಪುರದ ಅರಗಿಳಿಯಾಗಿ ಮಾಡಿ 
ಕೊಂಡಿದ್ದೇನೆ ಎಂದು ದೂರುತ್ತಿದ್ದಾರೆ. ನಾಳೆ ಸೂರ್ಯಚಂದ್ರರಿರುವವರೆಗೂ ಈ 
ಅಪಖ್ಯಾತಿಗೆ ಗುರಿಯಾಗಲೇ?'' ಗೌರವ್ವ ನಾಗತಿಯೂ ಕೇಳಿದ್ದಳು. 
“ನಿನಗಿರುವಷ್ಟು ರಾಜ್ಯದ ಚಿಂತೆ ನನಗಿಲ್ಲವೇ ಗೌರಾ. ನನಗೂ ಇದೆ. ಆದರೇನು 

ಮಾಡಲಿ. ಮಕ್ಕಳಿಲ್ಲದ ಮನಸ್ಸಿಗೆ ಈ ರಾಜ್ಯ ಬರಿ ಮಸಣದಂತೆ ತೋರುತ್ತದೆ.” 

“ನಮ್ಮಂಥ ನಿರ್ಭಾಗೈಯನ್ನು ಕೈಹಿಡಿದು ಪ ಪ್ರಭುಗಳಿಗೆ ಈ ಚಿಂತೆ ಪ್ರಾಪ್ತವಾಯಿತು. 
ಆದರೆ ನಮ್ಮ ದೌರ್ಭಾಗ್ಯದ ಭಾರವನ್ನು ದುರ್ಗದ ಹೆಗಲ ಮಾಲೂ ಹೇರಿ 
ಹೋಗುವುದೇಕೆ ಪ್ರಭು? ನೀವು ಒಪ್ಪಿಕೊಂಡ ಕತ್ತಿಯನ್ನು ಸರಿಯಾದವರೊಂಬ್ಬರಿಗೆ 
ಒಪ್ಪಿಸಿ” -ಎಂದು ಗೌರವ್ವನಾಗತಿ ಮತ್ತೆ ಮೊದಲಿನ ಮಾತಿಗೆ ಬಂದಾಗ ನಾಯಕರಿಗೂ 
ಆಕೆಯ ಆಲೋಚನೆ ಸರಿ ಎಂದು ತೋರಿತ್ತು. 

ಹೀಗನಿಸಿದಾಗಲೇ ಅವರು ಗೌರವ್ವನಾಗತಿಯ ಸೋದರ ಓಬಣ್ಣ ನಾಯಕನನ್ನು 
ತಂದು ಸಾಕುವ ನಿರ್ಧಾರಮಾಡಿದ್ದು. 

ನಾಯಕರ ಈ ನಿರ್ಧಾರವನ್ನು ಮೊಟ್ಟಮೊದಲು ವಿರೋಧಿಸಿದಾಕೆ ಗೌರವ್ವ 
ನಾಗತಿಯೇ. 

“ನಾಯಕರಿಗೆ ಮಕ್ಕಳಿಲ್ಲವೆಂದು ತನ್ನ ತಮ್ಮನನ್ನು ತಂದು ದುರ್ಗದ ಹೆಗಲ 
ಮೇಲೆ ಹೇರಿದಳು ಎಂದು ಜನ ಆಡಿಕೊಳ್ಳುತ್ತಾರೆ. ಇದರಿಂದ ನನಗೂ ಅಪಖ್ಯಾತಿ, 
ನನ್ನ ತವರಿಗೂ ಅಪಖ್ಯಾತಿ. ನನ್ನ ತವರಿನ ಕಡೆಯವರನ್ನು ಬಿಟ್ಟು ಬೇರೆ ಯಾರನ್ಯಾ ದರೂ 
ಸಾಕಿಕೊಳ್ಳಿ” ಎಂದಳು. 

“ಬೇರೆ ಯಾರು ಇದ್ದಾರೆ?” 

“ಏಕಿಲ್ಲ. ಸರ್ಜೇನಾಯಕರ ಮಕ್ಕಳೇ ಇಲ್ಲವೇ? ಹೇಗೂ ಅಣ್ಣಂದಿರ ಮಕ್ಕಳು. 
ಅವರನ್ನೇ ನಿಮ್ಮ ಮಕ್ಕಳೆಂದುಕೊಂಡರೆ ಯಾರಿಗೂ ಅಸಮಾಧಾನವಾಗುವುದಿಲ್ಲ,” 

“ಅಸಮಾಧಾನವಾಗುವುದೇನು? ಎಷ್ಟೋ ಜನಕ್ಕೆ ಬೇಕಾಗಿರುವುದೂ ಅದೇ.” 

“ಹಾಗಾದರೆ ಸರಿಯಾಯಿತಲ್ಲ.” 

“ಉಹೂ, ಅದೇ ಸರಿಯಾಗದಿರುವುದು.” 

“ಏಕೆ?” 

“ಎಷ್ಟಾದರೂ ನೀನು ಹೆಣ್ಣು ಗೌರಾ. ನಿನ್ನ ಬುದ್ಧಿ ಎಷ್ಟು ಓಡಿದರೂ ಅದಕ್ಕೆ 
i. ಜಾಡು ತಿಳಿಯುವುದಿಲ್ಲ. ಶಿ 

“ಏಕೆ?” 

“ನಿನಗೆ ಲಿಂಗಣ್ಣನಾಯಕನೆಂದರೆ ವಿಶ್ವಾಸವಲ್ಲವೇ ಗೌರಾ?” 

“ಇಲ್ಲವೇ? ನನ್ನ | ಹೊಟ್ಟೆಯಲ್ಲಿ ಅಂಥ ಮಗ ಹುಟ್ಟಿದ್ದಾದರೆ ನನ್ನ ಸಮಾನ ಇಲ್ಲ 
ಎಂದು ಹೆಮ್ಮೆ ಪಟ್ಟುಕೊಳ್ಳುತ್ತಿದೆ. 

“ಅದಕ್ಕೇ ನಿನ್ನದು ಹೆಣ್ಣು ಬುದ್ಧಿ a 


೨೦ ಕಂಬನಿಯ ಕುಯಿಲು 


—ನಾಯಕರು ಒಳನಗೆ ನಕ್ಕು ಹೇಳಿದ್ದರು. 

“ಅದಕ್ಕೆ ಎಂದರೆ ಏಕೆ?” 

“ನಿನ್ನ ಕಣ್ಣು ಕಾಣುವುದು ಅಷ್ಟೇ ದೂರ. ಆದರೆ ಈ ನೀರಿನಾಳದಲ್ಲಿಆಡುತ್ತಿರುವ 
ಒಳಸುಳಿಯನ್ನು "ನೀನು ಕಾಣೆ. ನೀನು ಕೊಡು, ಬಿಡು, ಲಿಂಗಣ್ಣನಿಗೇನೂ ಈ 
ಸಿಂಹಾಸನದ ಮೇಲೆ ಕಣ್ಣಿರುವುದು ಸುಳ್ಳಲ್ಲ. ತಮಗೆ ಬರಬೇಕಾಗಿದ್ದ ಸಿಂಹಾಸನ, 
ಅನ್ಯಾಯವಾಗಿ ತಮಗೆ ತಪ್ಪಿ ನನ್ನ ಪಾಲಾಯಿತಲ್ಲ ಎಂಬ ಅಸಮಾಧಾನ ಅವರ 
ಅಂತರಂಗದಲ್ಲಿ ಕುದಿಯುತ್ತಿದೆ. ಆ ಅಸಮಾಧಾನಕ್ಕೆ ಗಾಳಿ ಬೀಸುವವರೂ ಕಡಿಮೆ 
ಇಲ್ಲ, ದುರ್ಗದಲ್ಲಿ,” 

“ನಿಮ್ಮ ಕಣ್ಣೆದುರಿನಲ್ಲಿಯೇ ಇಷ್ಟು ನಡೆಯುತ್ತಿದೆಯೇ?” 

-ಅಚ್ಚರಿಯಿಂದ ಕೇಳಿದ್ದಳು ಗೌರವ್ವನಾಗತಿ. 

“ನನ್ನ ಕಣ್ಣೆದುರಿನಲ್ಲಿ ನಡೆಯುತ್ತದೆಯೆ? ಅಷ್ಟು ಧೈರ್ಯ ಇನ್ನೂ ಯಾರಿಗೂ 
ಬಂದಿಲ್ಲ. ಸಿಂಹಾಸನವೆಂದರೆ ಏನೆಂದುಕೊಂಡಿದ್ದೀಯ ಗೌರಾ, ಇದು ಒಳಸಂಚುಗಳ 
ಮುಳ್ಳು ಪೊದರುಗಳ ನಡುವೆ ಬೆಳೆದ ಹೂವು. ಎಂತಲೇ ಇದರ ಮೇಲೆ ಕೂಡಲು 
ಮೈಯೆಲ್ಲಾ ಕಣ್ಣಿದ್ದರೂ ಸಾಲದು.” 

“ಹಾಗಾದರೆ ಓಬಣ್ಣನನ್ನು ಈ ಮುಳ್ಳಿನ ಮಂಚದ ಮೇಲೇಕೆ ಕೂಡಿಸುತ್ತೀರಾ?'' 

“ಅದಕ್ಕೆ ಕಾರಣವಿಲ್ಲದೆ ಇಲ್ಲ.” 

“ಏನು ಕಾರಣ?” 

“ಲಿಂಗಣ್ಣ ಅಧಿಕಾರಕ್ಕೆ ಬಂದರೆ, ಆ ಅಧಿಕಾರ ಅವನ ಕೈಲಿ ಉಳಿಯುವುದಿಲ್ಲ 
ವೆಂಬುದು.” 

“ಅಂದರೆ...?'' 

-ನಾಯಕರ ಮಾತು ಅರ್ಥವಾಗದವಳಂತೆ ಕೇಳಿದ್ದಳು ನಾಗತಿ. 

“ದುರ್ಗದಲ್ಲೀಗ ಹೊಸ ಬಲವೊಂದು ಬೆಳೆಯುತ್ತಿದೆ ಗೌರಾ. ಅದನ್ನು ಹಾಗೆ 
ಬೆಳೆಯಲು ಬಿಟ್ಟರೆ, ನಾಳೆ ನಾಯಕರ ಸ್ಥಾ ನವನ್ನು ಅದು ಆಕ್ರಮಿಸುವುದು, ಎಂಬ 
ಭೀತಿ ನನಗಿದೆ. 5 

“ಅದನ್ನು ತಿಳಿದಿದ್ದೂ ಮುರಿಯುವುದಿಲ್ಲವೇಕೆ?” 

“ಮುರಿಯುವ ಕೆಲಸ ಎಷ್ಟು ಸುಲಭವಲ್ಲ, ಅಲ್ಲದೆ ಇದು ನಾವೇ ನಿರ್ಮಾಣ 
ಮಾಡಿಕೊಂಡದ್ದು ಅದಿಲ್ಲದೆ ನಾವು ಬದುಕುವುದೂ ಸಾಧ್ಯವಿಲ್ಲ. ಎಂತಲೇ ಜನಪರ 
 ಚಿಂತಿಸುತ್ತಿದ್ದೇನೆ. 

“ನಿಮ್ಮನ್ನು ಇಷ್ಟು ಚಿಂತೆಗೊಳಗು ಮಾಡಿದ ಬಲ ಯಾವುದು ಪ್ರಭು?” 
“ದಳವಾಯಿಗಳದು.” 

“ಲ್ಲ?” 

-ಗಾಬರಿ, ಆಶ್ಚರ್ಯಗಳೆರಡೂ ಬೆರೆತ ಧ್ವನಿಯಲ್ಲಿ ಕೇಳಿದಳು ನಾಗತಿ. 


ಅರಮನೆಯಲ್ಲಿ ೨೧ 


“ನಿಜ ಗೌರಾ, ದುರ್ಗದ ರಕ್ಷಣೆಗೆಂದು ಕೋಟೆಯಂತೆ ಸೇನೆಯನ್ನು ಕಟ್ಟ, ಈ 
ದಳವಾಯಿಗಳನ್ನು ನಾವೇ ಬೆಳೆಸಿದೆವು. ಈಗೀಗ ದಳವಾಯಿಗಳು ಪ್ರಬಲಿಸಿ ನಮಗೂ 
ತಲೆ ನೋವಾಗುವಷ್ಟು ಬೆಳೆದಿದಾರೆ. ಇದನ್ನು ಹೇಗೆ ನಿವಾರಿಸುವುದೆಂಬುದೇ ನನಗೆ 
ತೋರದಾಗಿದೆ.” 

“ಅದಕ್ಕಷ್ಟು ಯೋಚಿಸಬೇಕೆ? ಉದ್ಧಟರಾದವರನ್ನು ಕೆಲಸದಿಂದ ಕಿತ್ತು ಒಗೆದರೆ 
ಸರಿ.” -ನಾಗತಿ ಸಿಟ್ಟಿನಿಂದ ಹೇಳಿದಳು. 

“ದಳವಾಯಿಗಳನ್ನು ಕಿತ್ತೊಗೆಯುವುದು, ಅವರನ್ನು ಆ ಕೆಲಸಕ್ಕೆ ನೇಮಿಸಿದಷ್ಟು 
ಸುಲಭವಲ್ಲ. ದಳವಾಯಿಗಳನ್ನು ಅಧಿಕಾರದಿಂದ ತಳ್ಳಿ ಹಾಕಬಹುದು. ಆದರೆ ಅದರಿಂದ 
ಸೇನೆಯಲ್ಲೇ ಬಣಗಳಾಗುತ್ತದೆ, ಅಸಂತುಪ್ಟಿ ಬೆಳೆಯುತ್ತದೆ. ಸೇನೆಯನ್ನು ಅಸಂತುಷ್ಟಿ 
ಗೊಳಿಸುವುದು, ಶತ್ರುವಿಗೆ ದುರ್ಗದ ಹೆಬ್ಬಾಗಿಲನ್ನು ತೆರೆದಂತೆ. ಈ ಲಿಂಗಣ್ಣ 
ದಳವಾಯಿಗಳಿಗೆ ಬೇಕಾದವನಾಗಿದ್ದಾನೆ. ಆದರೆ ದಳವಾಯಿಗಳಿಗೆ ಲಿಂಗಣ್ಣನಲ್ಲಿರುವ 
ಪ್ರೀತಿ ನಿಜವಾದ ಸ್ವಾಮಿನಿಷ್ಠೆಯೋ, ಅಥವಾ ಅದು ಬೇರೆ ಒಂದು ಬಗೆಯ ಆಟಕ್ಕೆ 
ಮುಖವಾಡವೋ ನನಗೆ ತಿಳಿಯದಾಗಿದೆ. ಅದಕ್ಕಾಗೇ ಲಿಂಗಣ್ಣನನ್ನು ದತ್ತು ತೆಗೆದು 
ಕೊಂಡು ಸಿಂಹಾಸನಕ್ಕೆ ಉತ್ತರಾಧಿಕಾರಿಯಾಗಿ ಮಾಡಲು ಹಿಂಜರಿಯುತ್ತಿದ್ದೇನೆ. ಕ 

“ಓಬಣ್ಣನನ್ನು ದತ್ತು ತೆಗೆದುಕೊಂಡರೆ ಈ ಸಮಸೆ  ಪರಿಹಾರವಾಗುವುದೇ? 
ಆದ್ದರಿಂದ ಅವರ ಸ ಸಮಾಧಾನಕ್ಕೆ ಆಜ್ಯಾಹುತಿ ಮಾಡಿದಂತಾಗುವುದಿಲ್ಲವೇ1 

“ಹಾಗೂ ಆಗಬಹುದು. ಅದಕ್ಕೆ ಈತನನ್ನು ದತ್ತು ಸ್ವೀಕಾರವಿಲ್ಲದೆ ಸಾಕಿಕೊಂಡು, 
ಮುಂದೆ ಪರಿಸ್ಥಿತಿ ಹೇಗೆ ತಿರುಗುವುದೋ ನೋಡಿಕೊಂಡು, ಅನಂತರ ಯಾವುದನ್ನೂ 
ನಿರ್ಧರಿಸಬೇಕು. ಅಂತೂ ಒಂದು ಮಾತಂತೂ ನಿಜವಾಯಿತು ಗೌರಾ.” 

“ಯಾರ ಮಾತು?” 

“ಅಪ್ಪಾಜಿಯವರ ಕಾಲದಲ್ಲಿ, ಈಗಿರುವ ವಿರೂಪಾಕ್ಷ ಜೋಯಿಸರ ತಂದೆ 
ಯವರಿದ್ದರು. ಅವರು ಹೇಳುತ್ತಿದ್ದರು- ರಕ್ತದಲ್ಲಿ ಕಟ್ಟಿದ ಕೋಟೆ ರಕ್ತದಲ್ಲಿ ಮುಳುಗುತ್ತದೆ; 
ಕತ್ತಿಯಲ್ಲೇ ಬಿತ್ತಿದುದು ಕತ್ತಿಯಲ್ಲೇ ಕೊಯಿಲಾಗುತ್ತದೆ. ಎಂತು ಹಾಗೇ ಆಗುವುದೋ 
ಏನೋ, ಯಾರು ಬಲ್ಲರು, ಏಕನಾಥೇಶ್ವರಿಯ ಚಿತ್ತದಲ್ಲಿ ಇದ್ದಂತಾಗಲಿ.” 

ಅಂದು ನಾಯಕರು ಆಡಿದ್ದ ಆ ಮಾತು ಗೌರವ್ವನಾಗತಿಯ ಚಿತ್ತದಲ್ಲಿ 
ಶಿಲಾಲಿಖಿತಾಕ್ಷರದಂತೆ ಸ್ಥಿರವಾಗಿ ಮೂಡಿತ್ತು. ಅಷ್ಟೇ ಮಟ್ಟಿಗೆ ನಾಯಕರ ಸುತ್ತಮುತ್ತ 
` ಓಡಾಡುವವರ ಚಲನವಲನವನ್ನು ಎಚ್ಚರಿಕೆಯಿಂದ ನಿರೀಕ್ಷಿಸತೊಡಗಿದಳು. "ಕೆಲವ್ರು 
ದಿನಗಳು ಕಳೆಯುವುದರೊಳಗಾಗಿ ಆಕೆಗೆ ನಾಯಕರಾಡಿದ. ಮಾತು ನಿಜವೆಂಬುದು 
ಮನವರಿಕೆಯಾಯಿತು; ಅಷ್ಟೇ ಮಟ್ಟಿಗೆ ಅವರ ಮುಂಜಾಗರೂಕತೆಯ ರೀತಿ ಒಪ್ಪಿಗೆ 
ಆಯಿತು. 

ದಿನಗಳೆದಂತೆ ಓಬಣ್ಣನಾಯಕರನ್ನೇ ದತ್ತು ತೆಗೆದುಕೊಂಡು, ಪಟ್ಟಾಧಿಕಾರಿ 
ಯನ್ನಾಗಿ ಮಾಡಬೇಕೆಂಬ ನಾಯಕರ ನಿರ್ಧಾರ ಬಲವಾಯಿತು. ಆದರೆ ಅದನ್ನು 
ಅವರು ಕಾರ್ಯರೂಪಕ್ಕೆ ತರುವುದರೊಳಗೆ ಸಾವು ಅವರನ್ನು ಕೊಂಡೊಯ್ದು, ಅವರ 
ನಿರ್ಧಾರ ಅರಿತವರ ಮೇಲೆ ಬಿದ್ದಿತು. 


೨೨ ಕಂಬನಿಯ ಕುಯಿಲು 


ನಾಯಕರ ಈ ಅಭಿಲಾಷೆ ಗೌರವ್ವನಾಗತಿಯಂತೆಯೇ ನಾಕರ ಮಂತ್ರಮಂಡಲ 
ದಲ್ಲಿದ್ದ ಭುವನಪ್ಪ, ಗುರುಕಣ್ಣ, ಮಲ್ಲಣ್ಣನವರಿಗೂ ಗೊತ್ತಿತ್ತು. ಅವರಿಗೂ ನಾಯಕರ 
ಏರ್ಪಾಟು ಒಪ್ಪಿಗೆಯಿತ್ತು. ಆದರೆ ನಾಯಕರ ಅನಿರೀಕ್ಷಿತ ಸಾವಿನಿಂದ ಅವರಿಗೂ 
ಕೈಕಟ್ಟಿದಂತಾಗಿತ್ತು. 

ಆದರೂ ನಾಯಕರ ಅಭಿಲಾಷೆಯನ್ನು ಸಾರ್ಥಕಗೊಳಿಸಲು ನಾಗತಿಯವರಿಗಿದ್ದ 
ಬಲವಾದ ಆಸರೆ ಭುವನಪ್ಪನವರದೇ: ತಾನು ಸಹಗಮನ ಮಾಡುವ ಮುನ್ನ ಅವರಿಂದ ' 
ವಚನ ತೆಗೆದುಕೊಂಡರೆ, ತನ್ನ ಕೆಲಸ ಆದಂತೆಯೇ ಎಂಬುದೂ ನಾಗತಿಗೆ ಗೊತ್ತಿತ್ತು. 
ಆದುದರಿಂದಲೇ ಬೆಳಕು ಹರಿಯುತ್ತಿದ್ದ ಹಾಗೆ ದಾಸಿಯರನ್ನಟ್ಟಿ ಭುವನಪ್ಪನವರನ್ನು 
ಅಂತಃಪುರಕ್ಕೆ ಕರೆಸಿದಳು. 


ಅ 


ಭುವನಪ್ಪನವರು ಪ್ರಧಾನಾಮಾತ್ಕರಾಗದೇ ಇದ್ದರೂ ಅವರ ಮಾತೆಂದರೆ 
ನಾಯಕರಿಂದ ಹಿಡಿದು ಎಲ್ಲರಿಗೂ ಗೌರವ. ಮಂತ್ರಿಮಂಡಲದ ಸಭೆಯಲ್ಲೂ ಅವರ 
ಸಲಹೆಯನ್ನು ತೆಗೆದುಹಾಕುವ ಸಾಹಸವನ್ನು ಯಾರೂ ಮಾಡುತ್ತಿರಲಿಲ್ಲ. ಇದಕ್ಕೆ 
ಭುವನಪ್ಪನವರು ವಯಸ್ಸಿನಿಂದ ಹಿರಿಯರು ಎಂಬುದೊಂದೇ ಕಾರಣವಾಗಿರಲಿಲ್ಲ. 
ದುರ್ಗದ ಪಾಳೆಯಗಾರರ ಮನೆತನದ ಮೂಲಪುರುಷರಾದ ಮತ್ತಿ ತಿಮ್ಮಣ್ಣನಾಯಕರು 
ದುರ್ಗದ ಒಡೆಯರಾದಂದು, ಭುವನಪ್ಪನವರ ಮನೆತನದ ಹಿರಿಯರು ನಾಯಕರ 
ಬಲಗೈಯ ಬಂಟರಾಗಿ, ಸಿದ್ಧರ ವರಪ್ರಸಾದದಿಂದ ಲಭ್ಯವಾದ ಸಿಂಹಾಸನ ಸ್ಥಿರವಾಗಲು 
ನೆರವಾಗಿದ್ದರು. ಅಂದಿನಿಂದ ಇಂದಿನವರೆಗೆ ಅವರ ಮನೆತನದವರು ಪಾಳೆಯಗಾರರ 
ಮನೆತನದವರಲ್ಲಿ ಇದೇ ಬಗೆಯ ನಿಷ್ಠೆಯನ್ನೇ ತೋರುತ್ತಾ ಬಂದಿದ್ದರು. ಭುವನಪ್ಪ 
ನವರು ಅದೇ ಸಂಪ್ರದಾಯವನ್ನು ಪಾಲಿಸಿಕೊಂಡು ಬಂದಿದರು. ಅವರ ನಿಷ್ಠೆ ಎಷ್ಟು 


ಎ 


ದೃಢವಾದುದೋ ಅವರ ಹೃದಯ, ಕೈ, ಕಿವಿಗಳು ಅಷ್ಟೇ ಶುದ್ಧ ದೊರೆಗಳಲ್ಲಿ, 
ಅರಮನೆಯಲ್ಲಿ ಎಷ್ಟೋ ಸಲಿಗೆಯಿದ್ದರೂ, ಅದನ್ನವರು ದುರುಪಯೋಗಪಡಿಸಿ 
ಕೊಂಡರೆಂದಾಗಲಿ, ಸ್ವಾರ್ಥಕ್ಕೆ ಬಳಸಿಕೊಂಡರೆಂದಾಗಲಿ ಎಂದೂ ಈ ಕಲಂಕ 
ಸೋಂಕಿರಲಿಲ್ಲ; ಎಂತಲೇ ಎಲ್ಲರಿಗೂ ಅವರ ಮಾತೆಂದರೆ ವೇದವಾಕ್ಯ; ಅವರನ್ನು 
ಕಂಡರೆ ತಮ್ಮ ಮನೆಯ ಹಿರಿಯರನ್ನು ಕಂಡಷ್ಟು ಗೌರವ. 

ಆದುದರಿಂದಲೇ ಗೌರವ್ವನಾಗತಿ ಆ ಹೊತ್ತಿನಲ್ಲಿ, ಅವರ ನೆರವು ಬಯಸಿ, ಕರೆ. 
ಕಳಿಸಿದಳು. 


ನಾಗತಿಯ ಕರೆ ಬಂದಕೂಡಲೇ ಭುವನಪ್ಪನವರು ತೊಟ್ಟ ಉಡುಪಿನಲ್ಲೇ ಧಾವಿಸಿ 
ಬಂದರು. ಹಿಂದಿನ ರಾತ್ರಿ ನಾಯಕರ ಶವದಿದಿರು ನಡೆದ ಪ್ರಕರಣದಿಂದ ಅವರ ಚಿತ್ತ 


ಅಲ್ಲಕಲ್ಲೋಲವಾಗಿತ್ತು. ಬೆಳಕಿನಲ್ಲೇ ಈ ಅವಸರದ ಕರೆ ಬಂದುದನ್ನು ಕಂಡು 
ಮತ್ತೇನಾಯಿತೋ ಎಂದು ಅವರಿಗೆ ಗಾಬರಿಯಾಯಿತು. 


ಅರಮನೆಯಲ್ಲಿ ೨೩ 


ನಾಯಕರು ಇದ್ದಕ್ಕಿದ್ದಂತೆ ಶಿವಾಧೀನರಾದರೆಂದು ಕೇಳಿದಾಗಿನಿಂದಲೂ 
' ಯಾವುದೋ ಅಸ್ಪಷ್ಟಭೀತಿ ಅವರ ಚಿತ್ತಕ್ಕೆ ಮುತ್ತಿಗೆ ಹಾಕಿತ್ತು. ಆ ಭೀತಿಯ ಸ್ವರೂಪ 
ಇಂತಹುದೇ ಎಂದು ಖಚಿತವಾಗಿ ಕಂಡಿದ್ದರೆ, ಅವರು ಅಷ್ಟು ಚಿಂತೆ ಮಾಡುತ್ತಿರಲಿಲ್ಲ. 
ಕೂಡಲೇ ಅದರ ನಿವಾರಣೆಗೆ ಪ್ರಯತ್ನ "ಮಾಡುತ್ತಿದ್ದರು. ಆದರೆ ಆ ಭೀತಿ” ಮುಖ 
_ ತೋರಿಸದೆ, ಸುಳಿದಾಡಿ ಅವರ ಎದೆಯನ್ನು ಓಂಡುತ್ತಿತ್ತು. ಹಿಂದಿನ ರಾತ್ರಿ 
ನಡೆದುದನ್ನೆಲ್ಲವನ್ನೂ ಕಂಡು ಕೇಳಿದ ಬಳಿಕಲಂತೂ ಆ ಭಯ ಹತ್ತಾರು ಬಗೆಯ 
ಗಂಭೀರ ರೂಪ ತಳೆದಿತ್ತು. ಎಂದೂ ಪರಪುರುಷರಿದಿರು ಮಾತನಾಡದ ನಾಗತಿ 
: ನಿನ್ನೆ, ಅದೂ ಅಂತಹ ಹೊತ್ತಿನಲ್ಲಿ, ಸಾಮಾನ್ಯವಾಗಿ ಹೆಣ್ಣು ಪ್ರಚಂಡ ದುಃಖದ 
ಆಘಾತಕ್ಕೆ ಸೋತು, ಮಾತು ಸತ್ತು ಕಂಬನಿಯಲ್ಲಿ ಕರಗಬೇಕಾದಂಥ ಹೊತ್ತಿನಲ್ಲಿ, 
ಅಷ್ಟು ಮಾತನಾಡಿದುದು, ಆ ಬಗೆಯ ಹಟ ಓಡಿದುದು, ಇದೆಲ್ಲದರ ಒಂದೆ 
ಬೇರೇನೋ ಇದೆ ಎಂಬುದರ ಕುರುಹುದೋರಿತ್ತು. 

ಅದರ ಮೇಲೆ ಈಗ ಈ ಅವಸರದ ಕರೆ! 

ಕರೆ ಬಂದ ಕೂಡಲೇ ಮನೆಯಿಂದ ಹೊರಟವರು ಹಾದಿಯಲ್ಲೇ ಹಿಡಂಬೇಶ್ವರನ 
ದೇವಸ್ಥಾನವನ್ನು ಹೊಕ್ಕು “ಭೂತನಾಥೇಶ್ವರಾ, ಈ ದುರ್ಗದ ಮೇಲೆ ನಿನ್ನ ಕೋಪದ 
ಕಣ್ಣು ಅರಳಿಸಬೇಡ ಪ್ರಭು!” ಎಂದು ಬೇಡಿ, ನಮಸ್ಕಾರ ಮಾಡಿ ಅರಮನೆಗೆ ಬಂದರು. 

ಬಾಗಿಲ ಊಳಿಗದವರಿಂದ ಭುವನಪ್ಪನವರು ಬಂದಿದ್ದಾರೆ ಎಂಬ ಸುದ್ದಿಯನ್ನು 
ಕೇಳಿದ ಕೂಡಲೇ, ನಾಗತಿಯೇ ಬಾಗಿಲವರೆಗೂ ಹೋಗಿ ಅವರನ್ನು ಒಳಗೆ ಕರೆತಂದಳು. 

“ಇಷ್ಟರಲ್ಲೇ ಮತ್ತೇನು ವಿಪರೀತ ನಡೆಯಿತು, ತಾಯಿ?” 

-ನಾಗತಿಯನ್ನು ನೋಡುತ್ತಿದ್ದಂತೆಯೇ ಭುವನಪ್ಪನವರು ಕೇಳಿದರು. 

“ವಿಪರೀತವೇನೂ ಇಲ್ಲ.” 

“ಸದ್ಯ ಬದುಕಿದೆ!” ಸಮಾಧಾನದ ಭಾರವಾದ ನಿಟ್ಟುಸಿರಿಟ್ಟು ಹೇಳಿದರು 
ಭುವನಪ್ಪವರು. “ಇಷ್ಟು ಅವಸರದ ಕರೆ ಬಂದುದನ್ನು ಕೇಳಿ ಮತ್ತೇನಾಯಿತೋ ಎಂದು 
ಗಾಬರಿಯಾಗಿದ್ದೆ. ಒಂದು ಗಳಿಗೆ ಅವಕಾಶವಿತ್ತರೆ ಉಸಿರು ತಿರುಗಿಸಿಕೊಳ್ಳುತ್ತೇನೆ. 
ಬಳಿಕ ಉಳಿದ ಮಾತನ್ನು ಹೇಳಬಹುದು.” 

“ಅಂಥ ಗಾಬರಿಯ ಮಾತೇನೂ ಇಲ್ಲ, ಭುವನಪ್ಪನವರೇ. ನಮಗೆ ನಿಮ್ಮ 
ಅಪ್ಪಣೆ ಬೇಕಾಗಿತ್ತು.” 

“ಅಪ್ಪಣೆ! ನಾನು ಅಪ್ಪಣೆ ಮಾಡುವುದೇ? ಇದೇನು ಮಾತು ತಾಯಿ.” 

“ನಿಜ ಭುವನಪ್ಪನವರೇ- ಅಪ್ಪಣೆ.” 

“ಹೇಳಿ ತಾಯಿ ನನ್ನಿಂದ ಏನಾಗಬೇಕು?” 

“ನಾಯಕರೊಂದಿಗೆ ಸಹಗಮನ ಮಾಡಲು ನಿಮ್ಮ ಅಪ್ಪಣೆ ಬೇಕಾಗಿತ್ತು 
ಭುವನಪ್ಪನವರೇ.” 

ಆ ಮಾತನ್ನು ಕೇಳಿ ಭುವನಪ್ಪನವರ ಮೈ ನೆಡುಗಿತ್ತು. ಕಣ್ಣು ಕಂಬನಿದುಂಬಿ 
ಎದೆಯ ವ್ಯಥೆಯನ್ನು ಸೂಚಿಸಿತು. ಆದರೆ ನಾಲಿಗೆ ಆ ಮಾತನ್ನು ನುಡಿಯಲು 
ಹಿಂಜರಿಯಿತು. 


೨೪ ಕಂಬನಿಯ ಕುಯಿಲು 


ನಾಗತಿಯೇ ಮುಂದುವರಿಸಿ ಹೇಳಿದಳು- 

“ನಾಯಕರು ಇಲ್ಲದ ಈ ಅರಮನೆ, ಈ ಲೋಕದಲ್ಲಿ ನಮಗಿನ್ನೇನೂ ಕೆಲಸವಿಲ್ಲ 
ಆದಷ್ಟು ಬೇಗ ಸ್ವರ್ಗದಲ್ಲಿರುವ ಸ್ವಾಮಿಯನ್ನು ಕೂಡುವ ಚಿಂತೆಯೊಂದೇ ನಮಗೆ 
ಉಳಿದಿರುವುದು. ನಿಶ್ಚಿಂತೆಯಾಗಿ ಆ ಕೆಲಸ ಮಾಡಲು ನಿಮ್ಮ ನೆರವು ಬೇಕು. ಅದಕ್ಕೆ 
ನಿಮ್ಮನ್ನು ಕರೆಸಿದೆ.” 

“ನನ್ನಿಂದಾಗಬೇಕಾದುದೇನು ಹೇಳಿ ತಾಯಿ, ಸೇವೆಗೆ ಸಿದ್ಧವಾಗಿದ್ದೇನೆ.” 

“ಭುವನಪ್ಪನವರೇ- ನಾಯಕರು ನಿಮ್ಮನ್ನು ತಂದೆಯಂತೆ ಕಾಣುತ್ತಿದ್ದರು. ನನಗೂ 
ನೀವು ತಂದೆಯೇ. ಎಂತಲೇ ಯಾವ ಮಾತನ್ನೂ ನಾನು ನಿಮ್ಮಿಂದ ಮುಚ್ಚಿಡಬೇಕಾಗಿಲ್ಲ. 
ನಿನ್ನೆ ರಾತ್ರಿ ನಡೆದುದೆಲ್ಲವೂ ನಿಮಗೆ ಗೊತ್ತಿದೆ. ಪ್ರಭುವಿನ ಮನಸ್ಸೇನಿತ್ತೆಂಬುದನ್ನು 
ನೀವು ಬಲ್ಲಿರಿ. ನಿಮ್ಮಿಂದ ನಾನು ಬಯಸುವುದಿಷ್ಟೆ- ಸತ್ತು ಸ್ವರ್ಗದಲ್ಲಿರುವ ನಾಯಕರ 
ಮಾತನ್ನು ನಡೆಸಿಕೊಡಿ.” 

“ಆ ವಿಷಯದಲ್ಲಿ ನೀವು ಚಿಂತೆ ಮಾಡಬೇಕಾಗಿಲ್ಲ ತಾಯಿ, ನಿನ್ನೆ ನಾನು ಕೊಟ್ಟ 
ಮಾತನ್ನು ಉಳಿಸಿಕೊಳ್ಳುತ್ತೇನೆ.'' 

"“ಆದರೆ ನಿನ್ನೆ, ಅಲ್ಲಿ, ಎಲ್ಲರೆದುರಿಗೂ ಕೆಲವು ಮಾತುಗಳನ್ನು ಹೇಳಲಾಗಲಿಲ್ಲ. 
ಹೇಳುವುದು ಸಾಧ್ಯವೂ ಇರಲಿಲ್ಲ. ಅದನ್ನು ಹೇಳಬೇಕೆಂದೇ ನಿಮ್ಮನ್ನು ಕರೆಸಿದ್ದು.” 

“ಏನು ಹೇಳಿ ತಾಯಿ.” 

“ನಾನು ಸುಳ್ಳಾಡುವುದಿಲ್ಲ ಎಂದು ನಿಮಗೆ ನಂಬಿಕೆ ಇದೆಯೇ ಭುವನಪ್ಪನವರೇ?? 

“ತಾಯಿ ಆ ಮಾತು ಕೇಳಿದರೆ, ಅದು ನಮಗೆ ಅಪಮಾನ.” 

“ಅದಕ್ಕಲ್ಲ ನಾನು ಹೀಗೆ ಕೇಳುತ್ತಿರುವುದು. ಇದು ನನ್ನ ತವರಿನ ನೆಂಟಿಗೆ ಸೇರಿದ 
ಮಾತು. ಹೆಣ್ಣಿಗೆ ತವರಿನ ಮೇಲೆ ಪ್ರೀತಿ ಹೆಚ್ಚು. ಅದಕ್ಕೆ ಬಲಿಯಾಗಿ ನಾನು ಈ 
ಮಾತನಾಡುತ್ತಿದ್ದೇನೆ ಎಂದು ತಾವು ಭಾವಿಸಬಾರದು. ಅದಕ್ಕಾಗಿ ಕೇಳಿದೆ. ಜಡೇಕಲ್ಲು 
ಬಿಟ್ಟು, ದುರ್ಗದ ಅರಮನೆಯ ಹೊಸಿಲ ಮೇಲಿಟ್ಟ ಅಕ್ಕಿಯನ್ನು ಚಿಮ್ಮಿದಾಗಲೇ 
ನನಗೆ ಅಲ್ಲಿನ ನಂಟು ಕಡಿದುಹೋಯಿತು. ಅಲ್ಲಿಯ ಯಾವ ವ್ಯಾಮೋಹವೂ ನನಗಿಲ್ಲ. 
ನಾಯಕರ ಮನೆಯ ನಂದಾದೀಪ ಆರದೆ ಉರಿಯುತ್ತಿರಬೇಕೆಂಬುದೊಂದೇ ನನಗಿರುವ 
ಬಯಕೆ.” 

“ಅದನ್ನು ನಾನೂ ಬಲ್ಲೆ ತಾಯಿ. ಸೂರ್ಯನ ಬೆಳಕಿಗೆ ಸಾಕ್ಷಿ ಬೇಕೆ?” 

“ಎಂತಲೇ ನಾಯಕರು ನನ್ನ ತಮ್ಮನನ್ನು ಸಾಕಿಕೊಳ್ಳುತ್ತೇನೆ ಎಂದಾಗ ಅದನ್ನು 
ವಿರೋಧಿಸಿದವಳು ನಾನು. ಈ ಮಾತು ನನಗೆ, ನಾಯಕರಿಗೆ ವಿನಾ ಬೇರಾರಿಗೂ. 
ತಿಳಿದಿರಲಿಲ್ಲ. ಆದರೆ ಈ ಕಾರ್ಯದಲ್ಲಿ ಅವರ ಉದ್ದೇಶವೇನಿತ್ತೆಂಬುದನ್ನು ಅವರ 
ಬಾಯಿಂದಲೇ ಕೇಳಿದ ಮೇಲೆ ಎಲ್ಲ ಭಾರವನ್ನು ಅವರ ಮೇಲೆ ಹಾಕಿ ಸುಮ್ಮನಾದೆ. 
ನಿನ್ನೆ... ನಿನ್ನೆ... ಅವರು ಕಣ್ಣು ಮುಚ್ಚುವ ಮೊದಲು...” 

ಆ ಮಾತನಾಡುತ್ತಾ ಆಡುತ್ತಾ ಶೋಕ ಮರುಕಳಿಸಿ, ಮಾತಿಗಿಂತ ಅಳು ಮುಂದಾಗಿ 
ನುಗ್ಗಿತು. ಅದು ಹೊರಬಂದಂತೆ ನಾಗತಿ ತುಟಿಯನ್ನು ಬಲವಾಗಿ ಕಚ್ಚಿದಳು. ಅದನ್ನು 


ಅರಮನೆಯಲ್ಲಿ ೨೫ 


ನೋಡಿ ಭುವನಪ್ಪನವರು ಚಾಟಿಯ ಏಟು ತಿಂದಂತೆ ಮಿಡುಕಿದರು. ಒಂದೆರಡು 
ಗಳಿಗೆ ಸುಮ್ಮನಿದ್ದು ಉಕ್ಕಿಬರುವ ದುಃಖಕ್ಕೆ ಕರ್ತವ್ಯದ ಕಡಿವಾಣ ಬಿಗಿದು ನಾಗತಿ 
ಹೇಳಿದಳು: 

"...ಅವರ ಬಳಿಯಲ್ಲೇ ಇದ್ದ ನನ್ನ ಕೈಯನ್ನು ಹಿಡಿದು "ಗೌರಾ, ನಾನಿನ್ನು 
ಬದುಕುವುದಿಲ್ಲ ನಮ್ಮ ಬಳಿಕ ಓಬಣ್ಣ ಸಿಂಹಾಸನಕ್ಕೆ ಬರಲಿ, ಎಲ್ಲರಿಗೂ ಹೇಳು. 
ಇದೇ ನಮ್ಮ ಬಯಕೆ' ಎಂದು ಹೇಳಿದರು. ಅವರ ಮಾತನ್ನು ನಿಮಗೆ 'ಹೇಳಬೇಕೆಂದೇ 
ನಾನು ಉಳಿದುಕೊಂಡೆ. ನಿಮ್ಮ ಮುಂದೆ ಈ ವಿಷಯದಲ್ಲಿ ) ಪ್ರಭುಗಳು ಮಾತನಾಡಿದ್ದರೇ 
ಭುವನಪ್ರನವರೇ? ನಿಮ್ಮೊಬ್ಬರಲ್ಲಿ ಅವರಿಗೆ ನಂಬಿಕೆ ಇತ್ತು. 4 

“ನಿಮ್ಮ ಮಾತು ಸುಳ್ಳೆನ್ನಲಾರೆ ತಾಯಿ. ಆದರೂ ಈ ವಿಷಯದಲ್ಲಿ ಹೀಗೇ 
ತಮ್ಮ ಅಭಿಪ್ರಾಯ ಎಂದು ನಾಯಕರು ಎಂದೂ ನನಗೆ ತಿಳಿಸಿರಲಿಲ್ಲ. ಆದರೂ 
ಲಿಂಗಣ್ಣ ಸಿಂಹಾಸನಕ್ಕೆ ಬರುವುದು ಅವರಿಗೆ ಇಷ್ಟವಿರಲಿಲ್ಲವೆಂಬುದಷ್ಟನ್ನು ನಾನು 
ಊಹಿಸಿದ್ದೆ. ಆದರೆ ಏಕೆಂದರೆ ಮಾತ್ರ ಅರಿಯೆ. ಎಲ್ಲ ವಿಷಯವನ್ನು ನನ್ನೊಂದಿಗೆ 
ಬಿಚ್ಚಿ ಹೇಳುತ್ತಿದ್ದ ನಾಯಕರು ಇದೊಂದರಲ್ಲಿ ಮಾತ್ರ ಏಕೋ ಎದೆಬಿಚ್ಚಿ' ಮಾತಾಡಲು 
ಹಿಂಜರಿಯುತ್ತಿದ್ದರು. 4 

“ಅದಕ್ಕೆ ಕಾರಣವಿತ್ತು ಭುವನಪ್ಪನವರೇ.” 

“ನನಗೆ ಹೇಳಬಹುದಾದಂಥ ಕಾರಣವಾದರೆ...” 

“ನಿಮ್ಮಲ್ಲಿ ಹೇಳಬಾರದಂಥಾ ಮಾತು ಯಾವುದೂ ಇಲ್ಲ ಪ್ರಭುಗಳಿಗೆ ಅವರ 
ಸಂದೇಹ ಖಚಿತವಾಗಿದ್ದಿದ್ದರೆ ನಿಮಗೆ ತಿಳಿಸುತ್ತಿದ್ದರು. ಆದರೆ ಅವರಿನ್ನೂ ಹೀಗೆ ಎಂದು 
ನಿರ್ಧಾರಕ್ಕೆ ಬಂದಿರಲಿಲ್ಲ. ನಾನೂ ಪ್ರಭುಗಳ ಮಾತನ್ನು ಸಂದೇಹಿಸಿದ್ದೆ. ಆದರೆ ನಿನ್ನೆ 
ನಡೆದುದನ್ನು ಕಂಡ ಮೇಲೆ ಅವರ ಅನುಮಾನ ಸತ್ಯವೆಂದು ನನಗೂ ಮನವರಿಕೆ 
ಆಯಿತು. ಎಂತಲೇ ಈಗ ಅದನ್ನು ನಿಮಗೆ ಹೇಳಬೇಕೆಂದೇ ಕರೆಸಿದೆ” 

-ಎಂದು ಗೌರವ್ವನಾಗತಿ ದಳವಾಯಿಗಳ ಬಗ್ಗೆ ನಾಯಕರಿಗಿದ್ದ ಭೀತಿ, ಅದಕ್ಕಾಗೇ 
ಲಿಂಗಣ್ಣನಾಯಕರನ್ನು ದತ್ತು ಸ್ವೀಕಾರ ಮಾಡಲು ಹಿಂಜರಿದುದು ಎಲ್ಲವನ್ನೂ ಸಾಂಗವಾಗಿ 
ವಿವರಿಸಿದಳು. 

ನಾಗತಿ ಹೇಳಿದುದನ್ನು ಕೇಳಕೇಳುತ್ತಾ ಭುವನಪ್ಪನವರ ಮುಖದಲ್ಲಿ ಚಿಂತೆಯ 
ಕಾರ್ಮೋಡಗಳು ದಟ್ಟವಾಗಿ ಕವಿಯಲಾರಂಭಿಸಿದುವು. 

“ದಳವಾಯಿಗಳು ಲಿಂಗಣ್ಣ ನಾಯಕನನ್ನು ಎತ್ತಿ ಕಟ್ಟುತ್ತಿರುವುದರಲ್ಲಿ ಏನೋ 
ಸಂಚಿದೆ ಭುವನಪ್ಪನವರೇ, ಇಲ್ಲವಾದಲ್ಲಿ ಅರಮನೆಯವರು, ಮಂತ್ರಿಗಳು, 
ಸಮಾಲೋಚನೆ ಮಾಡಿ ಆಡಬೇಕಾದ ಮಾತನ್ನು ದಳವಾಯಿಗಳೇ ಮುಂದಾಗಿ 
ಆಡಬೇಕಾದ ಅಗತ್ಯವಿರಲಿಲ್ಲ. ಅವರು ಆಡಿದ ಮಾತನ್ನು, ನಮ್ಮೊಂದಿಗೆ ನಡೆದುಕೊಂಡ 
ಬಗೆಯನ್ನು ನೀವೇ ಎದುರಿಗಿದ್ದು ಅರಿತುಕೊಂಡಿದೀರ. ಈಗ ನೀವೇ ಹೇಳಿ- ಪ್ರಭುಗಳ 
ಸಂದೇಹ 'ನಿರಾಧಾರವಾದದ್ದೇ? 1 

“ತಾಯಿ- ಇದು ನಾನು ಎಂದೆಂದೂ ಕನಸುಮನಸಿನಲ್ಲಿಯೂ ಊಹಿಸದಂಥ 
ಪರಿಸ್ಥಿತಿ. ಇದು ಎಷ್ಟು ಅನಿರೀಕ್ಷಿತವೋ ಅಷ್ಟೇ ಭಯಂಕರ. ಭೂತನಾಥೇಶ್ವರನೇ 
ದುರ್ಗವನ್ನು ಪ ವಿಪತ್ತಿನಿಂದ ಕಾಪಾಡಬೇಕು? 2” 


೨೬ ಕಂಬನಿಯ ಕುಯಿಲು 


-ನಾಗತಿ ಆಡಿದ ಮಾತು ಕೇಳಿ ಭುವನಪ್ಪನವರು ದಿಗ್ಬ್ರಾಂತರಾಗಿ ಹೇಳಿದರು. 

“ನಿಜ ಭುವನಪ್ಪನವರೇ. ದುರ್ಗಕ್ಕೆ ಭೂತನಾಥೇಶ್ವರನೇ ರ ದಿಕ್ಕು. ಆದರೂ ನಾವು 
ಪರಿಸ್ಥಿತಿಯನ್ನು ಅರಿತವರು ಸುಮ್ಮನಿರುವುದು ಸಾಧ್ಯವೇ? ಪ್ರಭುಗಳ ಬಯಕೆ ಬರೀ 
ಗಾಳಿಮಾತಾಗಬೇಕೇ?” 

“ಎಲ್ಲಿಯಾದರೂ ಉಂಟೆ ತಾಯಿ, ಜೀವ ಕೊಟ್ಟಾದರೂ ಅವರ ಮಾತು 
ನಡೆಸಿದರೇ ಅವರಿಟ್ಟ ಉಪ್ಪಂಡುದಕ್ಕೆ ಸಾರ್ಥಕ.” 

“ಅವರ ಮಾತನ್ನು ನಡೆಸಲು ದಾರಿ ಯಾರೆಂದು ನನಗಂತೂ ಕಾಣುತ್ತಿಲ್ಲ 
ಭುವನಪ್ಪನವರೇ- ನೀವೇ ಮಾರ್ಗದರ್ಶಕರಾಗಬೇಕು.” 

“ತುಂಬಾ ಗಡುಸಾದ ಸಮಸ್ಯೆ ಇದು ತಾಯಿ. ಇದನ್ನು ಬಿಡಿಸುವುದು ಕತ್ತಿಯ 
ಮೇಲೆ ಸಾಮು ಮಾಡಿದಷ್ಟು ಕಷ್ಟ. ರೇ ಮನಸ್ಸಿನಲ್ಲಿದ್ದ ಭೀತಿಯನ್ನು ಬಾಯಿ 
ಬಿಟ್ಟು ಆಡಿದರೆ, ಬರುತ್ತೇನೆ ಎನ್ನುವ ವಿಪತ್ತಿಗೆ ನಾವೇ ಬಾಗಿಲು ತೆಗೆದು ಬಾ 
ಎಂದಂತಾಗುತ್ತದೆ. ಅದನ್ನು ಹೇಳದೆ ದತ್ತು ಸ್ವೀಕಾರವಾಗದ ಓಬಣ್ಣನಾಯಕರನ್ನು 
ಪಟ್ಟಕ್ಕೆ ಒಪ್ಪಿಕೊಳ್ಳಿ ಎಂದು. ಹೇಳಿ ಒಪ್ಪಿಸುವುದೂ ಕಷ್ಟ.'' 

“ದ್ರ ಸಮಸ್ಯೆಯ ನಿವಾರಣೆಗೆ ದಾರಿಯೇ ಇಲ್ಲವೇ ಭುವನಪ್ಪನವರೇ?” 

“ಏನು ಹೇಳಬೇಕೋ ನನಗಂತೂ ತೋಚುವುದಿಲ್ಲ ತಾಯಿ.” 

-ಚಿಂತೆಯ ತೂಕದಿಂದ ಭಾರವಾದ ತಲೆಯಾಡಿಸುತ್ತಾ ಹೇಳಿದರು ಭುವನಪ್ಪ 
ನವರು. | 

“ಅದಕ್ಕೆಂದೇ ನಿನ್ನೆ ನಾನು ಅಷ್ಟು ಹಟ ಹಿಡಿದದ್ದು.” 

“ಅದೂ ಸರಿಯಾಗುತ್ತಿರಲಿಲ್ಲ ವ ಥಾ ಹಗರಣವಾಗುತ್ತಿತ್ತು. ಓಬಣ್ಣ ನಾಯಕರು 
ನಾಯಕರಾಗಲೇ ಕೂಡದು ಎಂದು. ದಳವಾಯಿಗಳು ಹಟ ಬಡಿದಿದ್ದರೆ, ಆಗ ಪ್ರಸಂಗ 
ಮ ಹೋಗುತ್ತಿತ್ತು. ಆದ್ದರಿಂದ ನಿನ್ನಿನದು ಹಾಗೆ ಮುಕ್ತಾಯವಾದುದೇ ಸರಿ...” 

“ಹಾಗಾದರೆ ಮುಂದೆ ದಾರಿ?” 

ನಿಧಾನವಾಗಿ ನಿರಾಶೆಯ ಆಳದಲ್ಲಿ ಮುಳುಗುತ್ತಾ ನಾಗತಿ ಕೇಳಿದಳು. ಅವಳ 
ಪ್ರಶ್ನೆಗೆ ಕೂಡಲೇ ಉತ್ತರ ಕೊಡದೆ ಭುವನಪ್ಪನವರು ಅಷ್ಟು ಹೊತ್ತು ಚಿಂತಿಸುತ್ತಾ 
ಕುಳಿತರು. ನಾಗತಿಯೂ ಅವರ ಮುಖವನ್ನೇ ನೋಡುತ್ತಾ, ಏನು `ಹೇಳುವರೋ 
ಎಂದು ಕಾದು, ಉಸಿರು ಬಿಗಿಹಿಡಿದು ಕುಳಿತಳು. ಸ್ವಲ್ಪ ಹೊತ್ತಾದ ಮೇಲೆ ಯಾವುದೋ 
ಭು ಬಂದವರಂತೆ ಭುವನಪ್ಪನವರು ಹೇಳಿದರು. 

“ಈಗ ನನಗೆ ತೋಚುವುದು ಒಂದೇ ದಾರಿ-” 

“ಏನು ಹೇಳಿ?” 

“ದೊರೆಗಳಂತೂ ದತು ಬ ಸ್ವೀಕಾರ ಮಾಡಲಿಲ್ಲ. ದೊರೆಗಳ ಅಂತ್ರ ೈಕ್ರಿಯೆಗಳೆಲ್ಲವೂ 
ಮುಗಿದ ಬಳಿಕ ಆ ಕೆಲಸವನ್ನು ಮಾಡಿದರೆ ಮುಂದಿನದು ಅಷ್ಟು ಕಷ್ಟವಾಗುವುದಿಲ್ಲ.” 

“ಆದರೆ ದತ್ತು ಸ್ತೀಕಾರ ಯಾರು ಮಾಡಿಕೊಳ್ಳಬೇಕು ಭುವನಪ್ಪನವರೇ?” 

“ನಾಗತಿಯವರು” 


ಅರಮನೆಯಲ್ಲಿ ೨೭ 


ನಾನೇ!” 

“ಊಹೂ, ನೀವು ದತ್ತು ಸ್ವೀಕಾರ ಮಾಡಿಕೊಂಡರೆ ಅದರಿಂದ ಸಮಸ್ಯೆ 
ಪರಿಹಾರವಾಗುವುದರ ಬದಲು ಮತ್ತಷ್ಟು ಗಡಸಾಗುತ್ತದೆ. ಈ ಜನದ ಮನಸ್ಸನ್ನು 
ನಾನು ಬಲ್ಲೆ. ವೃಥಾ ನಿಮ್ಮ ತಲೆಗೆ ಅಪಖ್ಯಾತಿಯನ್ನು ಕಟ್ಟುತ್ತದೆ.'' 

“ಅಬ್ಬಾ! ಬದುಕಿದೆ! ದೊರೆಯೊಂದಿಗೆ ಹೋಗಲು ಇದೆಲ್ಲಿಯ ಅಡ್ಡಿ ಬಂದಿತೋ 
ಎಂದು ಹೆದರಿದ್ದೆ. ನನ್ನನ್ನು ಉಳಿಸಿದಿರಿ ಭುವನಪ್ಪನವರೇ.” 

“ನಿಮ್ಮಿಂದಲೇ ಈ ಕಾರ್ಯವಾಗಬೇಕಾಗಿದ್ದರೆ ಅಡ್ಡ ಬರುತ್ತಿದ್ದೆ ತಾಯಿ. ಆದರೆ 
ಇದು ನೀವು ಮಾಡುವಂತಹುದಲ್ಲ.' 

“ಹಾಗಾದರೆ ಮತ್ತೆ ಯಾರು?” 

“ಹಿರಿಯ ನಾಗತಿಯವರು” 

“ಅಕ್ಕನವರೇ!” -ಅಚ್ಚರಿ ನಿರಾಶೆಗಳು ಬೆರೆತ ಧ್ವನಿಯಲ್ಲಿ ಕೇಳಿದಳು 
ನಾಗತಿ. 

“ಅಹುದು ತಾಯಿ. ಅವರು ದೊರೆಗಳ ಪಟ್ಟಮಹಿಷಿ. ದತ್ತು ಸ್ವೀಕಾರದ 
ಅಧಿಕಾರವಿರುವುದು ಅವರಿಗೆ. ಅವರೇ ಓಬಣ್ಣನಾಯಕರನ್ನು ದತ್ತು ತೆಗೆದುಕೊಂಡರೆ 
ಆಗ ಯಾರೂ ಯಾವ ಮಾತೂ ಆಡುವುದಕ್ಕೆ ಅವಕಾಶವಿರುವುದಿಲ್ಲ?” 

“ಅಕ್ಕನವರು ಈಗಾಗಲೇ ಸಹಗಮನಕ್ಕೆ ಸಿದ್ಧತೆಗಳನ್ನು ಮಾಡಿಕೊಳ್ಳುತ್ತಿದ್ದಾರೆ 
ಭುವನಪ್ಪನವರೇ. . ಅವರನ್ನು ತಡೆಯುವುದು ಹೇಗೆ? ನನ್ನ ತಮ್ಮನಿಗೆ ಪಟ್ಟ 
ಮಾಡಿಸುವದಕ್ಕೋಸ್ಕರ ನೀನು ಬದುಕು ಎಂದು ಯಾವ ಮುಖವಿಟ್ಟುಕೊಂಡು ಹೇಳಲಿ 
ಭುವನಪ್ಪನವರೇ. ರಾತ್ರಿಯಿಂದ ಅವರು ಶಿವಮಂದಿರ ಬಿಟ್ಟು ಕದಲಿಲ್ಲ. ಸಹಗಮನದ 
ಹೊತ್ತು ಯಾವಾಗ ಬಂದೀತೋ ಎಂದು ಕಾದು ಕುಳಿತಿದ್ದಾರೆ.” 

“ನಿಜ ತಾಯಿ, ನಾನು ಬಲ್ಲೆ. ಆದರೂ ಕರ್ತವ್ಯದೆದುರು ಸ್ವರ್ಗದ ಬಯಕೆಯೂ 
ತಲೆಹಾಕಬೇಕು.” : 

“ಈ ಮಾತನ್ನು ಅಕ್ಕನವರಿಗೆ ಯಾರು ಹೇಳಬೇಕು, ಹೇಗೆ ಹೇಳಬೇಕು? 
ಪತಿಯೊಂದಿಗೆ  ಕಿಚ್ಬೇರಬೇಕೆಂದು ಆತುರ ನನಗಿರುವಷ್ಟೇ ಹ ಇದೆ. 
ಹೀಗಿರುವಾಗ... 

“ಜ ಬೇರಾರೂ ಪಃ ಮಾತನ್ನು ಹಿರಿಯ ನಾಗತಿಯರಿಗೆ ಹೇಳಲು 
ಸಾಧ್ಯವಿಲ್ಲ” . 
“್‌ ಯ ಲ್ನ 3 
“ಅಂದರೆ ನಾನೇ ಹೇಳಬೇಕು?” 

“ನೀವ?!” 
| “ಹೌದು ತಾಯಿ ನಾನು. ನಾನೇ ಹೋಗಿ ಹೇಳುತ್ತೇನೆ- ಪ್ರಭುವಿನ ಮಡದಿಯಾಗಿ 
ನೀವು ಸ್ವರ್ಗಕ್ಕೆ ಹೋಗುವುದು ಸಾಧ್ಯವಿಲ್ಲ. ರಾಜ್ಯಕ್ಕೆ ತಾಯಿಯಾಗಿ ಉಳಿಯಲೇಬೇಕು 


೨೮ ಕಂಬನಿಯ ಕುಯಿಲು 


ಎಂತ. ಈಗ ಬೇರಾವ ಚಿಂತೆಗೂ ವೇಳೆಯಿಲ್ಲ ತಾಯಿ. ನಾನು ಹೋಗಿ ಹಿರಿಯ 
ನಾಗತಿಯನ್ನು ಕಂಡುಬರುತ್ತೇನೆ, ಚಿಂತೆ ಮಾಡಬೇಡಿ ತಾಯಿ. ಈ ದುರ್ಗಕ್ಕೆ 
ಭೂತನಾಥೇಶ್ವರನ ರಕ್ಷೆಯಿದೆ. ಅರಮನೆಗೆ ಸಿದ್ದರ ಹರಕೆಯಿದೆ” 

-ಎಂದು ನುಡಿದು ಭುವನಪ್ಪನವರು ನಾಗತಿಗೆ ನಮಸ್ಕರಿಸಿ ಹಿರಿಯ ನಾಗತಿಯ 
ಅಂತಃಪುರದತ್ತ ತೆರಳಿದರು. 


೫ 


ಭುವನಪ್ಪನವರು ಹಿರಿಯ ನಾಗತಿ ಓಬವ್ವನವರ ಅಂತಃಪುರದ ಬಳಿ ಬಂದಾಗ 
ಅಲ್ಲಿ ಸಹಗಮನ ಸಿದ್ಧತೆಗಳು ವೇಗದಿಂದ ನಡೆಯುತ್ತಿದ್ದುದು ಕಾಣಿಸಿತು. 

ನಾಗತಿಯರ ಸಜ್ಜೆಯ ನೂರಾರು ದಾಸಿಯರಲ್ಲಿ ಒಬ್ಬರಿಗೂ ಬಾಗಿಲ ಬಳಿ 
ಬಂದ ಭುವನಪ್ಪನವರನ್ನು ನೋಡಲು ವ್ಯವಧಾನವಿರಲಿಲ್ಲ. ವಿವಾಹ ಮಹೋತ್ಸವ 
ಕೈಂಬಂತೆ ಸಿದ್ಧತೆಗಳು ನಡೆದಿದ್ದುವು. ಅರಿಶಿನ, ಕುಂಕುಮಗಳಿಂದ ತುಂಬಿದ ನೂರಾರು 
ಹೊನ್ನು, ಬೆಳ್ಳಿಯ ಹರಿವಾಣಗಳು, ಗಂಗಾಪೂಜೆಯ ವೇಳೆಯಲ್ಲಿ ಮುತ್ತೈದೆಯರಿಗೆ 
ಕೊಡಲು ಸಿದ್ದವಾದ ಬಾಗಿನ ಮೊರಗಳು ಸಾಲು ಸಾಲು; ಬ್ರಾಹ್ಮಣರಿಗೆ ದಾನ ಮಾಡಲು 
ತೆಗೆದಿಟ್ಟ ಪಂಚೆ, ವಸ್ತ್ರ, ಶಾಲುಗಳು ಮೂಟೆಗಳು; ದಾನಕ್ಕೆಂದು ಹೊರತೆಗೆಯಲ್ಪಟ್ಟ 
ನಾಗತಿಯ ವಸ್ತ್ರಾಭರಣಗಳು- ಇದೆಲ್ಲವೂ ಭುವನಪ್ಪನವರ ಕರುಳನ್ನು ಹಿಂಡಿದುವು. 
ತಾಯಿ, ನಿನ್ನ ಉತ್ಸಾಹಕ್ಕೆ ಅಡ್ಡಿ ಬಂದ ಈ ನಿರ್ಭಾಗ್ಯ ಮಗನನ್ನು ಕ್ಷಮಿಸು ಎಂದು. 
ತಮಗೆ ತಾವೇ ಹೇಳಿಕೊಂಡು ಅಯಾಚಿತವಾಗಿ ಕಣ್ಣಲ್ಲಿ ಮೂಡಿದ ಕಂಬನಿಯನ್ನು 
ಉತ್ತರೀಯದ ತುದಿಯಿಂದ ಒರಸಿಕೊಂಡು, ತಾವು ಬಂದುದರ ಪರಿವೆಯೂ ಇಲ್ಲದೆ 
ಕೆಲಸದಲ್ಲಿ ತೊಡಗಿದ್ದ ದಾಸಿಯರಲ್ಲಿ ಒಬ್ಬಳನ್ನು ತಾವೇ ಕರೆದು- 

“ನಾಗತಿಯರಿಗೆ, ಅವರನ್ನು ಕಾಣಲು ಬಂದಿದ್ದೇನೆ ಎಂದು ಹೇಳು” -ಎಂದರು. 

“ನಾಗತಿಯವರು ಪೂಜಾಗೃಹದಲ್ಲಿದ್ದಾರೆ. ಪುರೋಹಿತರು ಬರುವವರೆಗೂ 
ಯಾರೂ ಕರೆಯಕೂಡದು ಎಂದು ಅಪ್ಪಣೆ ಮಾಡಿದಾರೆ ಬುದಿ ), ಕರೆದರೆ ಸಿಟ್ಟಾದಾರು?” 
-ಎಂದಳು ದಾಸಿ. 

“ನಾಗತಿಯರು ಸಿಟ್ಟಾದರೆ ಅದಕ್ಕೆ ನಾನು ತಲೆಕೊಡುತ್ತೇನೆ. ತುಂಬಾ ಅವಸರದ 
ಕೆಲಸವಿದೆಯೆಂದು ಹೇಳು... ಬೇಡ... ನೀನು ಹೇಳುವುದು ಬೇಡ, ಪೂಜಾಗೃಹಕ್ಕೆ 
ದಾರಿ ತೋರಿಸು, ಹೇಳುವ ಮಾತನ್ನು ನಾನೇ ಹೇಳುತ್ತೇನೆ” 

-ಎಂದು ಭುವನಪ್ಪನವರು, ಬೇರೆ ದಾರಿ ತೋರದೆ ಅವರಿಗೆ ಪೂಜಾಗೃಹದ 
ದಾರಿಯನ್ನು ತೋರಬಂದ ದಾಸಿಯನ್ನು ಹಿಂಬಾಲಿಸಿ ನಡೆದರು. 

ಅವರು ಪೂಜಾಗೃಹವನ್ನು ಸಮೀಪಿಸುತ್ತಿದ್ದ ಪಾರ್ವತೀ ಸ್ತೋತ್ರ ಕೇಳಿಬಂದು, 
ಇದೇ ಪೂಜಾಗೃಹವೆಂದು ಸಾರಿ ಹೇಳಿತು. ಅಲ್ಲಿ ನಡೆಯುವ ಪೂಜೆ ಬೇರೆಯವರಿಗೆ 
ಕಾಣಿಸಬಾರದೆಂದು ನವಿರಾದ ರೇಶಿಮೆಯ ತೆರೆ ಎಳೆದಂತೆ ಪೂಜಾಗೃಹದ ತುಂಬಾ 
ಅಗರುಚಂದನದ ಪರಿಮಳಮಯ ಧೂಪ ಧೂಮ ಕವಿದಿತ್ತು. ತೊಳೆದು ಥಳಥಳಿಸುವ 


ಅರಮನೆಯಲ್ಲಿ ರೀ 


" ಬೆಳ್ಳಿಯ ಮಂಟಪದ ನಡುವಿನಲ್ಲಿ ಸೂತ್ರ ಹಚ್ಚಿದ ನೂರಾರು ದೀಪಗಳ ಬೆಳಕಿನಲ್ಲಿ, 
ಹೂವಿನ ರಾಶಿಯಲ್ಲಡಗಿದ ಸುವರ್ಣ ದೇವತಾವಿಗ್ರಹಗಳು ದೀಪದಷ್ಟೇ ಪ್ರಕಾಶಮಾನ 
ವಾಗಿ ಹೊಳೆಯುತ್ತಿದ್ದುವು. ಮಂಟಪದ ಇದಿರು, ಶುಭ್ರಶ್ವೇತ ವಸನವನ್ನುಟ್ಟು, 
ಲಲಾಟದಲ್ಲಿ ಕುಂಕುಮರಹಿತ ವಿಭೂತಿಯನ್ನು ಧರಿಸಿ, ಪದ್ಮಾಸನದಲ್ಲಿ, ಕಣ್ಣುಮುಚ್ಚಿ 
ಕುಳಿತ ನಾಗತಿಯೂ ಭುವನಪ್ಪನವರ ಕಣ್ಣಿಗೆ ವಿಗ್ರಹದಂತೆಯೇ ತೋರಿದಳು. 
ಧ್ಯಾನಮಗ್ಗಳಾದ ನಾಗತಿಯನ್ನು ಆ ಧ್ಯಾನದಿಂದ ಕದಲಿಸಲು ಭುವನಪ್ಪನವರಿಗೆ 
ಮನಸ್ಸಾಗಲಿಲ್ಲ. ಅನಿವಾರ್ಯವಾಗಿ ಹಾಗೆ ಮಾಡಬೇಕಾಗಿ ಬಂದಾಗ, ಬಹುಸುಂದರ 

ವಾದ ವಸ್ತುವೊಂದನ್ನು ಅನಿವಾರ್ಯವಾಗಿ ಕೆಡಿಸುವಾಗ ಉಂಟಾಗುವ ವ್ಯಥೆ ಅವರನ್ನು 
ಕಲಕಿತು. ಆದರೆ ಆ ಭಾವನೆಯನ್ನು ಹತ್ತಿಕ್ಕಿ “ತಾಯೀ ತಾಯೀ' ಎಂದು ಎರಡು 
ಮೂರು ಬಾರಿ ಕೂಗಿದರು. 

ಕೂಗನ್ನು ಕೇಳಿ ಕಣ್ಣು ತೆರೆದ ನಾಗತಿ ಅನಿರೀಕ್ಷಿತವಾಗಿ ಪೂಜಾಗೃಹದ ಬಾಗಿಲಲ್ಲಿ 
ಭುವನಪ್ಪನವರನ್ನು ಕಂಡು ಚಕಿತಳಾದಳು. ಅವಳು ಕಣ್ಣು ತೆರೆದುದನ್ನು ಕಂಡ ಕೂಡಲೇ 
ಭುವನಪ್ಪನವರ ಬಳಿ ನಿಂತಿದ್ದ ದಾಸಿ ಅವಳ ಕಣ್ಣಿಗೆ ಬೀಳದಂತೆ ಮರೆಯಾದಳು. 

“ತಾಯಿಯವರ ಪೂಜೆಗೆ ನನ್ನಿಂದ ವಿಘ್ನವಾಯಿತೇನೋ, ಕ್ಷಮಿಸಬೇಕು.” 

“ಇಲ್ಲಿನ ಪೂಜೆ ಸಾಕೆಂದು ಶಿವನೇ ಹೇಳಿದ ಮೇಲೆ, ಅದರಲ್ಲಿ ಒಂದು ಗಳಿಗೆ 
ಹೆಚ್ಚಾದರೇನು, ಕಡಿಮೆಯಾದರೇನು.” 

—ನಾಗತಿಯ ಸ್ವರದಲ್ಲಿ ಯಾವ ಉದ್ರೇಕವೂ ಇರಲಿಲ್ಲ. ಈ ಮಾತನ್ನಾಡುವಾಗ 
ಶಾಂತ ಧ್ವನಿಯಲ್ಲಿ ನುಡಿದಳು. 

“ತಾಯಿಯವರಲ್ಲಿ ಅವಸರದ ಮಾತಾಡುವುದಿತ್ತು. ಅದಕ್ಕಾಗಿ ಮೊದಲೇ 
ತಿಳಿಸದೆ, ಪೂಜಾಗೃಹದಲ್ಲಿದ್ದರೂ ಬಂದು ತೊಂದರೆ ಕೊಡಬೇಕಾಯಿತು.” 

“ಕಾರ್ಯವಿಲ್ಲದೆ ನೀವು ಬರುವುದಿಲ್ಲವೆಂದು ನಾನು ಬಲ್ಲೆ, ಸಂಕೋಚವೇಕೆ 
ಹೇಳಿ. ಆ ಲೋಕದಲ್ಲಿ ಉಳಿದಿರುವಷ್ಟು ಹೊತ್ತು ನಿಮ್ಮಂಥವರ ಕಾರ್ಯಕ್ಕಾದರೆ 
ಬದುಕು ಸಾರ್ಥಕವಾಗುತ್ತದೆ.” 

“ಕ್ಷಮಿಸಬೇಕು. ಇಲ್ಲಿ ಮಾತಾಡಲು ಯಾವ ತೊಂದರೆಯೂ ಇಲ್ಲವಷ್ಟೆ?” 

-ಪೂಜಾಮಂದಿರದ ಹೊರ-ಜಒಳಗೆ ಕಣ್ಣಾಡಿಸಿ ಕೇಳಿದರು ಭುವನಪ್ಪನವರು. 

“ಇಲ್ಲಿ ಯಾರೂ ಬರುವುದಿಲ್ಲ. ಹೇಳಬೇಕಾದ ಮಾತನ್ನು ಸಂಕೋಚವಿಲ್ಲದೆ 
ಹೇಳಬಹುದು.” 

ವಿಷಯವನ್ನು ತಿಳಿಸಬಹುದೆಂದು ನಾಗತಿಯ ಅಪ್ಪಣೆಯಾದರೂ, ಈ ಲೋಕದ 
ಚಿಂತೆಯನ್ನು ತೊರೆದು ನಿಂತಿದ್ದ ನಾಗತಿಗೆ ಮತ್ತೆ ಇಲ್ಲಿನ ವ್ಯವಹಾರದ ಬೇಡಿಯನ್ನು 
ಬಿಗಿಯುವ ಮಾತನ್ನೂ, ಈ ಬಂಧನಕ್ಕೆ ಅವಳು ತಾನಾಗಿಯೇ ಒಪ್ಪಿಕೊಳ್ಳಬೇಕೆಂಬ 
ಬೇಡಿಕೆಯನ್ನೂ ಹೇಗೆ ಹೇಳುವುದು? ಕೊಂಚ ಹೊತ್ತು ಈ ಚಿಂತೆಯನ್ನೆ ಅಳೆದು 
ಸುರಿದು ಕೊನೆಗೆ ನೇರವಾದ ಮಾರ್ಗವೇ ಉಚಿತವಾದುದೆಂದು ನಿರ್ಧರಿಸಿ ಭುವನಪ್ಪ 

ನವರು ಹೇಳಿದರು. 


೩೦ ಕಂಬನಿಯ ಕುಯಿಲು 


“ನಾಯಕರೊಂದಿಗೆ ನಾಗತಿಯವರೂ ದುರ್ಗವನ್ನು ತಬ್ಬಲಿ ಮಾಡಲು 
ನಿರ್ಧರಿಸಿದಂತಿದೆ.” 

“ಅದರಲ್ಲಿ ಆಶ್ಚರ್ಯದ ಮಾತೇನಿದೆ? ನಾಯಕರು ಕಣ್ಣು ಮುಚ್ಚಿದಾಗಲೇ 
ಪಾಲಿಗೆ ಈ ಲೋಕ ಇಲ್ಲವಾಯಿತು. ಕಮಲವಿದ್ದ ಹಾಗೆ ನಮ್ಮ ಬಾಳು. ಸೂರ್ಯ 
ಮುಳುಗಿದರೆ ಇದರ ಕಥೆಯೂ ಮುಗಿದಂತೆಯೇ?” 

“ಅದನ್ನು ನಾನು ಬಲ್ಲೆ. ಆದರೆ ತಾಯಿಯವರು ಮಕ್ಕಳ ಚಿಂತೆ ಮಾಡಬೇಡವೇ?” 

“ದೇವರು ಕೊಡದ ಮಕ್ಕಳ ಚಿಂತೆ ನಾನೇಕೆ ಹಚ್ಚಿಕೊಳ್ಳಲಿ?” 

“ನಾಗತಿಯವರ ಮಾತು ಕೇಳಿದರೆ, ದೇವರು ಸೆ ಅನ್ಯಾಯದ ಸಿಟ್ಟನ್ನು 
ನಮ್ಮ ಮೇಲೆ ತೀರಿಸುವಂತಿದೆ.'' 

“ಇದೇನು ಮಾತು ಭುವನಪ್ಪನವರೆ, ನನ್ನನ್ನು ಅರಿತ ನಿಮ್ಮಿಂದ ಈ ಮಾತೇ?” 
-ನೊಂದು ಕೇಳಿದಳು ನಾಗತಿ. 

“ನಿಜ ತಾಯಿ, ಇರುವ ಮಾತು ಹೇಳುತ್ತಿದ್ದೇನೆ. ಸಿಟ್ಟಾಗಬಾರದು. ನಿಮ್ಮ 
ಚಿಂತೆಯನ್ನು ಮಾತ್ರ ನೀವು ಮಾಡಿದರೆ ಸಾಕೆ?” 

“ನಮ್ಮಿಂದ ಏನು ತಪ್ಪಾಯಿತು ಭುವನಪ್ರನವರೇ?” 

-ಭುವನಪ್ಪನವರು ಹೇಳಿದುದನ್ನು ಕೇಳಿ ಅಳುಕಿ, ಕೇಳಿದಳು ನಾಗತಿ. 

“ಇನ್ನೂ ಆ ತಪ್ಪು ಆಗಿಲ್ಲ ತಾಯಿ. ಆಗುವುದರಲ್ಲಿತ್ತು. ಆಗುವ ಮೊದಲು 
ಅದನ್ನು ತಪ್ಪಿ ಸಬೇಕೆಂದೇ ನಾನು. ಬಂದದ್ದು.” 

“ನಾವ ತಪ್ಪ ಮಾಡುವುದರಲ್ಲಿದ್ದೆವೆ? ಏನು ತಪ್ಪ?” 

“ಅದೇನೆಂಬುದನ್ನು ಹೇಳಿದ ಬಳಿಕ ನನ್ನ ಮಾತು ನಡೆಸುವುದಾಗಿ ತಾಯಿಯವರು 
ಮಾತು ಕೊಟ್ಟರೆ ಬಳಿಕ "ಹೇಳುತ್ತೇನೆ. ತ್ಯ 

“ನನ್ನಲ್ಲಿ ನಂಬಿಕೆಯೂ ತಪ್ಪಿಹೋಯಿತೇ ನಿಮಗೆ?” 

“ನಿಮ್ಮ ಲ್ಲಿನನಗೆ ನಂಬಿಕೆಯಿದೆ ತಾಯಿ. ಆದರೆ ಏಕೋ ನನಗೆ, ನನ್ನಲ್ಲಿದುರ್ಗದ 
ಭಾಗ್ಯದಲ್ಲಿ ನಂಬಿಕೆ ತಪ್ಪುತ್ತಿದೆ. ಇಲ್ಲವಾಗಿದ್ದಿದ್ದರೆ ಎಲ್ಲರ ರಕ್ಷಣೆಯ ಭಾರ ಹೊತ್ತು 
ಹಿರಿಯರು, ತಮ್ಮ ಚಿಂತೆಯನ್ನು ಮಾತ್ರ ಮಾಡುತ್ತಿರಲಿಲ್ಲ » 

ವೇ ನಮ್ಮ ಮೇಲೆ ಬಹಳ ಸಿಟ್ಟಾಗಿ ಬಂದಂತಿದೆ. ನಮ್ಮಿ ೦ದ ಆದ 
ತಪ್ಪಾವುದೆಂದಾರೂ ಹೇಳಿ ಭುವನಪ್ಪನವರೇ.” 

-ಕಣ್ಣಲ್ಲಿ ಕಂಬನಿದುಂಬಿ ಕೇಳಿದಳು ನಾಗತಿ. 

“ಇಂದಿನವರೆಗೂ ಈ ಭುವನಪ್ಪ ಯಾರಲ್ಲಿಯೂ ಭಿಕ್ಷೆ ಬೇಡಿಲ್ಲ ತಾಯಿ. ಈ. 
ದಿನ ಭಿಕ್ಷುಕನಾಗಿ ನಿಮ್ಮ ಮನೆ ಬಾಗಿಲಿಗೆ ಬಂದಿದ್ದೇನೆ. ಹೇಳಿ- ಭಿಕ್ಷೆ ಇಡುತ್ತೀರಾ? 
ಬರಿಗೈಯಲ್ಲಿ ಕಳಿಸುತ್ತೀರಾ? ಇ 

ಎತ್ತೆತ್ತಲೂ ಹಾರುತ್ತಿರುವ ಭುವನಪ್ಪನವರ ಮಾತಿನ ಜಾಡೇ ನಾಗತಿಗೆ ಸಿಗಲಿಲ್ಲ. 
ಯಾವುದೋ ಅತಿ ಮಹತ್ತರ ಮಾತನ್ನು ಹೇಳಲು ಕಷ್ಟವಾಗುವ ಮಾತನ್ನು ಹೇಳಲು 


ಅರಮನೆಯಲ್ಲಿ ೩೧ 


ಕಷ್ಟಪಡುತ್ತಿರುವುದು ಕಣ್ಣಿಗೆ ಕಾಣುವಂತಿತ್ತು. ಭುವನಪ್ಪನವ ಈ ರೀತಿ ನಾಗತಿಗೆ ತೀರಾ 
ಹೊಸದು. ಯಾವುದೋ ವಿಷಯ ತಿಳಿಸಲು ಇಷ್ಟು ಸಂಕೋಚಪಟ್ಟು ಮೂಗುಬ್ಬುಸ 
ಪಟ್ಟುದನ್ನು ನಾಗತಿ ಎಂದೂ ನೋಡಿರಲಿಲ್ಲ. ಯಾವ ಮಾತನ್ನಾದರೂ ನಿಸ್ಸಂಕೋಚ 
ವಾಗಿ ಹೇಳುವಷ್ಟು ಸಲಿಗೆ ಇತ್ತು ಅವರಿಗೆ, ಎಂತಲೇ ಅವರ ಹೊಯ್ದಾಟವನ್ನು 


ಕಂಡು ನಾಗತಿಗೆ "ಅಯ್ಕೋ' ಎನಿಸಿತು. ಈ ಸಂಕಟದಿಂದ ಅವರನ್ನು ಪಾರುಮಾಡಲು 


ಬೇರೆ ದಾರಿ ಕಾಣದೆ ನಾಗತಿ ಹೇಳಿದಳು: 
“ಯಾವ ಮಾತನ್ನು ಸಂಕೋಚವಿಲ್ಲದೆ ಹೇಳಬಹುದೆಂದರೂ, ಏಕೋ ಅನಗತ್ಯ 


ವಾದ ಸಂಕೋಚಪಟ್ಟು ವ್ಯಥೆಪಡುತ್ತಿದೀರ ಭುವನಪ್ಪನವರೇ. ಎಂದಿನಿಂದ ನಿಮಗೆ 


ನಮ್ಮಲ್ಲಿ ಈ ವಿಚಿತ್ರ ಹೊಸತನ ಆರಂಭವಾಯಿತು? ಏನು ಬೇಕಾದದ್ದನ್ನು ಕೇಳಿ. 
ಹೀಗೆ ಹೊಯ್ದಾಡಿ ನಮ್ಮೆದೆಯನ್ನು ಇರಿಯಬೇಡಿ.'' 

“ಕೇಳಲೇ, ಏನು ಬೇಕಾದುದ್ದು ಕೇಳಲೇ? ಏನು ಕೇಳಿದರೂ ಇಲ್ಲವೆನ್ನದೆ 
ಕೊಡುತ್ತೀರಾ ತಾಯಿ?” -ಉತ್ಕಂಠಿತಸ್ವರದಲ್ಲಿ ಕೇಳಿದರು ಭುವನಪ್ಪನವರು. 

“ಹೂ, ಕೇಳಿ, ಈ ನಾಲಗೆಗೆ ಅನೃತವಾಡಿ ಗೊತ್ತಿಲ್ಲ.” 

“ಅದನ್ನು ಬಲ್ಲೆ ತಾಯಿ. ಹಾಗೆ ಬೇಡಿದವರಿಗೆ ತಾಯಿ ಎಂದೂ ಇಲ್ಲ ಎಂದು 
ಹೇಳದುದನ್ನು ಬಲ್ಲೆ. ಅದಕ್ಕೇ ಕೇಳುತ್ತಿದ್ದೇನೆ ತಾಯಿ. ನಾನಲ್ಲ, ಇಡೀ ದುರ್ಗವೇ ನನ್ನ 
ಬಾಯಲ್ಲಿ ಈ ಮಾತಾಡಿಸುತ್ತಿದೆ- ತಾವು ಸಹಗಮನ ಮಾಡಬಾರದು. ಇಂದಿನ 
ಪರಿಸ್ಥಿತಿಯಲ್ಲಿ ಅದು ಸಾಧ್ಯವಿಲ್ಲ, ಈ ಹೊತ್ತಿನಲ್ಲಿ ನೀವು ನಿಮ್ಮ ಧರ್ಮಕ್ಕೆ ಕಟ್ಟುಬಿದ್ದು 
ಕಿಚ್ಚೇರಿದರೆ, ದುರ್ಗವನ್ನೇ ಬೆಂಕಿಯಲ್ಲಿ ಹಾಕಿದಂತಾಗುತ್ತದೆ. ದುರ್ಗದ ಕೋಟೆ 
ಒಳಜಗಳದ ಸಿಡಿಲು ಬಿದ್ದು ಸಿಡಿದುಹೋಗುತ್ತದೆ. ಅದನ್ನು ತಪ್ಪಿಸಲು ನೀವು 
ಇರಬೇಕು.” | 

ಭುವನಪ್ಪನವರು ಆಡಿದ ಮಾತು, ಅದನ್ನು ಅವರು ಆಡಿದ ರೀತಿಯನ್ನು ಕೇಳಿ 
ನಾಗತಿಗೆ ದಿಕ್ಕು ತಪ್ಪಿಸಿದಂತಾಯಿತು. 

“ಏಕೋ... ಏಕೋ ನನಗೆ ನಿಮ್ಮ ಮಾತು ಅರ್ಥವಾಗುತ್ತಿಲ್ಲ. ಅದೇನು ಕೊಂಚ 
ವಿವರಿಸಿ ಹೇಳಿ ಭುವನಪ್ಪನವರೇ.'' 

“ಈಗ ಯಾವುದನ್ನೂ ವಿವರವಾಗಿ ಹೇಳಲು ಹೊತ್ತಿಲ್ಲ ತಾಯಿ. ತಮ್ಮ ಬಳಿಕ 
ಹಟ್ಟಕ್ಕೆ ಯಾರು ಎಂಬುದನ್ನು ನಿರ್ಧರಿಸದೆ ನಾಯಕರು ದುರ್ಗವನ್ನು ವಿಪತ್ತಿನಲ್ಲಿ 
ಕೆಡವಿದ್ದಾರೆ. ಅವರ ಮನಸ್ಸಿನಲ್ಲಿ ಏನಿತ್ತೆಂಬುದನ್ನು ಅವರ ಹತ್ತಿರವಿದ್ದ ನನ್ನಂಥ ಕೆಲವರಿಗೆ 
ತಿಳಿದಿದೆ. ಆದರೆ ನಾನು ಹೇಳುವ ಮಾತು ಯಾರಿಗೂ ನಂಬಿಕೆಯಾಗದಿರಬಹುದು. 
ಆದ್ದರಿಂದ ನಾಯಕರ ಬಯಕೆಯನ್ನು ಕಾರ್ಯರೂಪಕ್ಕೆ ತರುವ ಜವಾಬ್ದಾರಿ, ಅವರ 
ಪಟ್ಟಮಹಿಷಿಯರಾದ ನಿಮ್ಮನ್ನೇ ಕೂಡಿದೆ. ನೀವು ಇಲ್ಲಿದ್ದು ಆ ಕಾರ್ಯವನ್ನು 
ನಡೆಸಿಕೊಡಬೇಕು.” 

“ನಾಯಕರು ಇದ್ದಷ್ಟು ದಿನ ಯಾವ ರಾಜಕಾರಣ ಲೇಪವೂ ನಮಗಿರಲಿಲ್ಲ. 
ಅವರ ಮನಸ್ಸಿನಲ್ಲಿ ಏನಿತ್ತೋ ನಾನರಿಯೆ. ಏನಿತ್ತು ಎಂಬುದನ್ನು ನೀವೇ ಹೇಳಿ.” 


೩೨ ಕಂಬನಿಯ ಕುಯಿಲು 


ಓಬಣ್ಣನಾಯಕನನ್ನು ತಮ್ಮ ಬಳಿಕ ಪಟ್ಟಕ್ಕೆ ತರಬೇಕೆಂದು ನಾಯಕರಿಗಿದ್ದ ವಿಚಾರ, 
ಆ ನಿರ್ಧಾರದತ್ತ ಅವರನ್ನು ನಡೆಸಿದ ಪ್ರಸಂಗಗಳು- ಎಲ್ಲವನ್ನೂ ಸೂಕ್ಷ್ಮವಾಗಿ, 
ಆದರೆ ಖಚಿತವಾಗಿ ವಿವರಿಸಿ, ಹೇಳಿದರು ಭುವನಪ್ಪನವರು. 

“ನಾಯಕರು ಮಲಗಿದ ಕಿಚ್ಚಿನ ಕುಂಡದಲ್ಲಿ ಮಲಗಲು ನೀವೂ ನಿಶ್ಚಯ 
ಮಾಡಿದ್ದೀರಿ ತಾಯಿ. ಆದರೆ ಅದನ್ನು ಬಿಟ್ಟು, ನಾಯಕರ ಅನಿರ್ಧಾರ ನಿರ್ಮಿಸಿದ 
ಈ ಅಗ್ನಿಕುಂಡದಲ್ಲಿ ತಾವು ಧುಮುಕಬೇಕು. ಅವರ ಹೃದಯ ಬಯಸಿದ ದಾರಿಯಲ್ಲಿ 
ನಡೆದು ತಾವು ಸಹಗಮನ ಮಾಡಬೇಕು. ಇದು ನಿಮ್ಮನ್ನುಳಿದು ಬೇರಾರಿಗೂ ಸಾಧ್ಯವಿಲ್ಲ, 
ಈ ಮಾತನ್ನು ಕೇಳಿ ತಮ್ಮ ಚಿತ್ತಕ್ಕೆ ಎಷ್ಟು ವ್ಯಥೆಯಾಗುತ್ತದೆ ಎಂಬುದನ್ನು ನಾನು ಬಲ್ಲೆ 
ತಾಯಿ, ನನ್ನನ್ನು ನಂಬಿ. ಅಷ್ಟೇ ವ್ಯಥೆ ನನಗೂ ಆಗುತ್ತದೆ. ಆದರೂ... ಆದರೂ, 
ಇಂದು ನೀವು ಹೀಗೆ ಮಾಡದೆ ಬೇರೆ ದಾರಿಯೇ ಇಲ್ಲ.” 

“ಬೇರೆ ದಾರಿಯೇ ಇಲ್ಲವೇ?” 

“ಇಲ್ಲ ತಾಯಿ. ಇದ್ದಿದ್ದರೆ ನಿಮ್ಮನ್ನು ಈ ಧರ್ಮಸಂಕಟಕ್ಕೆ ನಾನು ಸಿಲುಕಿಸು 
ತ್ತಿರಲಿಲ್ಲ.” 

“ರಾಜಕಾರಣವನ್ನು ನನಗಿಂತ ಗೌರವ್ವನಾಗತಿಯರು ಚೆನ್ನಾಗಿ ಬಲ್ಲರು. ಅವರು 
ಮಾಡಿದರಾಗದೇ?” 

“ಆಗುವುದಿಲ್ಲ. ಅಷ್ಟೇ ಅಲ್ಲ- ಅವರು ರಾಜಕಾರಣದ ಸೂತ್ರ ಧರಿಸಿ ನಿಂತರೆ, 
ಇಂದು ಬರೀ ಸಂಶಯವಾಗಿರುವ ಅಂತಃಕಲಹ ಆಗ ಸತ್ಯವಾಗಿ ಆಗುತ್ತದೆ. 
ಅಂತಃಕಲಹದ ರಕ್ತಪಾತವನ್ನು ತಪ್ಪಿಸಿ, ದುರ್ಗವನ್ನು ಯಾದವೀಕಲಹದ ಭಯಂಕರ 
ಸಂಕಟದಿಂದ ಪಾರುಮಾಡಲೆಂದೇ ನಾನು ನಿಮ್ಮಲ್ಲಿ ಈ ಭಿಕ್ಷೆ ಬೇಡಲು ಬಂದುದು.” 

“ಅಂತೂ... ಅಂತೂ... ಇಷ್ಟು ದಿನ ಇಲ್ಲದ ರಾಜಕಾರಣದ ಮಡುವಿನಲ್ಲಿ 
ಮುಳುಗು ಎನ್ನುತ್ತೀರಾ?” 

“ಹಾಗೆ ಹೇಳಬೇಕಾದ ದುರ್ವಿಧಿ ನನ್ನದು. ನನಗೀಗ ಎಷ್ಟು ವಯಸ್ಸು ಗೊತ್ತೆ 
ತಾಯಿ?” R 

“ಎಪ್ಪತ್ತರ ಹತ್ತಿರವಿರಬೇಕು?” 

“ನಿಜ. ಎಪ್ಪತ್ತರ ಹತ್ತಿರ; ಬಹಳ ಹತ್ತಿರ. ನನಗೂ ಈ ರಾಜಕಾರಣ ಸಾಕಾಗಿದೆ 
ತಾಯಿ. ಇಷ್ಟು ದಿನ ಈ ಲೋಕದ ಚಿಂತೆಯೇ ಆಯಿತು. ಆ ಲೋಕದ ಕರೆ ಬರುವ 
ಹೊತ್ತು ಹತ್ತಿರವಾಯಿತು. ಆ ಕೂಗು ಬರುವ ಹೊತ್ತಿಗಾದರೂ ಅಲ್ಲಿಯ ಮಾರ್ಗಡ 
ಚಿಂತೆ ಮಾಡೋಣ ಎಂದರೆ, ನಿಷ್ಕರುಣಿಯಾದ ದುರ್ಗಮಾತೆ ಅದಕ್ಕೆ ನನ್ನನ್ನು 
ಬಿಡುವುದಿಲ್ಲವೆಂದು ಹಟ ಹಿಡಿದಿದ್ದಾಳೆ. ತಾನು ಕೆಡುವ ಕೋತಿ ವನವನ್ನೆಲ್ಲಾ ಕೆಡಿಸಿತು 
ಎಂಬಂತೆ, ಈಗ ನಾನಿದನ್ನು ನಿಮ್ಮ ಮೈಗೂ ಸುತ್ತುತ್ತಿದ್ದೇನೆ. ಊಹೂ... ನನಗೂ, 
ನಿಮಗೂ ಇಬ್ಬರಿಗೂ ಬೇರೆ ದಾರಿಯೇ ಇಲ್ಲ, ಹೇಳಿ ಏನು ಮಾಡುವಿರಿ?” 

“ಬೇರೆ ದಾರಿಯೇ ಇಲ್ಲವೆಂದ ಮೇಲೆ ನಾವೇನು ಹೇಳುವುದು ತಾನೇ ಉಳಿದಿದೆ 
ಭುವನಪ್ಪನವರೇ. ಏಕನಾಥೇಶ್ವರಿಯ ಮನಸ್ಸಿದ್ದಂತಾಗಲಿ. ಇಂದೇ ಬರುತ್ತೇನೆ ಎಂದಿದ್ದೆ. 


ಅರಮನೆಯಲ್ಲಿ ೩೩ 


ಆದರೆ ತಾಯಿ ನಿಮ್ಮ ರೂಪದಲ್ಲಿ ಬಂದು “ಇಂದು ಬೇಡ' ಎನ್ನುತ್ತಿದ್ದಾಳೆ. ಆಗಲಿ, 
ಆಕೆಗೆ ಎಂದು ಮನಸ್ಸು ಬರುವುದೋ ಅಂದು ಕರೆಸಿಕೊಳ್ಳಲಿ. ಆದರೆ ನಿಮ್ಮಲ್ಲಿ ನಾನು 
ಕೇಳುವುದಿಷ್ಟೇ...” 

“ಈ ಆಶ್ವಾಸನವಿತ್ತು ನನಗೆ ಜೀವದಾನ ಮಾಡಿದಿರಿ ತಾಯಿ. ಏನು ಬೇಕಾದರೂ 
ಕೇಳಿ ಮಾಡುತ್ತೇನೆ.” 

“ನಾಯಕರು ಇದ್ದಷ್ಟು ದಿನ ಅವರ ನೆರಳಾಗಿ ಬದುಕಿದ ನಮಗೆ ರಾಜ್ಯಭಾರದ 
ಸುಳಿವು ಹೊಳೆವೊಂದು ತಿಳಿಯದು. ನೆಪಕ್ಕೆ ನಾನಿರುತ್ತೇನೆ. ನನ್ನಿಂದ ಏನಾಗಬೇಕೋ 
ಅದನ್ನು ಮಾಡಿಸಿಕೊಳ್ಳುವುದು ನಿಮಗೆ ಸೇರಿದ್ದು.” 

ಆ ಮಾತನ್ನು ಕೇಳಿ ಭುವನಪ್ಪನವರ ಮನಸ್ಸಿಗೆ ನೆತ್ತಿಯ ಮೇಲೆ ಹೊತ್ತ ಬೆಟ್ಟದ 
ಹೊರೆ ಇಳಿದು ಹಗುರವಾದಂತಾಯಿತು. ಅಷ್ಟೇ ಮಟ್ಟಿಗೆ ಓಬವ್ವ ನಾಗತಿಯ ಮನದ 
ಹಿರಿಮೆಯನ್ನರಿತು ಮೆಚ್ಚುಗೆಯೂ ಮೂಡಿತು. 

“ನನ್ನ ರಾಯಭಾರ ಏನಾಗುವುದೋ ಎಂದು ಹೆದರಿದ್ದೆ ತಾಯಿ. ನನ್ನಷ್ಟೇ 
ಗೌರವ್ವನಾಗತಿಯರಿಗೂ ಚಿಂತೆಯಾಗಿತ್ತು. ಇನ್ನವರು ನಿಶ್ಚಿಂತರಾಗಿ ನಾಯಕರೊಂದಿಗೆ 
ಚಿತೆ ಏರಬಹುದು.” 

“ಅಂದರೆ... ಇದು ಚಿಕ್ಕನಾಗತಿಯ ಸಂಚು ಅನ್ನಿ.” 

-ನಾಗತಿಯ ಬಾಯಿಂದ ಅನಿರೀಕ್ಷಿತವಾಗಿ ಬಂದ ಈ ಮಾತನ್ನು ಕೇಳಿ 
ಭುವನಪ್ಪನವರಿಗೆ ಆಶ್ಚರ್ಯವಾಯಿತು. ಅಷ್ಟೇ ಮಟ್ಟಿಗೆ, ತಾವು ಅಷ್ಟು ಹೊತ್ತು 
ಶ್ರಮಪಟ್ಟು ಸಾಧಿಸಿದ ಕೆಲಸ, ಇದೊಂದು ಮಾತಿನಿಂದ ವಿಫಲವಾಗುವುದೇನೋ 
ಎಂದು ದಿಗಿಲು ಆಯಿತು. 

“ಚಿಕ್ಕನಾಗತಿಯರ ವಿಷಯದಲ್ಲಿ ತಾವು ಅನ್ಯಥಾ ಭಾವಿಸಬಾರದು. ಅವರಲ್ಲಿ 
ಸ್ವಾರ್ಥದ ಸೋಂಕಿಲ್ಲವೆಂದು ನಾನು ನಿಮಗೆ ವಚನ ಕೊಡುತ್ತೇನೆ.” 

“ಚಿನ್ನಾಯಿತು, ನನ್ನ ತಂಗಿಯ ವಿಷಯ ನೀವು ನನಗೆ ಹೇಳುವುದೇ ಭುವನಪ್ಪ 
ನವರೇ? ಆಕೆಯ ಮಾತು ಗಡುಸೇ ವಿನಾ, ಚಿತ್ತ ಕನ್ನಡಿಯಷ್ಟು ನಿರ್ಮಲ ಎಂದು 
ನಾನು ಬಲ್ಲೆ. ವೃದ್ಧರಾದ ನಿಮ್ಮನ್ನು ಬಳಲಿಸುವ ಬದಲು ಆಕೆಯೇ ಈ ಮಾತನ್ನು 
ನನ್ನಲ್ಲಿ ಹೇಳಿದ್ದರೂ' ಆಗಿತ್ತು. ನಾಯಕರ ಕೈಹಿಡಿಯುವಾಗ ನಾನು ಮೊದಲಾಗಿದ್ದೆ. 
ಈಗ ಅವರನ್ನು ಹಿಂಬಾಲಿಸುವಾಗ ನೀನು ಮೊದಲು ಹೋಗು ಎನ್ನುತ್ತಿದ್ದೆ. ಅಂತೂ 
ಚಿಕ್ಕನಾಗತಿಯ ಮೇಲೆ ನಾಯಕರಿಗೆ ತುಂಬ ಪ್ರೇಮ. ಭುವನಪ್ಪನವರೇ, ಹೋಗುವಾಗ 
ನನ್ನನ್ನು ಇಲ್ಲಿ ಬಿಟ್ಟು ಆಕೆಯನ್ನು ಕರೆದೊಯ್ಯುತ್ತಿದ್ದಾರೆ.'' 

ನಾಗತಿಯಾಡಿದುದನ್ನು ಕೇಳಿ, ತಮ್ಮ ಭಯ ನಿರಾಧಾರವೆಂದು ಮನವರಿಕೆಯಾಗಿ 
ಭುವನಪ್ಪನವರು ಹೇಳಿದರು- 

“ತಾಯಿ, ನಿಮ್ಮಂಥವರು ಈ ನೆಲದ ಮೇಲೆ ಇರುವವರಿಗೂ, ಈ ದುರ್ಗದ 
ಕೋಟೆಯ ಒಂದು ಕಲ್ಲೂ ಕದಲುವುದಿಲ್ಲ.” | 

ಯಾವ ಏರಿಳಿವೂ ಇಲ್ಲದೆ, ಅಪಸ್ವರವಿಲ್ಲದ ಭುವನಪ್ಪನವರ ಮಾತನ್ನು ಕೇಳಿ 
ಓಬವ್ವನಾಗತಿಯ ಕಣ್ಣಲ್ಲಿ ನೀರು ತುಂಬಿತು. 


3 


೩೪ ಕಂಬನಿಯ ಕುಯಿಲು 


“ಏನು ಅರಿಯದವಳು ನಾನು. ಸುಮ್ಮನೆ ಹೊಗಳಿ ನಮ್ಮಂಥವರನ್ನು 
ದೊಡ್ಡವರನ್ನಾಗಿ ಮಾಡಬಾರದು.” 

ಈಕೆಯನ್ನು ಪಡೆದ ನಾಯಕರ ಭಾಗ್ಯ ದೊಡ್ಡದೋ, ದುರ್ಗದ ಭಾಗ್ಯ ದೊಡ್ಡದೊ 
ಎಂದು ಇತ್ಯರ್ಥ ಮಾಡಲಾಗದೆ, ಅದೇ ಭಾವನೆಯಲ್ಲೇ ನಾಗತಿಯ ಅಪ್ಪಣೆ ಪಡೆದು 
ಹೊರಟರು ಭುವನಪ್ಪನವರು. 


— 


ಆ ದಿನ ಮಧ್ಯಾಹ್ನದ ವೇಳೆಗೆ, ನಾಯಕರ ಅಂತ್ಯಸಂಸ್ಕಾರಕ್ಕೆ ಸಿದ್ಧತೆಗಳಾದುವು. 
ಅರಮನೆಯ ಹೊರಗೆ ಲಕ್ಷಾಂತರ ಜನ ನೆರೆದು, ಅಗಲಿದ ತಮ್ಮ ದೊರೆಗೆ ಅಶ್ರುಕಾಣಿಕೆ 
ಅರ್ಪಿಸಿದರು. 

ಅರಮನೆಯ ಒಳಗೂ ಅದೇ ಗದ್ದಲ, ಕಂಬನಿಯ ಕೋಡಿ, ನಾಯಕರೊಂದಿಗೆ 
ಸಹಗಮನಕ್ಕೆ ಸಿದ್ಧರಾದ ನಾಗತಿಯರು, ಊರಿಂದ ಊರಿಗೆ ಪಯಣ ಬೆಳೆಸುವವರಂತೆ, 
ಒಬ್ಬರು ಮತ್ತೊಬ್ಬರನ್ನು ಕಂಡು ಉಡುಗೊರೆ ಕೊಟ್ಟು, "ಹೋಗಿ ಬರುತ್ತೇನೆ, ಅಪ್ಪಣೆ 
ಕೊಡು' ಎಂದು ಬೇಡಿ ಕಂಬನಿಗೆರೆದು ಆಲಂಗಿಸಿ ಎಲ್ಲರೂ ನಾಯಕರನ್ನು 
ಹಿಂಬಾಲಿಸಲು ಸಿದ್ಧರಾದರು. 

ವಿವಾಹ ವೇದಿಕೆಗೆ ತೆರಳಲು ಶ ಂಗಾರವಾದ ವಧುವಿನಂತೆ, ಸಕಲ ಪವಿತ್ರ 
ಅಲಂಕಾರಗಳಿಂದ ಅಲಂಕೃತರಾದ ಅವರು ಕಲಶ, ಕನ್ನಡಿ, ಅರಿಶಿನ ಕುಂಕುಮದ 
ಹೆಡಿಗೆಗಳನ್ನು ಮತ್ತು ಬಾಗಿನದ ಉಪಕರಣಗಳನ್ನು ಹೊತ್ತ ದಾಸಿಯರ ಪರಿವಾರದ 
ನಡುವೆ, ಅರಮನೆಯ ಬಳಿಯ ಗೋಪಾಲಸ್ವಾಮಿಯ ಹೊಂಡಕ್ಕೆ ಹೋಗಿ ಗಂಗೆಯ 
ಪೂಜೆ ಮಾಡಿ, ಮುತ್ತೈದೆಯರಿಗೆ ಬಾಗಿನ ದಾನವಿತ್ತು, ಅಲ್ಲಿಂದ ಏಕನಾಥೇಶ್ವರಿ, 
ಹಿಡಂಬೇಶ್ವರ, ಸಂಪಿಗೆಯ ಸಿದ್ಧೇಶ್ವರ, ಗೋಪಾಲಕೃಷ್ಣಸ್ವಾಮಿ, ಅರಮನೆಯ ಬಳಿಯ 
ಸುಬ್ರಹ್ಮಣ್ಯಸ್ವಾಮಿ ಎಲ್ಲರಿಗೂ ಮನಸ್ಸು ತೃಪ್ತಿಯಾಗುವಷ್ಟು ಪೂಜೆ ಮಾಡಿಸಿ, ಅರಮನೆಗೆ 
ಹಿಂದಿರುಗಿದರು. 

ಆ ವೇಳೆಗೆ ಅರಮನೆಯಲ್ಲಿ ನೆರೆದ ನಾಯಕರು ಮತ್ತು ನಾಗತಿಯರ ನೆಂಟರಿಷ್ಟ 
ರೆಲ್ಲರಿಗೂ ಊಟ, ಉಪಚಾರವಾಯಿತು. ನಾಗತಿಯರು ತಾವೇ ಎಲ್ಲರಿಗೂ ಕೈಯಾರ 
ಉಣಬಡಿಸಿ, ವೀಳ್ಯವಿತ್ತು, ತಮ್ಮ ಆಭರಣ ವಸ್ತಗಳನ್ನು ಆಪ್ತೇಷ್ಟರಿಗೂ ದಾಸದಾಸಿಯ 
ರಿಗೂ ಹಂಚಿದರು. ನಾಗತಿಯರೇನೋ ನಗುತ್ತಾ ಉಣಬಡಿಸಿ, ಉಡುಗರೆಯಿತ್ತರೂ 


ಯಾರಿಗೂ ತುತ್ತು ಒಳಗಿಳಿಯಲಿಲ್ಲ. ಉಡುಗೊರೆಯನ್ನೂ ಸ್ವೀಕರಿಸುವ ಕೈ ಶೋಕದ 
ಆವೇಗದಿಂದ ಕಂಪಿಸುತ್ತಿತ್ತು. 


ಈ ಎಲ್ಲ ಶಾಸ್ತ್ರಗಳೂ ಮುಗಿದ ಬಳಿಕ ನಾಯಕರ ಶವವನ್ನು ಹೊತ್ತು ಪುಷ್ಪ 
ಮಂಟಪ ಅರಮನೆಯಿಂದ, ಅರಮನೆಯ ಬಳಿಯ ನಾಗತಿಯರ ಹರವಿನಲ್ಲಿ 
ನಿರ್ಮಿತವಾದ ಚಿತೆಯತ್ತ ಹೊರಟಿತು. ಅವರ ಹಿಂದೆ ಅಲಂಕೃತವಾದ ಬಿಳಿಯ 


ಅರಮನೆಯಲ್ಲಿ ೩೫ 


ಕುದುರೆಗಳನ್ನೇರಿದ ನಾಗತಿಯರು ಹಿಂಬಾಲಿಸಿದರು. ಅರಮನೆಯಿಂದ ಹರವಿನವರೆಗಿನ 
ದಾರಿಯ ಇಕ್ಕೆಲದಲ್ಲೂ ಕಿಕ್ಕಿರಿದು ನಿಂತ ಜನಕೂಟ ಈ ಮೆರವಣಿಗೆಯನ್ನು ಕಂಡು, 
ಒಂದೇ ಮೈ, ಒಂದೇ ಕಂಠವೆಂಬಂತೆ ಆರ್ತದ್ದನಿ ಮಾಡಿತು. 

ನಾಗತಿಯರ ಹರವಿನ ನಡುವೆ ಗಂಧದ ಕೊರಡುಗಳಿಂದ ಬಹು ವಿಶಾಲವಾದ 
ಚಿತೆ ರಚಿತವಾಗಿತ್ತು. ನಾಯಕರ ಶವವನ್ನು ಚಿತೆಯ ಮೇಲಿಟ್ಟ ಬಳಿಕ, ಲಿಂಗಣ್ಣ 
ನಾಯಕ ನೀರಿನ ಮಡಕೆ ಹೊತ್ತು, ಚಿತೆಯನ್ನು ಮೂರು ಬಾರಿ ಪ್ರದಕ್ಷಿಣೆ ಮಾಡಿ, 
ಅಗ್ನಿಸಂಸ್ಕಾರ ಮಾಡಿ ಹಿಂದಿರುಗಿ ನೋಡದೆಯೇ ಹೋದ. 

ಕರ್ಪೂರ, ಫೃತ, ತೈಲಗಳಿಂದ ಕೂಡಿದ ಚಂದನದ ಚಿತಾವೇದಿಕೆಯಲ್ಲಿ ಅಗ್ನಿ 
ಪ್ರತ್ಯಕ್ಷವಾಯಿತು. ಚಿತೆಯ ಮಧ್ಯದಲ್ಲಿ ಬೆಂಕಿಯ ಕಿಡಿಯನ್ನು ಕಂಡಕೂಡಲೇ ನೆರೆದ 
ಜನತೆ "ಹೋ' ಎಂದು ಚೀರಿತು. 

ಆ ಬಳಿಕ ನಾಗತಿಯರು, ಅಲ್ಲಿ ನೆರೆದಿದ್ದ ಮುತ್ತೈದೆಯರಿಗೆ ಅರಿಶಿನ ಕುಂಕುಮ, 
ಹೂವು, ವೀಳೆಯಗಳನ್ನಿತ್ತು. ತಾವು ಧರಿಸಿದ್ದ ಆಭರಣಗಳನ್ನು ದಾನಮಾಡಿ, ಗುರು 
ಹಿರಿಯರ ಅಪ್ಪಣೆ ಪಡೆದು, ಶಿರದಲ್ಲಿ ಫೃತ ಕುಂಭಗಳನ್ನು ಧರಿಸಿ, ಒಬ್ಬೊಬ್ಬರಾಗಿ, 
ಚಿತೆಯನ್ನೇರಿ, ಮೂರು ಬಾರಿ ಪತಿಯ ಶವವನ್ನು ಪ್ರದಕ್ಷಿಣೆ ಮಾಡಿ, ಪೂರ್ವಾಭಿ 
ಮುಖವಾಗಿ ನಿಂತು, ಎಲ್ಲರಿಗೂ ನಮಸ್ಕರಿಸಿ ತಲೆಯ ಮೇಲಿನ ಕುಂಭದಲ್ಲಿದ್ದ ತುಪ್ಪವನ್ನು 
ಚಿತಾಗ್ನಿಗೆ ಎರೆದು ಪತಿಯ ಶವದ ಬಳಿ ಕುಳಿತರು. ಕೂಡಲೇ ಚಿತೆಯ ಸುತ್ತಲಿದ್ದವರು 
ಮುಗಿಲು ಮಾರ್ಮೊಳಗುವಂತೆ ಜಯಕಾರ ಮಾಡಿ, ತಾವು ಹಿಡಿದಿದ್ದ ತುಪ್ಪ, 
ಎಣ್ಣೆಗಳನ್ನು ಚಿತೆಗೆ ಸುರಿದರು. ಘೃತ, ತೈಲ ಕರ್ಪೂರಗಳ ಆಹಾರದಿಂದ ಸೊಕ್ಕಿದ 
ಅಗ್ನಿ ಧಗ್ಗನೆ ಹೊತ್ತಿ ಮುಗಿಲುದ್ದ ನಾಲಗೆ ಚಾಚಿತು. 

ತೀವ್ರ ಶೋಕದಿಂದ ಕಂಪಿಸುವ ಕೋಟಿ ಕೋಟಿ ಕಂಠಗಳು ಮಾಸತಿಯರ 
ಜಯಘೋಷ ಮಾಡಿದುವು. ದುಃಖದ ಆವೇಗದಿಂದ ನಡುಗುವ ಕೋಟಿ ಕೋಟಿ 
ಕೈಗಳು ಅರಿಶಿನ, ಕುಂಕುಮವನ್ನು ತೂರಿದವು. 

ಕಂಬನಿದುಂಬಿ ಕುರುಡಾದ ಜನ, ತಾಯಗಲಿದ ಕಂದರಂತೆ, ಗುಡ್ಡದ ಕೋಡು 
ಗಲ್ಲುಗಳು ಮಾರ್ದನಿಸುವಂತೆ ರೋದಿಸುತ್ತಿದ್ದರು. ಕೆಲವರು ದುಃಖೋನ್ಮಾದದಲ್ಲಿ 
ತಾವೂ ಚಿತೆಗೆ ಹಾರಲು ಯತ್ನಿಸುತ್ತಿದ್ದರು; ಕೆಲವರು ನೆತ್ತಿಯ ಕೂದಲನ್ನು ಕಿತ್ತು ತೂರಿ, 
ತಾವೂ ಚಿತೆಯ ಮೇಲೆ ಮಲಗಿದವರಂತೆ ಧೂಳಿನಲ್ಲಿ ಹೊರಳಾಡುತ್ತಿದ್ದರು; 
ಒಬ್ಬೊಬ್ಬರು, ಹೆಣ್ಣು ಸ ಗಂಡು, ಸ್ವಕೀಯರು, ಪರಕೀಯರು ಎಂಬ ಭೇದಭಾವವಿಲ್ಲದೆ 
ತಬ್ಬಿ, ಉಕ್ಕಿಬಂದ ದುಃಖವನ್ನು ಹತ್ತಿಕ್ಕಲಾರದೆಯೇ ಚೇರುತ್ತಿದ್ದರು. 

ಆದರೆ ಚಿತೆಯಿಂದ ಯಾವೊಂದು ಸದ್ದೂ ಕೇಳಿಬರಲಿಲ್ಲ. ಮಾಸತಿಯರ 
ಕೀರ್ತಿಯನ್ನು ಸಹಸ್ರ ತೋಳುಗಳನ್ನೆತ್ತಿ ಸಾರುವವನಂತೆ ಅಗ್ನಿದೇವ ಉರಿಯುತ್ತಿದ್ದ. 
ಅವರ ಸತೀತ್ವದ ಪವಿತ್ರ ಕೀರ್ತಿಯನ್ನು ಲೋಕಕ್ಕೆ ಸಾರುವ ಹರಿಕಾರನಂತೆ. 
ಪರಿಮಳಮಯ ಗಂಧ ಧೂಮ ದಿಕ್ಕು ದಿಕ್ಕನ್ನೂ ವ್ಯಾಪಿಸುತ್ತಿತ್ತು. 


ತ್ಯೇ ೫ ೫ 


೩೬ ಕಂಬನಿಯ ಕುಯಿಲು 


ಅರಮನೆಯಲ್ಲಿ ನಾಯಕರ ಶಯ್ಯಾಗೃಹದಲ್ಲಿ, ಅವರ ಶವವಿದ್ದೆಡೆ ಇಟ್ಟ ದೀಪ, 
ಎಕ್ಕದೆಲೆಗಳ ರಾಶಿಯ ಬಳಿ, ಹಿರಿಯನಾಗತಿ ಓಬವ್ವ, ದೇವರೆದುರೆಂಬಂತೆ ಕೈ 
ಮುಗಿದು, ಕಡೆದ ವಿಗಹದಂತೆ ಕುಳಿತಿದ್ದಳು. ನಿಶ್ಚಲವಾಗಿ ನಿಂತ ಕೋಡುಗಲ್ಲಿನ 
ಪದರದಲ್ಲಿ ಜಿನುಗುವ ಜಲದಂತೆ, ಅಲುಗಾಡದೆ ಕುಳಿತ ಅವಳ ಮುಚ್ಚಿದ ಕಣ್ಣುಗಳಿಂದ 
ಕಂಬನಿ ಹನಿಯುತ್ತಿತ್ತು. ಆಕೆಯ ಬಳಿಯುಳಿದ ನಾಲ್ಕಾರು ಮಂದಿ ದಾಸಿಯರು 
ದುಃಖದಿಂದ ಪ್ರಜ್ಞೆ ತಪ್ಪಿ ಬಳಿಯಲ್ಲಿ ಉರುಳಿದುದೂ ಆಕೆಗೆ ಎಚ್ಚರವಿದ್ದಂತಿರಲಿಲ್ಲ. 

ಕಾರ್ಗಾಲದ ಕಡಲ ನೆರೆಯಂತೆ ಶೋಕದ್ದನಿ ಅರಮನೆಯನ್ನು ಸುತ್ತುವರಿದಿತ್ತು. 
ದಿಕ್ಕುಗಳನ್ನು ದಿಕ್ಕುಗೆಡಿಸುವ ಆ ದುಃಖದ ಹೊಯ್ಲಿನ ನಡುವೆ ಅಚಲವಾಗಿ, ಕಣ್ಣು 
ರೆಪ್ಪೆಯೂ ಚಲಿಸದಂತೆ ನಾಗತಿ ಕುಳಿತಿದ್ದಳು. 


೩೭ 


ದುರ್ಗದಲ್ಲಿ 
೧ 


ನಾಯಕರ ಶವಸಂಸ್ಕಾರವರನ್ನು, ನಾಗತಿಯರ ಸಹಗಮನದ ಅಪೂರ್ವಭವ್ಯ 
ದೃಶ್ಯವನ್ನು ನೋಡಲೆಂದು ಜನ ಮೂಲೆ ಮೂಲೆಯಿಂದಲೂ ಕಿಕ್ಕಿರಿದಿತ್ತು. ಅದು 
ಕಳೆದು ನಾಲ್ಕಾರು ದಿನಗಳಾದರೂ ಜನರ ಬಾಯಲ್ಲಿ ಆ ಮಾತನ್ನುಳಿದು ಬೇರೆಯ 
ಮಾತೇ ಇಲ್ಲ. ತಾವು ಕಂಡದ್ದು, ತಾವು ಕಾಣದೆ ಬೇರೆಯವರು ಹೇಳಿದ್ದು, ಹಾಗೆ 
ಹೇಳಿ ಕೇಳಿದ್ದಕ್ಕೆ ತಮ್ಮ ಊಹೆ ಬಣ್ಣ ಕಟ್ಟಿದ್ದನ್ನು ಎಷ್ಟು ವರ್ಣಿಸಿ ಹೇಳಿದರೂ ಯಾರಿಗೂ 
ತೃಪ್ತಿಯಿಲ್ಲ. ದೇವಾಲಯಗಳ ಬಳಿ, ನೀರಿನ ಹೊಂಡದ ಬಳಿ, ತೋಪುಗಳಲ್ಲಿ, 
ಕೋಟೆಪೇಟೆಯಲ್ಲಿ- ಎಲ್ಲೆಡೆಯಲ್ಲೂ ಇದೇ ಮಾತೇ. ನಾಗತಿಯರ ಸೌಂದರ್ಯ, 
ಅವರ ವಸ್ತ್ರಾಭರಣಗಳ ವೈಭವ, ಅವರ ಅವರ ಸತೀತ್ಸದ ಸಾಹಸ- ನಡೆದು ನಾಲ್ಕು 
ದಿನಗಳು ಕಳೆಯುವಷ್ಟರಲ್ಲೇ ದಂತ ಕಥೆಗಳ ಸ್ವರೂಪ ಪಡೆಯುವಷ್ಟು ಚರ್ಚಿತವಾಗಿದ್ದುವ. 

ಆದರೆ ಈ ಎಲ್ಲ ಮಾತು ಆಡುವಾಗ ಒಂದು ಮಾತು ಬಂದಾಗ ಮಾತ್ರ ಜನರ 
ಬಾಯಿ ಕಟ್ಟಿದಂತಾಗಿತ್ತು. ನಾಯಕರ ಮೂವತ್ತು ಮಂದಿ ನಾಗತಿಯರಲ್ಲಿ ಉಳಿದವ 
ರೆಲ್ಲರೂ ಸಹಗಮನ ಮಾಡಿದರೂ, ವಯಸ್ಸಿನಲ್ಲಿ ಅವರೆಲ್ಲರಿಗಿಂತಲೂ ಹಿರಿಯಳಾಗಿ, 
ಎಲ್ಲರಿಗೂ ಮೊದಲು, ನಾಯಕರ ಚಿತೆಯೇರಬೇಕಾಗಿದ್ದ ಹಿರಿಯ ನಾಗತಿ ಮಾತ್ರ 
ಸಹಗಮನಮಾಡದೆ ಉಳಿದಿದ್ದಳು. ಏಕೆ? 

ಈ ಪ್ರಶ್ನೆ ನೂರಾರು ನಾಲಗೆಗಳ ಮೇಲಾಡಿ, ನೂರಾರು ಮಿದುಳುಗಳನ್ನು 
ಕಲಕಿ, ಅಷ್ಟೇ ಬಗೆಯ ಉತ್ತರಗಳಿಗೆ ಕಾರಣವಾಗಿತ್ತು. ಸರಿಯಾದ ಕಾರಣ ತಿಳಿಯ 
ದಿದ್ದರೂ, ಎಲ್ಲರೂ ಸರಿಯಾದ ಕಾರಣ ತಮಗೊಬ್ಬರಿಗೆ ತಿಳಿದಂತೆ ಮಾತನಾಡುವರು. 
ಅವರಲ್ಲೂ ಕೊಂಚ ಅರಮನೆಯ ಸಂಬಂಧವಿದ್ದವರು, ತಾವು ಎಲ್ಲವನ್ನೂ ಬಲ್ಲವ 
ರಂತೆಯೇ ಗಂಭೀರವಾಗಿ ಉತ್ತರ ಕೊಡುವಾಗ, ಅವರ ಮಾತಿನಲ್ಲಿ ಸಂದೇಹಪಡಲು 
ಕಾರಣವೇ ಇಲ್ಲವೆಂದು ತೋರಿದರೂ, ಮರುಗಳಿಗೆಯೇ ಬೇರೊಬ್ಬರು ಹೇಳಿದುದನ್ನು 
ಕೇಳಿದಾಗ, ಮತ್ತೆ ಸಂದೇಹ ಮೈತಾಳುವುದು. 

ಇದರೊಂದಿಗೆ- ಅರಮನೆಯವರು ಮತ್ತು ಆಪ್ತ ಜನ ಎಷ್ಟೇ ಗುಟ್ಟಾಗಿಡಬೇಕೆಂದು 
ಯತ್ನಿಸಿದರೂ, ನಾಯಕರ ಶವದ ಮುಂದೆ ಉತ್ತರಾಧಿಕಾರದ ವಿಚಾರದಲ್ಲಿ ನಡೆದ . 
ಚರ್ಚೆ, ಹಗರಣ ಹೇಗೋ ಆ ಕಾವಲಿನಿಂದ ನುಸುಳಿಕೊಂಡು ಬಂದು ಜನರ ಸಂದೇಹಕ್ಕೆ 
ಯಾವುದೋ ಗಂಭೀರ ರಾಜಕಾರಣದ ಸ್ವರೂಪವನ್ನು ನೀಡಿತ್ತು. ಆ ಮಾತನ್ನಾಡುವಾಗ 


೩೮ ಕಂಬನಿಯ ಕುಯಿಲು 


ಗಟ್ಟಿಯಾಗಿ, ನಾಲ್ಕು ಜನಕ್ಕೆ ಕೇಳಿಸದಂತೆ ಪಿಸುದನಿಯಲ್ಲಿ, ತಾವೂ ಯಾವುದೋ 
ಪಿತೂರಿಯ ಪಾಲುಗಾರರಂತೆಯೇ ಮಾತನಾಡುವಂತೆ ಮಾಡಿತ್ತು. 

“ಕಿರಿಯ ನಾಗತಿ ಗೌರವ್ವ ತನ್ನ ತಮ್ಮನಿಗೆ ಪಟ್ಟವಾಗುವಂತೆ ಹಟ ಹಿಡಿದರಂತೆ. 
ಹಿರಿಯ ನಾಗತಿ ಅದು ಕೂಡದು. ನಾಯಕರ ಅಣ್ಣನ ಮಕ್ಕಳಿಗೇ ಪಟ್ಟವಾಗಬೇಕು 
ಎಂದು ವಾದ ಹೂಡಿದರಂತೆ. ತಾವು ಸಹಗಮನ ಮಾಡಿದರೆ, ಕಿರಿಯ ನಾಗತಿಯ 
ಕಡೆಯವರು ಎಲ್ಲಿ ಹಟಸಾಧಿಸಿ, ಕಿರಿಯ ನಾಗತಿಯ ತಮ್ಮನಿಗೆ ಪಟ್ಟ ಕಟ್ಟುವರೋ 
ಎಂದು ಹೆದರಿ, ಅವರು ಸಹಗಮನ ಮಾಡಲು ಹಿಂಜರಿದರಂತೆ” 

-ಎಂದು ಒಬ್ಬ ಹೇಳಿದರೆ, ಮತ್ತೊಬ್ಬ- 

“ಹಾಗಲ್ಲ, ಇರುವ ವಿಚಾರ ನಾ ಬಲ್ಲೆ. ನನ್ನ ಭಾವಮೈದುನನ ಅಳಿಯನ 
ಅಕ್ಕನ ಮಗ ಅರಮನೆ ಊಳಿಗದಲ್ಲಿದ್ದಾನೆ. ಅವನು ಹೇಳಿದನಂತೆ, ಹಿರಿಯನಾಗತಿ 
ಸಹಗಮನ ಮಾಡಿದರೆ, ತಾನು ಉಳಿದುಕೊಂಡು ತನ್ನ ತಮ್ಮ ಪರ ಕೆಲಸ 
ಮಾಡಬೇಕೆಂದು ಕಿರಿಯನಾಗತಿ ಯೋಚಿಸಿದ್ದಳಂತೆ. ಆದರೆ ದಕ್ಕಲಿಲ್ಲ. ಕಡೆಗಳಿಗೆಯಲ್ಲಿ 
ಹಿರಿಯ ನಾಗತಿ ನಾನು ಸಹಗಮನ ಮಾಡುವುದಿಲ್ಲಎಂದು ಹೇಳಿದರಂತೆ. ನಾಯಕರು 
ಇದ್ದಷ್ಟು ದಿನ ಅವರು ಬೇರೆ ನಾಗತಿಯರಿಗೆ ವಶವಾಗಿ ಇವರನ್ನು ಉರಿಸಿದರಂತೆ. 
ಅದಕ್ಕೆ ಈಗ ಹೇಗೂ ರಾಜ್ಯಕ್ಕೆ ಉತ್ತರಾಧಿಕಾರಿಗಳಿಲ್ಲದಿರುವುದರಿಂದ ತಾವು ಅಷ್ಟು 
ಕಾಲ ರಾಜ್ಯಭಾರ ಮಾಡಬಹುದು ಎಂದು ಹಿರಿಯ ನಾಗತಿ ಲೆಕ್ಕ ಹಾಕಿದಾರಂತೆ” 
-ಎಂದು ಹೇಳುವನು. 

“ಸರಿ ಸರಿ ಗಂಡು ಮೆಟ್ಟನ್ನು ಹೆಣ್ಣು ಆಳಿದ ಹಾಗೇ ಆಯಿತು. ಅದೆಲ್ಲಾ ಅಲ್ಲ 
ಕಣಯ್ಯ ಕಾರಣ. ಹೇಗೂ ಈಗ ನಾಯಕರ ಬಳಿಕ ಸಿಂಹಾಸನಕ್ಕೆ ಯಾರೂ. ದಿಕ್ಕು 
ಬಾ ಗೊತ್ತಾಗಿಲ್ಲ. ಮುಂದೆ ನಾಯಕನಾದರೆ ಇಲ್ಲ ಲಿಂಗಣ್ಣನಾಯಕರಾಗಬೇಕು. 
ಇಲ್ಲ ಓಬಣ್ಣನಾಯಕರಾಗಬೇಕು. ಆದರೆ ಅವರಿಬ್ಬರಲ್ಲೂ ನಾನು ತಾನು ಎಂದು 
ಜಗಳ ಹುಟ್ಟಿರುವುದರಿಂದ, ಅವರಿಬ್ಬರ ಜಗಳವನ್ನು ತಾನು ಲಾಭ ಮಾಡಿಕೊಂಡು 
ತಮ ಮ ಕಡೆಯವನೊಬ್ಬನನ್ನು ಪಟ್ಟಕ್ಕೆ ತರಲು ಹಂಚಿಕೆ ಮಾಡಿದಾರಂತೆ ಹಿರಿಯ ನಾಗತಿ. 
ಇನ್ನೆರಡು ದಿನ ಕಾದು ನೋಡು. ನಾನು ಹೇಳಿದ್ದು ನಿಜವಾಗುತ್ತದೆಯೋ ಇಲ್ಲವೋ?” 

—ಎಂದು ಮೂರನೆಯವನೊಬ್ಬ ತನಗೊಬ್ಬನಿಗೇ ಖಚಿತವಾದ ವಿಚಾರ 
ಗೊತ್ತಿದ್ದಂತೆ ಹೇಳುವನು. ' 

“ಅಲ್ಲ- ಮೂರು ಲೋಕವಾಳುವಂಥ ಗಂಡನೇ ಹೋದ. ಇನ್ನು ಮತ್ತೆಯಾವ 
ಸ್ವರ್ಗಸುಖ ಇಲ್ಲಿ ಉಣ್ಣುತ್ತೇನಂತ ಉಳಿದುಕೊಂಡಳೋ ಈ ಮುದಿಗೊರಡು” 

—ಎಂದು ಕೆಲವರು ಸಹಗಮನ ಮಾಡದೆ ಉಳಿದುಕೊಂಡ ನಾಗತಿಯನ್ನು 
ನಿಂದಿಸಿದರೆ, ಮತ್ತೆ ಕೆಲವರು- 

“ಆಕೆ ಉಳಿದುಕೊಂಡದ್ದೇ ಸರಿಯಾಯಿತು. ಇಲ್ಲದೇ ಹೋದಲ್ಲಿಮಾತನಾಡುವ 
ಹಿರಿಯರೇ ಇಲ್ಲದೆ ಅರಮನೆಯಲ್ಲಿ ತಲೆತಲೆಗೂ ಪಾಳಯಪಟ್ಟಾಗಿ ಅನಾಯಕತ್ವ 
ವಾಗುತ್ತಿತ್ತು. ಈಗ ಆಕೆ ಇರುವುದರಿಂದ ಯಾರೂ ಸ್ವೇಚ್ಛೆಯಾಗಿ ನಡೆಯುವಂತಿಲ್ಲ” 


ದುರ್ಗದಲ್ಲಿ ೩೯ 


-ಎಂದು ನಾಗತಿಯ ನಡತೆಯನ್ನು ಸಮರ್ಥಿಸುವರು. 

ಒಮ್ಮೊಮ್ಮೆ ಈ ಚರ್ಚೆ ರಾಜಕಾರಣದ ಜಾಡನ್ನು ಬಿಟ್ಟು, ಪತಿಯೊಂದಿಗೆ 
ಸಹಗಮನ ಮಾಡಿದ ನಾಗತಿಯ ಚಾರಿತ್ರ್ಯದಲ್ಲಿ ಕಲಂಕವನ್ನು ಕಾಣುವ ಕವಲುದಾರಿ 
ಹಿಡಿಯುವುದು. 

“ನಾಯಕರಿದ್ದಷ್ಟು ದಿನ ನಾಗತಿಗೆ ಬೇಲಿಹಾಕಿದಂತಾಗಿತ್ತು. ಈಗ ನಾಯಕರೂ 
ಇಲ್ಲ, ಸಂದೇಹಪಡುವ ಸವತಿಯರೂ ಇಲ್ಲ ಮನಬಂದ ಹಾಗೆ ಇರಬಹುದು” 

-ಎಂದು ಕೊಂಕು ಮಾತನ್ನು ಕೆಲವರು ನುಡಿದರೆ, ಕೆಲವರು- 

“ಮಾಡಿದವರ ಪಾಪ ಆಡಿದವರ ಬಾಯಲ್ಲಿಅಂತ. ಯಾರ ಚಿಂತೆ ನಮಗೇಕೆ? 
ಅವರ ಧರ್ಮ ಕರ್ಮ ಅವರಿಗೇ ಇರಲಿ” 

-ಎಂದು ತಟಸ್ಥವಾಗಿದ್ದು, ಆ ಆರೋಪವನ್ನು ಸಮರ್ಥಿಸುವರು ಮತ್ತೆ ಕೆಲವರು, 

ಹೀಗಾಗಿ ನೂರಾರು ಜನ ನೂರಾರು ಬಗೆಯ ಅಭಿಪ್ರಾಯ. ಆನೆಯನ್ನು ಕಾಣದ 
ಕುರುಡರು ಒಬ್ಬೊಬ್ಬರೂ ತಾವು ಕಾಣದ ಆನೆ ಹಾಗಿದೆ, ಹೀಗಿದೆ ಎಂದು 
ವರ್ಣಿಸಿದಂತೆ, ಒಬ್ಬೊಬ್ಬರು ಒಂದೊಂದು ಬಗೆಯಲ್ಲಿ ಆಡಿಕೊಳ್ಳುವರು. ಅಂತೂ 
ಹಿರಿಯ ನಾಗತಿ ಸಹಗಮನ ಮಾಡದೆ ಉಳಿದದ್ದು ಎಲ್ಲರಿಗೂ ಸಮಸ್ಯೆಯಾಗಿದೆ. 


2 


ರಾಜಕಾರಣದ ನೇರವಾದ ಸಂಪರ್ಕವಿಟ್ಟುಕೊಳ್ಳದ ಜನಕ್ಕೆ ಈ ಸಮಸ್ಯೆ ಇಷ್ಟು 


ಚಿಂತನೆಗೆ ಕಾರಣವಾಗಿದ್ದರೆ, ರಾಜಕಾರಣದ ಸೂತ್ರಧಾರಿಗಳಿಗೆ ಇದು ಮತ್ತಷ 
ತೊಡಕಾಗಿದೆ. ಅವರೆಲ್ಲರ ಪಾಲಿಗೂ ದಾಳ ತಾವಾರೂ ಕನಸು ಮನಸ್ಸಿನಲ್ಲಿಯೂ 
ಊಹಿಸದ ಗರವನ್ನು ಉರುಳಿಸಿದಂತಾಗಿ ಎಲ್ಲರು ತಬ್ಬಬ್ಬಾಗಿದ್ದಾರೆ. 

ಅನಿರೀಕ್ಷಿತವಾಗಿ ಉದ್ಭವಿಸಿದ ಈ ಸಮಸ್ಯೆ ಉಳಿದವರಿಗಿಂತಲೂ ಹೆಚ್ಚಾಗಿ 
ದಳವಾಯಿ ದೇಸಣ್ಣನ ತಲೆಯನ್ನು ತಿನ್ನುತ್ತಿತ್ತು. ಇದನ್ನು ಚರ್ಚಿಸಲೆಂದೇ ಉಳಿದ 
ದಳವಾಯಿಗಳನ್ನು ಕರೆಕಳಿಸಿದ ದೇಸಣ್ಣ ತನ್ನ ಮನೆಯ ಮೇಲುಪ್ಪರಿಗೆಯ ಹಜಾರದಲ್ಲಿ 
ಅತ್ತಿಂದಿತ್ತ, ಇತ್ತಿಂದತ್ತ ಶತಪಥ ಹಾಕುತ್ತಿದ್ದ. ಆತನ ಬಿಗಿದ ಮುಖಮುದ್ರೆ, ಹೆಣೆದು 
ಕೊಂಡ ದಟ್ಟವಾದ ಹುಬ್ಬು, ತುಟಿಗಳ ನಡುವೆ ಸಿಕ್ಕ ಗಂಡು ಮೀಸೆ, ಆತನ ಚಿತ್ತದ 
ಕ್ಲೋಭೆಗೆ ಪ್ರತ್ಯಕ್ಷ ಸಾಕ್ಷಿಗಳಂತಿದ್ದವು. ಆತನ ಕಣ್ಣುಗಳು ಗೋಡೆಗೆ ಸಾಲಾಗಿ ತೂಗು 
ಹಾಕಿದ್ದ ಕತ್ತಿ, ಗುರಾಣಿ, ಕವಚ, ಭಲ್ಲೆ ಕಠಾರಿಗಳನ್ನು ದಿಟ್ಟಿಸುತ್ತಿದ್ದರೂ, ಆತನ 
ಮನಸ್ಸು ಆ ಗೋಡೆಯಾಚೆ ತೂರಿ, ಮತ್ತಾವುದೋ ರಹಸ್ಯವನ್ನು ಭೇದಿಸಲು 
ತವಕಿಸುತ್ತಿತ್ತು. 

ದಳವಾಯಿ ದೇಸಣ್ಣ ಸರ್ಜೆರಾಯರ ಮಕ್ಕಳ ಪಕ್ಷವನ್ನು ಕಟ್ಟಿದ ಗುಂಪಿನ ಮುಖ್ಯಸ್ಥ, 
ಕಸ್ತೂರಿ ರಂಗಪ್ಪನಾಯಕರ ಬಳಿಕ ಅವರ ಹಿರಿಯ ಮಗ ಸರ್ಜೇರಾಯನ ಮಕ್ಕಳು 
ಪಟ್ಟಕ್ಕೆ ಬರದೆ, ಕೊನೆಯ ಮಗ ಇಮ್ಮಡಿ ಮದಕರಿನಾಯಕ ಪಟ್ಟಕ್ಕೆ ಬಂದುದು, 
ಆತನಿಗೆ ಅಸಮಾಧಾನವಾಗಿತ್ತು. ಅದಕ್ಕೂ ಹೆಚ್ಚಾಗಿ, ಇಮ್ಮಡಿ ಮದಕರಿನಾಯಕರನ್ನು 


€ 


೪೦ ಕಂಬನಿಯ ಕುಯಿಲು 


ಪಟ್ಟಕ್ಕೆ ತರುವಾಗ, ಮಂತ್ರಿಮಂಡಲದವರು ಸೇನಾ ಮುಖ್ಯಸ್ಥನಾದ ತನ್ನನ್ನು ಒಂದು 
ಜಿ ಕೇಳದೆ, ತಾವೇ  ಸರ್ವಸ್ಥತಂತ್ರ ವಹಿಸಿ ಎಲ್ಲ ಕಾರ್ಯವನ್ನು ನಡೆಸಿದುದು, 
ಅಸಮಾಧಾನಕ್ಕೆ ಆಜ್ಯಾಹುತಿಯನ್ನು ನೀಡಿತ್ತು. 

“ಈ ದುರ್ಗಕ್ಕೆ ವಿಪತ್ತು ಬಂದಾಗ ರಕ್ತ ಹರಿಸಲು, ಪ್ರಾಣ ಕೊಡಲು, 
ದಳವಾಯಿಗಳು ಬೇಕು. ಉಳಿದ ಮುಖ್ಯ ವಿಷಯಗಳಲ್ಲಿ ನಾವು ಯಾರಿಗೂ ಬೇಡ; 
ಬರೀ ಕಾಲ ಕಸ, ಓಲಗಸಾಲೆಯಲ್ಲಿಕುಳಿತು ಬಡಾಯಿ ಕೊಚ್ಚುವ ಭುವನಪ್ಪನಂಥವರಿಗೆ 
ಎಲ್ಲ ಕೆಲಸಕ್ಕೂ ಅಗ್ರ ತಾಂಬೂಲ, ಅರಮನೆಯವರು ಹೀಗೆ ಮಾಡುವುದು 
ಸೇನೆಯವರಿಗೆ ಅಪಮಾನ ಮಾಡಿದಂತೆ. ಇದನ್ನು ನಾವು ಪ್ರತಿಭಟಿಸಿ ನಮ್ಮ ಮರ್ಯಾದೆ 
ಕಾಯ್ದುಕೊಳ್ಳದೆ ಹೋದರೆ ನಾಳೆ ಯುದ್ಧವಿಲ್ಲದ ಕಾಲದಲ್ಲಿ ಬೀದಿಯ ನಾಯಿಯೂ 
ನಮ್ಮನ್ನು ಕಂಡು ಎದ್ದು ನಿಲ್ಲುವುದಿಲ್ಲ” 

-ಎಂದು ಆಗಲೇ ಇತರ ದಳವಾಯಿಗಳ ಮುಂದೆ ತನ್ನ ಅಸಮಾಧಾನವನ್ನು 
ಸೂಚ್ಯವಾಗಿ ತೋರಿಕೊಂಡಿದ್ದ ಎಲ್ಲ ದಳವಾಯಿಗಳ ಮರ್ಯಾದೆಯ ಹೆಸರಿನಲ್ಲಿ 
ದೇಸಣ್ಣ ಆಡಿದ ಮಾತು, ಇತರ ದಳವಾಯಿಗಳಗೆ ಕೊಂಚ ಮಟ್ಟಿಗೆ ಸರಿ ಕಂಡಿತ್ತು. 

“ಅರಮನೆಯವರು ನಾವು ಹೇಳಿದ ಹಾಗೆ ಕೇಳಬೇಕು ಎಂದು ನಾವೂ 
ಹೇಳುವುದಿಲ್ಲ. ಮಂತ್ರಿಮಂಡಲ ಇರುವುದೇ ಇಂಥ ಕೆಲಸಕ್ಕಾಗಿ. ಅವರ ಕೆಲಸ ಅವರು 
ಮಾಡಲಿ, ನಾವಿರುವುದು ಕೋಟೆಯ ರಕ್ಷಣೆಗಾಗಿ. ನಮ್ಮ ಕೆಲಸ ನಾವು ಮಾಡುತ್ತೇವೆ. 
ಆದರೆ ಎಲ್ಲರ ಹಾಗೆ ನಮ್ಮನ್ನೂ ಒಂದು ಮಾತು ಕೇಳಿದ್ದರೆ ನಾವು ಬೇಡ ಅನ್ನತ್ತದ್ದವೆ1 ? 
“ಅರಸು ಯಾರಾದರೂ ತಮ್ಮ ದು ಕೋಟೆ ಕಾಯುವ ಕೆಲಸ ಆಯಿತು' ಎಂದು 
ಅವರ ಸಲಹೆಗೇ ನಾವು ಕಲೆ “ಹಾಕುತ್ತಿದ್ದೆವು. ಆಗ ನಮಗೂ ಮರ್ಯಾದೆ ಕೊಟ್ಟ 
ಹಾಗಾಗುತ್ತಿತ್ತು. ಅವರ ಕೆಲಸಕ್ಕೂ ಅಡ್ಡಿಯಾಗುತ್ತಿರಲಿಲ್ಲ. ಈಗ ನಾವು ಇದ್ದೂ ಸತ್ತಂತೆ 
ಮಾಡಿದರು 'ಅರಮನೆಯವರು” 

-ಇಎಂದು ಕೆಲವರು ದೇವಸ್ಥಾನ ಮಾತಿಗೆ ತಲೆ ತೂಗಿದ್ದರು. ಮತ್ತೆ ಕೆಲವರು, 

“ವೀರ್ಯದ ಕೃಷ್ಣ ಪ್ರನಾಯಕ ದುರ್ಗದ ಮೇಲೆ ದಂಡೆತ್ತಿ ಬಂದಾಗ ಈ 
ದುರ್ಗವನ್ನು ಕಾಪಾಡಿದವರು. ಸರ್ಜೇರಾಯರು. ತಮ್ಮ ಕೈಯ ಗಂಡುಗೊಡಲಿಯಿಂದಲೇ 
ನೂರಾರು ಮಂದಿಯನ್ನು ಕಡಿದು ರಾಜ್ಯವನ್ನು ರಕ್ಷಿ ಕಿಸಿದ "ಪರಾಕ್ರಮ ಅವರದು. ಅವರು 
ಕಟ್ಟಿದ ರಾಜ್ಯ ಅವರದಾಗಬೇಕಾಗಿತ್ತು. ಇಲ್ಲವೇ ಅವರ ಮಕ್ಕಳದಾಗಬೇಕಿತ್ತು. ಹಿರಿಯ 
ಮಗನಾಗಿ ಹುಟ್ಟಿಯೂ ರಾಜ ೈವಾಳುವ ಪುಣ್ಯ ವನ್ನು ಅವರು ಪಡೆಯಲಿಲ್ಲ. ಅಂಥ 
ತಂದೆಯ ಮಕ್ಕಳಾಗಿ ಹುಟ್ಟಿಯೂ, ಈ ಇಬ್ಬರು 'ಕಂಡವರ ಊಳಿಗ ಮಾಡುತ್ತಾ 
ಬದುಕಬೇಕೇ? ಒಮ್ಮೆ ಕೈಗೆ ಬಂದು ತಪ್ಪಿದ. ತುತ್ತು ಮತ್ತೊಮ್ಮೆ ಯೂ ಕಂಡವರ 
ಪಾಲಾಗಬೇಕೆ?' 

-ಎಂದು ಗತಿಸಿದ ಸರ್ಜೇರಾಯರಲ್ಲಿದ್ದ ವಿಶ್ವಾಸ. ಅವರ ಮಕ್ಕಳಿಗಾದ 
ಅನ್ಯಾಯಕ್ಕಾಗಿ ಮರುಗಿ ಧರ್ಮದ ೈಷ್ಟಿಯಿಂದ ದೇಸಣ್ಣನ ಮಾತಿಗೆ ಮನಸೋತಿದ್ದರು. 

ಹೀಗೆ ಹಲವಾರು ಕಾರಣಗಳಿಂದಾಗಿ ದಳವಾಯಿಗಳ ಗುಂಪಿನಲ್ಲಿ ದೇಸಣ್ಣನ 
ಪಕ್ಷ ಬಲವಾದುದಲ್ಲದೆ, ಬೇರೆಯವರೂ ಅವನ ಗುಂಪಿಗೆ ಸೇರಿದ್ದರು. 


ದುರ್ಗದಲ್ಲಿ ೪೧ 


ದೇಸಣ್ಣ ಸುಳಿವು ಕೊಡದೆ ಬಂದ ಈ ಸಮಸ್ಯೆಯನ್ನು ಚಿಂತಿಸುತ್ತ ಶತಪಥ 
ಹಾಕುತ್ತಿರುವಾಗಲೇ ಬಾಗಿಲ ಭಟನು ಬಂದು ದಳವಾಯಿ ಮದ್ದಣ್ಣ, ರಾಯಣ್ಣ 
ಬಂದಿದ್ದಾರೆಂದು ತಿಳಿಸಿದ. 

ಅವಂಬ್ಬರನ್ನು ಒಳಗೆ ಕರೆತಾರೆಂದು ಭಟನಿಗೆ ಹೇಳಿ ದೇಸಣ್ಣ ಅವರು 
ಬರುವುದನ್ನು ಕಾಯುತ್ತಾ, ನೆಲಕ್ಕೆ ಹಾಸಿದ್ದ ಮೆತ್ತೆಯ ಮೇಲೆ ದಿಂಬಿಗೆ ಒರಗಿ ಕುಳಿತ 
ಸ್ವಲ್ಪ ಹೊತ್ತಿನಲ್ಲೇ ಇಬ್ಬರು ದಳವಾಯಿಗಳೂ ಬಂದರು. 

ದಳವಾಯಿ ಮುದ್ದಣ್ಣ ಆ ಕೆಲಸಕ್ಕಾಗಿಯೇ ಹುಟ್ಟಿದಂತಹ ಅಜಾನುಬಾಹು ಆಳು. 
ಗಲ್ಲಿಮೀಸೆ, ದಟ್ಟವಾದ ಕೂಡು ಹುಬ್ಬುಗಳು ಸ್ವಾಭಾವಿಕವಾಗಿಯೇ ಕಠೋರವಾದ 
ಆ ಮುಖ ಈ ದಿನವೇಕೋ ಮತ್ತಷ್ಟು ಕಠೋರವಾಗಿ, ಕಣ್ಣುಗಳು ಯಾವುದೋ 
ಸುಪ್ತರೋಷದಿಂದ ಹೊಳೆಯುತ್ತಿದ್ದುವು. ಒಳಗೆ ಬರುತ್ತಿದ್ದ ಹಾಗೆಯೇ- 

“ಹೊಸ ಸುದ್ದಿಯನ್ನು ಕೇಳಿದಿರಾ ದಳವಾಯಿಗಳೇ?” 

—ಎಂದು ಕೇಳಿಕೊಂಡೇ ಬಂದ. 

“ಕೇಳಿದೆ. ಅದಕ್ಕಾಗಿಯೇ ನಿಮಗೆ ಹೇಳಿಕಳುಹಿಸಿದ್ದು. ಬನ್ನಿ ನಿಧಾನವಾಗಿ 
ಮಾತನಾಡೋಣ. ಮಾತನಾಡುವುದು ಗುಡ್ಡದಷ್ಟಿದೆ” -ಎಂದ ದೇಸಣ್ಣ. 

“ನಮ್ಮದೆಲ್ಲಾ ಬರೀ ಮಾತಿನಲ್ಲೇ ಆಗಿಹೋಯಿತು, ಅದಕ್ಕೆ ನಾವಿಷ್ಟು ತಾತ್ಸಾರ 
ವಾಗಿದೇವೆ. ನಾವೂ ಒಬ್ಬರು ಬದುಕಿದ್ದೇವೆ ಎನ್ನುವುದನ್ನು ಇತರರಿಗೆ ಮನವರಿಕೆ 
ಮಾಡಿಕೊಟ್ಟ ಹೊರತು, ಈ ಜನಕ್ಕೆ ಎಚ್ಚರವಾಗುವುದಿಲ್ಲ ದೇಸಣ್ಣನವರೇ.” 

“ನೀನಾಡುವ ಮಾತನ್ನು ಕೇಳಿದರೆ, ಏನೋ ವಿಶೇಷ ಸುದ್ದಿಯಿದ್ದಂತಿದೆ. ಏನು 
ಸಮಾಚಾರ ಮುದ್ದಣ್ಣ ಕ್‌ 

“ಊರಿನ ಜನ ಆಡುವ ಮಾತು ನಿಮಗೆ ಗೊತ್ತಿಲ್ಲವೆ?” 

“ಜನಕ್ಕೇನು ಸಾವಿರ ಮಾತಾಡುತ್ತಾರೆ. ಜನದ ಮಾತನ್ನೆಲ್ಲಾ ನಾವು 
ನಂಬುವುದಕ್ಕುಂಟೆ | 

“ಜನದ ಮಾತನ್ನು ನಂಬದೆ ಹೋದರೂ, ಎಷ್ಟೋ ಬಾರಿ, ಅದು ಗಾಳಿ ಎತ್ತ 
ಬೀಸುತ್ತಿದೆ ಎನ್ನುವುದಕ್ಕೆ ಕೈಗೋಲಾಗುತ್ತದೆ. ಅದಕ್ಕೇ ಅದನ್ನು ಗಮನವಿಟ್ಟು ಕೇಳಿದರೆ, 
ಎಷ್ಟೋ ಬಾರಿ 'ಅದು ನಿರರ್ಥಕವಾಗುವುದಿಲ್ಲ. UR; ಆ ಬಾರಿಯೂ ಭುವನಪ್ಪ 
ನವರು ಹೊಸ ಸಂಚನ್ನೇನೋ ನೇಯುತ್ತಿರುವಂತಿದೆ ದೇಸಣ್ಣ 

“ಭುವನಪ್ಪನವರ ಸಂಚೇ?'” -ಆಶ್ಚರ್ಯದಿಂದ ಕೇಳಿದ 'ದೇಸಣ್ಣ. 

“ಹೂ, ಭುವನಪ್ಪನವರದೇ. ಯಾರೆಂದರೆ ನೀವು ಪ್ರತ್ಯಕ್ಷದೇವರ ಅವತಾರ, 
ದುರ್ಗದ ಅಭಿಮಾನಿ ದೇವತೆಯೇ ಮೈವೆತ್ತು ಬಂದ ಮಹನೀಯ ಎಂದು ನಂಬಿದೀರೋ 
ಅದೇ ಭುವನಪ್ಪನವರದೇ?” 

-ಯಾವದೋ ಆಕ್ರೋಶದ ಒತ್ತಡದಲ್ಲಿ ಹೇಳಿದ ಮುದ್ದಣ್ಣ. 

“ನನಗೇಕೋ ಯಾವಾಗಲೂ ಭುವನಪ್ಪನವರ . ಮೇಲೆ ಕಣ್ಣು ಮುದ್ದಣ್ಣ, 
ಅವರಿಗೂ ಸಂಚಿನ ಬುದ್ಧಿಗೂ ಬಹಳ ದೂರ. ಅಂಥ ಧೂರ್ತತನದ ಗಾಳಿಯೂ 
ಅವರ ಬಳಿ ಸುಳಿಯುವುದಿಲ್ಲ.” 


೪೨ ಕಂಬನಿಯ ಕುಯಿಲು 


“ಹಾಗೆಂದುಕೊಂಡು, ಹೊಳೆಯುವುದೆಲ್ಲಾ ಹೊನ್ನು ಎಂದು ನಂಬಿ ನೀವು 
ಹೀಗಾದಿರಿ ದೇಸಣ್ಣ ಇಲ್ಲವಾದರೆ ದುರ್ಗದ ಸೇನೆಯಲ್ಲಿ ಆಯುಸ್ಪನ್ನೆಲ್ಲಾ ಕಳೆದ 
ನಿಮ್ಮಂಥವರು ಬರೀ ಕೆಲಸಕ್ಕೆ ಬಾರದ ದಳವಾಯಿಗಳಾಗಿಯೇ ಕೊಳೆಯಬೇಕಾಗಿ 
ಇರಲಿಲ್ಲ. ದುರ್ಗಕ್ಕಾಗಿ ನೀವು ಸುರಿಸಿದ ನೆತ್ತರನ್ನು ಲೆಕ್ಕಕ್ಕಿಟ್ಟರೆ, ಈ ದುರ್ಗಾಧಿಪತ್ಯವನ್ನೇ 
ನಿಮಗೆ ವಹಿಸಿಕೊಟ್ಟರೂ ಸಾಲದು. ಹಾಗಿದ್ದರೂ ನೀವಿನ್ನೂ ಬರೀ ದಳವಾಯಿಗಳೇ. 
ಯಾವ ಮಾತನ್ನೂ "ನಿಮಗೆ ಹೇಳುವುದಿಲ್ಲ, “ಯಾವುದಕ್ಕೂ. ನಿಮ್ಮನ್ನು ಕೇಳುವುದಿಲ್ಲ. 
ಹೀಗಾಗಿಯೇ ದುರ್ಗಕ್ಕಾಗಿ ದಿನದಿನವೂ ಸತ್ತು ಬದುಕುವ. ನಾವು. ಇನ್ನೂ ಕಾಸ್ತಾರರಿ 
ಗಿಂತಲೂ, ಬಿಟ್ಟಿ is ಕ ಕಡೆಯಾಗಿ ಬಿದ್ದಿದ್ದೇವೆ. ವ್ರ ಬಾರಿಯಾದರೂ 
ಭುವನಪ್ಪನರರ ' ಆಟ ನಡೆಯಲು ಬಿಡಬಾರದು ದೇಸಣ್ಣನವರೇ. 

“ಈಗ ಏನಾಯಿತು ಮುದ್ದಣ್ಣ? 2? 

ಮುದ್ದಣ್ಣ ಆಡಿದ ಮಾತು, ಅದನ್ನು ಆಡಿದ ರೀತಿಯಿಂದ ಚಕಿತನಾದ ದೇಸಣ್ಣ 
ಕೇಳಿದ. 

“ಏನಾಗಬೇಕು? ಹಿರಿಯ ನಾಗತಿಯು ಸಹಗಮನ ಮಾಡದಿದ್ದುದೇಕೆ ಗೊತ್ತೆ 
ದೇಸಣ್ಣನವರೇ?” 

“ಏಕೆಂಬುದು ನನಗಿನ್ನೂ ತಿಳಿಯದು. ಇದರಲ್ಲಿಏನೋ ರಹಸ್ಕ ್ಯವಡಗಿದೆ ಎಂದು 
ಮಾತ್ರ ಊಹಿಸಿದ್ದೇನೆ. ಅದರ ಹಿಂದೆ ಏನು ಅಡಗಿರಬಹುದು, ಮುಂದೆ ಏನಾಗ 
ಬಹುದು ಎಂದು ಅಲೋಚನೆ ಮಾಡಲೆಂದೇ ನಿಮಗೆ ಹೇಳಿಕಳಿಸಿದೆ. ಆದರೆ ನಿಮ್ಮ 
ಮಾತು ಕೇಳಿದರೆ, ನನಗೆ ತಿಳಿದಿರುವುದಕೆ ಸಂತ ನಿಮಗೇನೂ ಹೆಚ್ಚಿನ ಸುದ್ದಿ ತಿಳಿದಿರು 
ವಂತಿದೆ. ಅದೇನು ಹೇಳಿ.” 

“ನಾವೇಕೆ ಹೇಳಬೇಕು. ಆ ಸುದ್ದಿಯನ್ನು ನನಗೆ ಯಾರು ತಿಳಿಸಿದರೋ ಅವರನ್ನೇ 
ಕೇಳಿ. ಅವರ ಬಾಯಿಂದಲೇ ಅದನ್ನು ನೀವು ಕೇಳಬೇಕೆಂದು ಅವರನ್ನೇ ಕರೆತಂದಿದ್ದೇನೆ. 3 

ಯಾರನ್ನು ys 

“ರಾಯಣ್ಣನನ್ನು ನೀನೇ ಹೇಳು ರಾಯಣ್ಣ” 

—ಎಂದು ಮುದ್ದಣ್ಣ ಅದುವರೆಗೂ ಒಂದೂ ಮಾತಾಡದ ಸುಮ ನೆ ಕುಳಿತಿದ್ದ 
ರಾಯಣ್ಣನ ಮುಖ ನೋಡಿದ. 

ರಾಯಣ್ಣ ಮುದ್ದಣ್ಣನ ಖಾಸಾ ಸೋದರ. ಆದರೆ ಆಳು ನೋಡುವುದಕ್ಕೆ 
ಮುದ್ದಣ್ಣನಷ್ಟು 'ಬಲಕಟ್ಟೆಲವಾದರೂ, ಚೂಪಾದ ಮೂಗಿನ ಕೋಲು ಮುಖದಲ್ಲಿ 
ಎಲ್ಲೋ ಆಳದಲಿ ) ಹೊಳೆಯುವ ಕಣ್ಣುಗಳನ್ನು ನೋಡಿದಾಗ, ನೋಡಿದವರಿಗೆ ಮೆ ಮೇಲೆ 
ಜರಿ ಹರಿದಂತಾಗುತ್ತದೆ. ಕೊನೆಯಲ್ಲಿ ಕೊಂಚ ಬಾಗಿದ ತೆಳುವಾದ ಮೂಗು ಇದಿರು 
ನಿಂತವರ ವಿಧಿಯನ್ನು ಬಗೆದು ಇಣುಕಿ ನೋಡುವಂತಿದ್ದರೆ, ಕಣ್ಣ ನೋಟದ ತೀಕ ತೆ 

ಇಣ 
ಉಕ್ಕಿನ ತಗಡನ್ನಾದರೂ ಕತ್ತರಿಸುವಷ್ಟು ಹರಿತವಾದುದು ಆತನನ್ನು ಒಮ್ಮೆ ಕಂಡವರು 
ಆ ಕಣ್ಣುಗಳನ್ನು ಎಂದೂ ಮರೆಯುವುದು ಅಸಾಧ್ಯ. 

ಮುದ್ದಣ್ಣ ಹೇಳಿದುದನ್ನು ಕೇಳಿ, ದೇಸಣ್ಣ, ಸುಮ್ಮನೆ ಜಾ ನೋಡುತ್ತಾ 

ಕುಳಿತಿದ್ದ ರಾಯಣ್ಣನನ್ನು ನೋಡಿ- 


ದುರ್ಗದಲ್ಲಿ ೪೩ 


“ಏನು ಸಮಾಚಾರ ರಾಯಣ್ಣ?'' ಎಂದ. 

“ಮತ್ತೇನು ಅಣ್ಣನವರು ಹೇಳಿದುದೇ'' 

-ಎಂದು ಉತ್ತರ ಕೊಟ್ಟ ರಾಯಣ್ಣ. 

“ಅಂದರೆ. 

“ಎಲ್ಲ ಭುವನಪ್ಪನವರ ಕೈವಾಡ.” 

“ಅದೇನೆಂದು ಕೊಂಚ ವಿವರಿಸಿ ಹೇಳು ರಾಯಣ್ಣ” 

“ಹೇಳುವುದೇನಿದೆ ದೇಸಣ್ಣನವರೇ. ಹಿರಿಯ ನಾಗತಿಯು ಸಹಗಮನ 
ಮಾಡುವುದನ್ನು ಇದ್ದಕ್ಕಿದ್ದಹಾಗೆ ನಿಲ್ಲಿಸಿದುದರಲ್ಲಿ ಭುವನಪ್ಪನವರ ಕೈವಾಡವಿದೆ.” 

“ಅದು ಹೇಗೆ ಗೊತ್ತು ನಿಮಗೆ?” 

“ಅಂತಃಪುರದ ಹೊರ ತೊಟ್ಟಿಯ ಬಾಗಿಲ ಆಳು ಹೇಳಿದ.” 

“ಅವನಿಗೂ ನಿನಗೂ ಏನೂ ಸಂಬಂಧ?” 

-ರಾಯಣ್ಣನ ಮಾತನ್ನು ಕೇಳಿ, ಆಶ್ಚರ್ಯದಿಂದ ದೇಸಣ್ಣ ಕೇಳಿದ. 

“ಏನೆಂಬುದನ್ನು ನಾನು ಹೇಳುತ್ತೇನೆ" ಅವರಿಬ್ಬರ ನಡುವೆ ಬಾಯಿ ಹಾಕಿ 
ಹೇಳಿದ ಮುದ್ದಣ್ಣ “ನಿಮಗೇನೋ ಭುವನಪ್ಪನವರೆಂದರೆ ಪರಮ ವಿಶ್ವಾಸವಿದ್ದರೂ, 
ನನಗೇನೋ ಮೊದಲಿನಿಂದಲೂ ಅವರಲ್ಲಿ ನಂಬಿಕೆ ಸಾಲದು. ಅರಮನೆಯಲ್ಲಿ 
ನಡೆಯುವ ಕೆಲಸದಲ್ಲಿ ಬಹುಭಾಗ ಅವರ ಕೈವಾಡವೆಂದೇ ತೋರಿತ್ತು. ಅದಕ್ಕಾಗೇ 
ಅರಮನೆಯಲ್ಲಿ ಅವರ ಚಲನವಲನಗಳ ಮೇಲೆ ಕಣ್ಣಿಟ್ಟುಕೊಂಡಿದ್ದು, ಏನಾದರೂ 
ವಿಶೇಷವಾದುದು ಸಂಭವಿಸಿದರೆ ನನಗೆ ವರದಿ ಮಾಡಬೇಕೆಂದು, ಅರಮನೆಯ 
ಆಳುಗಳಲ್ಲಿ ಕೆಲವರನ್ನು ನನ್ನ ಕೈಲಿಟ್ಟುಕೊಂಡಿದ್ದೇನೆ.” 

“ಏನೂ, ಅರಮನೆಯವರ ಮೇಲೆ ಬೇಹುಗಾರರೇ?” 

-ಮುದ್ದಣ್ಣನಾಡಿದ ಮಾತನ್ನು ನಂಬಲಾರದವನಂತೆ ಕೇಳಿದ ದೇಸಣ್ಣ. 

“ನಿಜ, ಅಲ್ಲೂ ನಮ್ಮ ಬೇಹುಗಾರರಿಲ್ಲದೆ ನಡೆಯುವುದಿಲ್ಲ ದೇಸಣ್ಣನವರೇ. 
ಅರಮನೆಯಲ್ಲಿ ಏನೂ ಆಗುವುದಿಲ್ಲವೆಂದು ನಾನು ನಂಬಿ ಕುಳಿತದ್ದಕ್ಕೆ ತಾನೇ ಕಸ್ತೂರಿ 
ರಂಗಪ್ಪನಾಯಕರ ಕಾಲದಲ್ಲಿ ಅವರ ಖಾಸಾ ಅಳಿಯ ಸೀರ್ಯದ ಕೃಷ್ಣಪ್ಪನಾಯಕ 
ದುರ್ಗದ ಬುಡಕ್ಕೇ ನೀರು ತಿದ್ದಲು ಯತ್ನಿಸಿದ್ದು. ಆಗ ಅರಮನೆಯ ಒಳಗಿನವರ 
ಪಿತೂರಿಯಿಂದಲೇ ದುರ್ಗ ಮುಳುಗುವ ಪರಿಸ್ಥಿತಿ ಬಂದಿತ್ತು. ಏನೋ ದುರ್ಗದ 
ಪುಣ್ಯ ಚೆನ್ನಾಗಿತ್ತು. ಸರ್ಜೇರಾಯರಂಥ ಗಂಡುಗಲಿಗಳಿದ್ದರು, ಎಂತಲೇ ಗುಡ್ಡದಂತೆ 
ಬಂದದ್ದು ಗಾಳಿಯಂತೆ ಹಾರಿಹೋಯಿತು. ಅಂದಿನಿಂದಲೂ ನಾನು ಹೊರಗಿನವರ 
ಮೇಲೆ ಕಣ್ಣಿಟ್ಟಿರುವುದು ಎಷ್ಟು ಅವಶ್ಯಕವೋ ಅಷ್ಟೇಮಟ್ಟಿಗೆ ಅರಮನೆಯ ಒಳಗೆ 
ಏನು ನಡೆಯುತ್ತದೆ ಎಂಬುದನ್ನು ತಿಳಿದುಕೊಂಡಿರಬೇಕಾದುದು ಅಗತ್ಯವೆಂದು ತಿಳಿದು 
ಕೊಂಡು, ಅಲ್ಲಿ ಕೆಲವರನ್ನು ನನ್ನ ಕೈಯೊಳಗೆ ಇಟ್ಟುಕೊಂಡಿದ್ದೇನೆ. ಆ ಎಚ್ಚರಿಕೆ ಈ 
ದಿನ ಉಪಯೋಗಕ್ಕೆ ಬಂದಿತು.” 

“ಹೇಗೆ?” 


೪೪ ಕಂಬನಿಯ ಕುಯಿಲು 


“ನಿನ್ನೆಯ ರಾತ್ರಿ ನಾಯಕರ ಶವದಿದುರೇ ಕಿರಿಯ ನಾಗತಿ ಗೌಜು ಮಾಡಿದುದು. 
ಕಡೆಗೆ ಅವರು ಎಲ್ಲ ಭಾರವನ್ನೂ ಭುವನಪ್ಪನವರ ಮೇಲೆ ಹಾಕಿದಂತೆ ಮಾಡಿದುದನ್ನು 
ನೋಡಿ, ಇದರಲ್ಲಿ ಏನೋ ಅಂತರಾರ್ಥವಿದೆ ಎಂದು ಊಹಿಸಿ, ಏನಾದರೂ ಹೆಚ್ಚಿನದು 
ನಡೆದರೆ, ಅದನ್ನು ತಿಳಿದುಕೊಂಡು ಕೂಡಲೇ ನಮಗೆ ಸುದ್ದಿ ಕೊಡಲು ನಮ್ಮವರು 
ಒಬ್ಬರು ಅಲ್ಲಿ ಇರಲಿ ಎಂದು, ಆ ದಿನ ಅರಮನೆಯ ಕಾವಲಿನ ಮೇಲ್ವಿಚಾರಣೆಯ 
ಕೆಲಸಕ್ಕೆ ರಾಯಣ್ಣನನ್ನು ನೇಮಿಸಿದ್ದೆ. ನಾನು ಊಹಿಸಿದುದು ತಪ್ಪಾಗಲಿಲ್ಲ,” 

“ನಿಮ್ಮ ನಿರೀಕ್ಷೆಗೆ ಏನು ಫಲ ದೊರೆಯಿತು?” 

-ದೇಸಣ್ಣ ಕೇಳಿದ. 

“ಸರಿಯಾದ ಫಲವೇ ದೊರೆಯಿತು. ಅದೇನೆಂಬುದನ್ನು ನೀನೇ ಹೇಳು 
ರಾಯಣ್ಣ.” 

ಮುದ್ದಣ್ಣ ರಾಯಣ್ಣನತ್ತ ನೋಡಿ ಹೇಳಿದ. 

“ಆ ದಿನ ರಾತ್ರಿ ಅಷ್ಟು ನಡೆಯಿತಲ್ಲ. ಮರುದಿನದ ಬೆಳಿಗ್ಗೆಯೇ ಗೌರವ್ವ ನಾಗತಿಯು 
ತಮ್ಮ ಸಜ್ಜೆಯ ದಾಸಿಯನ್ನು ಕಳಿಸಿ ಭುವನಪ್ಪನವರನ್ನು ಕರೆಸಿಕೊಂಡರು. ಬಹಳ 
ಹೊತ್ತು ಅವರಿಬ್ಬರಿಗೂ ಏನೋ ಮಾತುಕತೆ ನಡೆಯಿತು.” 

“ಏನು ನಡೆಯಿತೆಂಬುದೇನಾದರೂ ತಿಳಿಯಿತೆ?” 

ಉಕ್ಕಿ ಬಂದ ಕುತೂಹಲವನ್ನು ಹತ್ತಿಕ್ಕಲಾರದೆಯೇ ದೇಸಣ್ಣ ಕೇಳಿದ. 

“ಉಹೂ, ತಿಳಿಯುವುದಕ್ಕೆ ಅಸಾಧ್ಯವಾದಷ್ಟು ರಹಸ್ಯವಾಗಿತ್ತು ಮಾತುಕತೆ. 
ಅಲ್ಲಿ ಮಾತುಕತೆಗಳನ್ನು ಮುಗಿಸಿಕೊಂಡವರೇ, ಭುವನಪ್ಪನವರು ಅಲ್ಲಿಂದ ನೇರವಾಗಿ 
ಹಿರಿಯ ನಾಗತಿಯರ ಅಂತಃಪುರಕ್ಕೆ ಹೋದರು. ಅವರು ಅಲ್ಲಿಗೆ ಹೋದಾಗ ಹಿರಿಯ 
ನಾಗತಿಯರು ಸಹಗಮನಕ್ಕೆ ಎಲ್ಲಾ ಸಿದ್ಧತೆಗಳನ್ನು ಮಾಡಿಕೊಂಡು ಪುರೋಹಿತರನ್ನು 
ಬಿಟ್ಟು ಬೇರೆ ಯಾರನ್ನೂ ಒಳಗೆ ಬಿಡದಾರದೆಂಬ ಕಟ್ಟಪ್ಪಣೆ ಮಾಡಿ ಪೂಜಾಗೃಹ 
ದಲ್ಲಿದ್ದರು. ಭುವನಪ್ಪನವರು ಅಲ್ಲಿಗೆ ಹೋಗಿ ನಾಗತಿಯವರನ್ನು ನೋಡಿದರಂತೆ. 
ಅಲ್ಲಿಯೂ ಬಹಳ ಹೊತ್ತು ಮಾತುಕತೆಯಾಯಿತಂತೆ. ಆ ಮಾತುಗಳಾದ ಮೇಲೆ 
ಹಿರಿಯ ನಾಗತಿಯರು ಸಹಗಮನ ಮಾಡುವುದಿಲ್ಲವೆಂದು ನಿಶ್ಚಯಿಸಿದ್ದು. ಹ 

ರಾಯಣ್ಣ ಹೇಳಿದ ಮಾತನ್ನು ಕೇಳಿ ಗಳಿಗೆಗಳಿಗೆಗೂ ದೇಸಣ್ಣನಿಗೆ. ಆಶ್ಚರ್ಯ 
ಹೆಚ್ಚಾಗುತ್ತಿತ್ತು. "ರಾಯಣ್ಣ ಹೇಳಿದುದೆಲ್ಲವನ್ನೂ ಕೇಳಿ, ಕೇಳಿದ ಮಾತನ್ನು ಮೆಲುಕು. 
ಹಾಕುವಂತೆ ಸ್ವಲ್ಪ ಹೊತ್ತು ಸುಮ್ಮ ನಿದ್ದು ಬಳಿಕ ಹೇಳಿದ- 

“ಭುವಸಪ್ರನವರು ಇಷ್ಟು ಆಳದ ಮನುಷ್ಯರೆಂದು ನಾನು ತಿಳಿದಿರಲಿಲ್ಲ ಮುದ್ದಣ್ಣ 

“ನಾನಾಗಲೇ ಹೇಳಲಿಲ್ಲವೇ- ಬೆಳ್ಳಗಿದ್ದುದೆಲ್ಲಾ ಹಾಲು, ಕಾವಿಯುಟ್ಟವರೆಲ್ಲಾ 

ಿಸಿಗಳು ಎಂದು ನಂಬುವ ಸ್ವಭಾವ ನಿಮ್ಮ ದು ದೇಸಣ್ಣ.” ಅಸ ಸಹನೆಯಿಂದ ಕ್ಸ 


ತ ಗಂಟನ್ನು ಚಿಟಕೆ ಮುರಿಯುತ್ತಾ ಮುದ್ದಣ್ಣ ಹೇಳಿದ- ಓಮ್ಞಗಲಾದರೂ ಅವರ 
ವಿಷಯದಲ್ಲಿ ನಾಲ್ಕು ಕಣ್ಣಾಗಿರುವುದು ಮೇಲು.” 


ದುರ್ಗದಲ್ಲಿ ೪೫ 


“ನಿಮ್ಮ ಮಾತನ್ನು ಕೇಳಿದರೆ ನನಗೂ ಹಾಗೇ ಅನ್ನಿಸುತ್ತದೆ. ಅದಿರಲಿ, ಮುದ್ದಣ್ಣ 
ಈ ಮಾತುಗಳ ರಹಸ್ಯ ಏನಿರಬಹುದು? ಇದ್ದಕ್ಕಿದ್ದ ಹಾಗೆ ಓಬವ್ವ ನಾಗತಿಯರು 
ಸಹಗಮನ ಮಾಡದೆ ನಿಂತದ್ದೇಕೆ? ಗೌರವ್ವ ನಾಗತಿಯರು ಸಹಗಮನ ಮಾಡದೆ 
ಉಳಿದುಕೊಂಡಿದ್ದರೆ ಅದು ತಮ್ಮನನ್ನು ಪಟ್ಟಕ್ಕೆ ತರುವ ಅಂದಾಜು ಎಂದು ತಟಕ್ಕನೆ 
ಊಹಿಸಬಹುದಾಗಿತ್ತು. ಆ ರಾತ್ರಿ ಅವರು ಮಾತನಾಡಿದ ರೀತಿಯನ್ನು ನೋಡಿದರೆ 
ಅವರು ಸಹಗಮನ ಮಾಡಲಿಕ್ಕಿಲ್ಲ ಹೇಗಾದರೂ ತಮ್ಮ ತಮ್ಮನನ್ನು ಪಟ್ಟಕ್ಕೆ ತರುವ 
ಪಟ್ಟು ಹಿಡಿದು ಬದುಕಬಹುದು ಎಂದುಕೊಂಡಿದ್ದೆ. ಆದರೆ ಅವರು ಸಹಗಮನ ಮಾಡಿ, 
ಇವರು- ಸಹಗಮನ ಮಾಡುವುದೇ ನಿಶ್ಚಯ ಎಂದುಕೊಂಡಿದ್ದ ಹಿರಿಯ ನಾಗತಿ 
ಉಳಿದುಕೊಂಡರು. ಇದರಲ್ಲಿ ಭುವನಪ್ಪನವರದೂ ಕೈವಾಡವಿದೆ ಎಂದ ಹಾಗಾಯಿತು. 
ಇವರ ಹಂಚಿಕೆ ಏನು? ಈ ಇಬ್ಬರೂ ಸೇರಿ, ಮೂರನೆಯವರು ಯಾರನ್ನಾದರೂ 
ಪಟ್ಟಕ್ಕೆ ತರುವ ಯೋಚನೆ ಮಾಡುತ್ತಿರಬಹುದೇ?” 

“ಅದೇನೋ ನನಗೆ ತಿಳಿಯದು. ಆದರೆ ಏನೆಂದು ಖಂಡಿತ ತಿಳಿದುಕೊಳ್ಳಬೇಕು; 
ತಿಳಿದುಕೊಳ್ಳಲೇಬೇಕು.” 

“ಹಿರಿಯ ನಾಗತಿಯರು ಯಾವ ಕಡೆ ಇರಬಹುದು ಮುದ್ದಣ್ಣ?” 

“ಹಾಗೆ ನೋಡಿದರೆ- ಸರ್ಜೆರಾಯರ ಮಕ್ಕಳ ಕಡೆಯೇ ಇರುವಂತಿದೆ. ಆ 
ರಾತ್ರಿ ನಾಯಕರ ಶವದ ಇದಿರೇ ಗೌರವ್ವನಾಗತಿಯರು ಮಾಡಿದ ಹಗರಣ ಸಹನವಾಗದೆ 
ಉಳಿದ ನಾಗತಿಯರೊಂದಿಗೆ ಎದ್ದು ಹೋಗಿದ್ದರು. ಕಡೆಗಾಲಕ್ಕೆ ನಾಯಕರು ಗೌರವ್ವ 
ನಾಗತಿಯರ ಅಂತಃಪುರದಲ್ಲೇ ಕಾಲ ಹಾಕುತ್ತಿದ್ದುದು ಹಿರಿಯ ನಾಗತಿಯರ 
ಅಸಮಾಧಾನಕ್ಕೆ ಕಾರಣವಾಗಿತ್ತೆಂದೂ ನಾನು ಕೇಳಿದ್ದೇನೆ.” 

-ಮುದ್ದಣ್ಣ ಹೇಳಿದ. 

“ನಜ, ನಾನೂ ಹಾಗೇ ಕೇಳಿದೇನೆ. ಹಿರಿಯ ನಾಗತಿಯರು ಅಡ್ಡವಾದರೆಂದೇ 
ನಾಯಕರು ಗೌರವ್ವನಾಗತಿಯ ತಮ್ಮನನ್ನು ದತ್ತು ತೆಗೆದುಕೊಳ್ಳುವುದೂ ನಿಂತಿತಂತೆ. 
ಅವರು "ಹೂ' ಎಂದಿದ್ದರೆ ಎಂದೋ ದತ್ತು ಸ್ವೀಕಾರದ ಶಾಸ್ತ್ರ ಮುಗಿಯುತ್ತಿತ್ತು. ಇದೆಲ್ಲಾ 
ನೋಡಿದರೆ ಓಬವ್ವನಾಗತಿಯರು ಸರ್ಜೆರಾಯರ ಮಕ್ಕಳ ಪರವಾಗಿಯೇ ಇರಬೇಕು, 
ನಿನ್ನ ಊಹೆ ಸರಿಯಾಗಿರಬೇಕು ಎನ್ನಿಸುತ್ತದೆ. ಹಾಗಿದ್ದರೆ ನಮಗೇನೋ ರೊಟ್ಟಿ ಜಾರಿ 
ತುಪ್ಪಕ್ಕೆ ಬಿದ್ದಂತೆಯೇ ಆಯಿತು. ಭುವನಪ್ಪನವರೂ ನಮಗೆ ವೈರಿಗಳು ಎಂದೇ ಆಯಿತು.” 

“ಅಲ್ಲೇ ನಾನು ನಿಮ್ಮ ಮಾತನ್ನು ಒಪ್ಪದೆ ಇರುವುದು. ಹಿರಿಯ ನಾಗತಿಯರು 
ಸುಮ್ಮನೆ ಸಹಗಮನವನ್ನು ನಿಲ್ಲಿಸಿದ್ದರೆ ಅದನ್ನು ನಾನು ಅಷ್ಟಾಗಿ ಯೋಚಿಸುತ್ತಿರಲಿಲ್ಲ. 
ವಾರಸುದಾರರಿಲ್ಲದ ರಾಜ್ಯಕ್ಕೆ ವಾರಸುದಾರರನ್ನು ಗೊತ್ತುಮಾಡಲು ಅವರು ಉಳಿದರು 
ಎಂದುಕೊಂಡು ನಿಶ್ಚಿಂತೆಯಾಗಿರುತ್ತಿದ್ದೆ. ಆದರೆ ಇವರ ಮಧ್ಯೆ ಭುವನಪ್ಪನವರ ನೆರಳು 
ಬಿದ್ದಿರುವುದೇ ನನಗೆ ಅನುಮಾನಕ್ಕೆ ಕಾರಣ. ಆ ರಾತ್ರಿ ಅವರು ಮಾತನಾಡಿದುದನ್ನು 
ಕೇಳಿದಿರಲ್ಲ...” 

“ಯಾವ ಮಾತು?” 


೪೬ ಕಂಬನಿಯ ಕುಯಿಲು 


“ಕಿರಿಯ ನಾಗತಿ ನೀವು ಹೇಳಿ ಎಂದಾಗ ಆಡಿದುದು. ಭುವನಪ್ಪನವರು ನ್ಯಾಯಕ್ಕೆ 
ಕಟ್ಟುಬಿದ್ದ ನೇರವಾದ ಮಾರ್ಗದವರಾಗಿದ್ದರೆ, ನಾವು ಹೇಳಿದ ಮಾತಿಗೆ ಒಪ್ಪಿ, 
ಲಿಂಗಣ್ಣನಾಯಕರೇ ನ್ಯಾಯವಾದ ವಾರಸುದಾರರು ಎನ್ನುತ್ತಿದ್ದರು. ಇಲ್ಲದಿದ್ದರೆ 
ಗೌರವ್ವನಾಗತಿಯು 04 ಜಾನ! ಸರಿ ಎನ್ನುತ್ತಿದ್ದರು. ಅವರು. ಹಾಗೆ ಮಾಡದ, 
ಉಭಶುಭ ಎನ್ನದೆ, ಅಡ್ಡಗೋಡೆಯ ಮೇಲೆ ದೀಪವಿಟ್ಟಂತೆ ಮಾತನಾಡಿ "ನೀವು 
ಹೇಳಿದುದೂ ಸರಿ, ಅವರು ಹೇಳಿದುದೂ ಸರಿ, ಆಗಲಿ ನೋಡೋಣ' ಎಂದು 
ಇಬ್ಬರಿಗೂ ಹಿರಿಯರಂತೆ ಮಾತನಾಡಿದುದರಲ್ಲಿಏನೋ ಮರ್ಮವಿದೆ. ಅದರ ಮೇಲೆ 
ಈ ಅವಸರದ ಭೇಟಿ. ರಹಸ್ಯದ ಮಾತುಕತೆ... ನೀವು ಏನೇ ಹೇಳಿ ದೇಸಣ್ಣನವರೇ- 
ನನಗಂತೂ ಇದರಲ್ಲಿ ಏನೋ ಅಡ್ಡವಾಸನೆ ಬರುತ್ತಿದೆ; ಅದೇನೆಂಬುದನ್ನು ಪತ್ತೆ 
ಹಚ್ಚಲೇಬೇಕು.” 

“ಹೇಗೆ ಪತ್ತೆ ಹಚ್ಚುವುದು?” 

“ನೀವು ನನಗೆ ಬಿಟ್ಟರೆ ಒಂದು ಗಳಿಗೆಯೊಳಗಾಗಿ ಪತ್ತೆ ಹಚ್ಚಬಲ್ಲೆ,” 

“ಹೇಗೆ?” 

“ಹೇಗೆಂದರೆ- ಮಂತ್ರಕ್ಕೆ ಮಾವಿನಕಾಯಿ ಉದುರುವುದಿಲ್ಲ ದೇಸಣ್ಣನವರೆ! 
ಕಲ್ಲು ಮಾತಾಡಬೇಕೆಂದರೆ ಕೊಡತಿಯ ಪೆಟ್ಟು ಬೀಳಬೇಕು.” 

-ಕಠೋರತೆ ತುಂಬಿ ತುಳುಕುವ ಧ್ವನಿಯಲ್ಲಿ ಹೇಳಿದ ಮುದ್ದಣ್ಣ 

“ಛೇ ಛೇ! ನಿನ್ನವಿ ಷಯದಲ್ಲಿ ನನಗೆ ಅದೇ ಗಾಬರಿ ಮುದ್ದಣ್ಣ "ಮಾತೆತ್ತಿದರೆ 
ತಲೆ ಕತ್ತರಿಸು ಎಂದು. ಕತ್ತಿಗೆ ಕೈ ಹಾಕುತ್ತೀಯ. ನನಗದು ಸರಿ ಬೀಳುವುದಿಲ್ಲ. ಗ 

“ನಿಮ್ಮ ದಾರಿಯಲ್ಲೇ ಬಿದ್ದ ಮುಳ್ಳಿನ ಮೇಲೂ ಇಷ್ಟು ಕನಿಕರವೇ ದೇಸಣ್ಣ. 
ಸೇನೆಯಲ್ಲೇ ದುಡಿದು ಮುಪ್ಪಾಗಿಯೂ ಇನ್ನೂ ನಿಮ್ಮ ಹೃದಯ ಬಹಳ ಮೃದು. ಸ 

“ಸೇನೆಯಲ್ಲಿರುವುದು, ಯುದ್ಧದಲ್ಲಿ ಕೊಲ್ಲುವುದು- ಅದು ಉಪ್ಪಿನ ಯಣ 
ತೀರಿಸುವ ಮಾತು. ಇಲಿ ) ಅಂಥ ಶತು ್ರುಗಧು ಯಾರೂ ನಮಗಿಲ್ಲ. ನನಗಿರುವ ದುಃಖವೆಲ್ಲಾ 
ಇಷ್ಟೆ. ನ್ಯಾಯ ಸಲ್ಲಬೇಕಾದ ಕಡೆ ಅನಾ ,ಯವಾಗಬಾರದು; ದುರ್ಗಕ್ಕೆ ತಲೆಕೊಡಲು 
ಸಿದ್ಧರಾದ. ನಮ್ಮನ್ನು, ರಾಜ್ಯದ ವಿ ಷಿ ಬಂದಾಗ ಒಂದು ಮಾತು ಕೇಳಬೇಕು.” 

“ಅಂದರೆ- ನಮ್ಮ ರಕ್ತಕ್ಕಷ್ಟೇ ಅಲ್ಲ, ಮಾತಿಗೂ ಬೆಲೆ ಇರಬೇಕು, ಬೆಲೆ 
ಕೊಡಬೇಕು. ಅರಮನೆಯವರೇ, ಮಂತ್ರಿಗಳೇ ಸರ್ವಾಧಿಕಾರಿಗಳಾಗಿ ವರ್ತಿಸಬಾರದು 
ಎಂದು, ಅಲ್ಲವೇ?'' 

“ಊಹೂ- ind 

“ಅಂದರೆ... 

“ನಮ್ಮ ವಾರಾ ಅರಮನೆ, ಮಂತ್ರಿಮಂಡಲ ಕೇಳಬೇಕೆಂದು ನನ್ನ 
ಇಚ್ಛೆಯಿಲ್ಲ. ಹಾಗೆ ಕೇಳುವುದಕ್ಕೆ ನಾನು ಯಾರು? ಎಷ್ಟಾದರೂ ನಾವು ಸಂಬಳದವರು. 
ನಾವು ಸತ್ತರೆ ನಮ್ಮ ಮಕ್ಕಳಿಗೆ ಹಾಲು ಬೆಣ್ಣೆ ಕಾಹ ಧಣಿಗಳು ಅರಮನೆಯವರು. 
ಈ ರಾಜ್ಯ ನಾಯಕರಿಗೆ ಸಿದ್ದರು ವರವಾಗಿ ಕೊಟ್ಟಿದ್ದು. ಇದನ್ನು ಯಾರಿಗೆ ಬೇಕಾದರೂ 


ದುರ್ಗದಲ್ಲಿ ೪೭ 


ಕೊಡಲಿ. ಧಣಿ ಎಂದು ಸಿಂಹಾಸನದ ಮೇಲೆ ಕುಳಿತವರ ಮಾತು ನಡೆಸಬೇಕಾದ 
ಕರ್ತವ್ಯ ನಮ್ಮದು. ನಿಷ್ಠೆಯಿಂದ ಅವರ ಸೇವೆ ಮಾಡುವ ಭಾರ ನಮ್ಮದು. ನಮ್ಮ 
ಕೊರಗು ಇಷ್ಟೇ- ನಾವು ಎಷ್ಟು ನಿಷ್ಠೆಯಿಂದ ಇವರ ಸೇವೆ ಮಾಡಿದರೂ ಇವರ 
ಅಂತರಂಗಕ್ಕೆ ನಮ್ಮನ್ನು ಸೇರಿಸುವುದಿಲ್ಲವಲ್ಲ ಎಂಬುದು.” 

-ದೇಸಣ್ಣ ತನ್ನೆದೆಯೊಳಗೆ ಬಹುಕಾಲದಿಂದಲೂ ಹುದುಗಿಟ್ಟುಕೊಂಡಿದ್ದ 
ಅಸಮಾಧಾನವನ್ನೆಲ್ಲಾ ತೋಡಿಕೊಳ್ಳುವನಂತೆ ಹೇಳಿದ. 

“ಅಳದ ಮಕ್ಕಳಿಗೆ ಹಾಲು ಹಾಕುವ ಪುಣ್ಯಾತ್ಮಗಿತ್ತಿ ತಾಯಂದಿರನ್ನು ಇದುವರೆಗೂ 
ಈ ಲೋಕ ಕಂಡಿಲ್ಲ ದೇಸಣ್ಣನವರೇ.” 

“ನನಗೂ ಅದು ಗೊತ್ತು. ಅದಕ್ಕೆ ಅವತ್ತು ರಾತ್ರಿ ಸ್ವಲ್ಪ ಗಟ್ಟಿಯಾಗೇ 
ಮಾತನಾಡಿದೆ.” 

“ಗಟ್ಟಿಯಾಗಿ ಮಾತನಾಡಬೇಕು ನಿಜ. ಆದರೆ ಗಟ್ಟಿಯಾಗಿ ಮಾತನಾಡುವುದು 
ಎಂದರೆ ಏನೆಂಬುದರಲ್ಲೇ ನನಗೂ ನಿಮಗೂ ವ್ಯತ್ಕಾಸವಿರುವುದು.” 

“ಅಂದರೆ?” 

“ಯಾರಿಗೆ ಯಾವ ರೀತಿಯ ಗಟ್ಟಿಯ ಮಾತು ಅರ್ಥವಾಗುತ್ತದೋ ಆ 
ರೀತಿಯಲ್ಲಿ ಮಾತನಾಡಬೇಕು.” 

“ಅಲ್ಲಿಗೂ ನಿನ್ನ ಮಾತು ನನಗೆ ಅರ್ಥವಾಗಲಿಲ್ಲ? 

“ಇಷ್ಟೆ- ಬಾಯಿಮಾತು ನಡೆಯುವ ಕಡೆ ಬಾಯಿಮಾತು. ಕತ್ತಿಯ ಮಾತು 
ನಡೆಯುವ ಕಡೆ ಕತ್ತಿಯ ಮಾತು.” 

“ಅದೂ ಸರಿಯಾದ ರೀತಿ” 

-ಎಂದು ಅದುವರೆಗೆ ಸುಮ್ಮನಿದ್ದ ರಾಯಣ್ಣ ಮುದ್ದಣ್ಣನ ಮಾತಿಗೆ ತಾಳ 
ಹಾಕಿದ. 

“ಅಂದರೆ ನಮ್ಮ ಮಾತು ಕೇಳದವರ ತಲೆ ಕತ್ತರಿಸಬೇಕೆಂದೇ...?” 

“ಕತ್ತರಿಸಿದರೆ ತಪ್ಪೇ?” | 

-ಮುದ್ದಣ್ಣ ಮರುಸವಾಲು ಹಾಕಿದ. 

“ತಪ್ಪೇ, ನಮ್ಮ ಮಾತು ಕೇಳದವರ ತಲೆಯನ್ನೆಲ್ಲಾ ಕತ್ತರಿಸುತ್ತೇವೆ ಎಂದರೆ 
ಅದಕ್ಕೆ ಕೊನೆ ಎಲ್ಲಿ? 'ಯುದ್ಧದಲ್ಲಂತೂ ಅದು ಅನಿವಾರ್ಯ. ಇಂಥ ಮಾತುಗಳಲ್ಲಿ ತಲೆ 
ಕತ್ತರಿಸುವ ಮಾತನಾಡುವುದು ರಕ್ತದ ಹುಚ್ಚು. ಅದರಿಂದ ಒಳಿತಾಗುವುದಿಲ್ಲ.” 

-ಆ ಮಾತು ತನ್ನ ನಿರ್ಧಾರ ಎಂಬಷ್ಟು ಖಚಿತವಾದ ಧ್ವನಿಯಲ್ಲಿ ಹೇಳಿದ 
ದೇಸಣ್ಣ 

“ನಿಮ್ಮ ಮಾತು ಸರಿ ದೇಸಣ್ಣನವರೇ. ನಾನೂ ಅದನ್ನು ಇಲ್ಲ ಎನ್ನುವುದಿಲ್ಲ. 
ಕತ್ತಿಯೇನು ಕಟುಕರ ಕೈಚೂರಿಯೇ, ಹಾಗಲ್ಲ ನಾನು ಹೇಳಿದುದು.” 

-ಯಾವುದೋ ಭಾವನೆಯನ್ನು ಹುದುಗಿಸುತ್ತಾ ಹೇಳಿದ ಮುದ್ದಣ್ಣ. 


೪೮ ಕಂಬನಿಯ ಕುಯಿಲು 


“ಮತ್ತೆ ಹೇಗೆ?” 

“ಈಗ ನ್ಯಾಯಕ್ಕಾಗಿ ತಾನೆ ನಾವು ಹೋರಾಡುತ್ತಿರುವುದು?” 

“ನಿಜ.” 

“ನಾವು ಇದೇ ನ್ಯಾಯ ಎಂದು ಹೇಳಿದರೆ ಅದು ನಡೆದರೆ ಸರಿ. ಇಲ್ಲವಾದರೆ 
ನ್ಯಾಯ ನಡೆಯುವಂತೆ ಮಾಡಬೇಕು.” 

“ಅಂದರೆ...?” 

“ನಮ್ಮ ಮಾತನ್ನು ಇದಿರು ಪಕ್ಷದವರು ಕೇಳುವಷ್ಟು ಮಟ್ಟಿಗೆ ನಮ್ಮ ಪಕ್ಷವನ್ನು 
ಬಲಪಡಿಸಬೇಕು.” 

“ಅದಕ್ಕೆ ನಾನು ಒಪ್ಪುತ್ತೇನೆ.” 

“ಹಾಗಿದ್ದರೆ ಈ ವಿಷಯದಲ್ಲಿ ನಮ್ಮಿಬ್ಬರದೂ ಏಕಾಭಿಪ್ರಾಯ ಎಂದ 
ಹಾಗಾಯಿತು.’ | 

“ಅಷ್ಟೇ ಆದರೆ ನಮ್ಮಿಬ್ಬರದೂ ಏಕಾಭಿಪ್ರಾಯವೇ.” 

“ಸರಿ ಹಾಗಾದರೆ ಈ ಬಾರಿ ಪಟ್ಟಕ್ಕೆ ವಾರಸುದಾರರನ್ನು ನೇಮಿಸುವಾಗ 
ಅನ್ಯಾಯವಾಗಬಾರದು ಎನ್ನುವುದಾದರೆ ಭುವನಪ್ಪನವರು ಏನೇ ಮಾಡಲಿ ಬಿಡಲಿ, 
ನಾವು ಮಾತ್ರ ನಮ್ಮ ಪಕ್ಷ ಬಿಗಿಮಾಡಿಕೊಳ್ಳಬೇಕು.” 

“ಸರಿಯೆ.” 

“ಅದಕ್ಕೆ ನಮ್ಮ ನಮ್ಮಲ್ಲಿ ಭಿನ್ನಾಭಿಪ್ರಾಯ ಬರದಂತೆ ಮೊದಲೇ ನಾವು 
ದಳವಾಯಿಗಳೆಲ್ಲಾ ಒಂದಾಗಿ ಸೇರಿ, ನಮ್ಮೆಲ್ಲರದೂ ಒಂದೇ ಅಭಿಪ್ರಾಯ ಎಂದು 
ಸಾರಿ ಹೇಳುವಂತಾಗಬೇಕು. ಈ ಕೆಲಸವನ್ನು ನಾವು ಮಾಡಬೇಕು. ಶತಾಯಗತಾಯ 
ನಾನೇನೋ ನಿಮ್ಮ ಪಕ್ಷ. ಉಳಿದ ದಳವಾಯಿಗಳನ್ನು ನೀವು ಮಾತನಾಡಿಸಿ 
ಒಪ್ಪಿಸಬೇಕು.” 

"“ಸರ್ಜೇರಾಯರ ಮಕ್ಕಳು ಸಿಂಹಾಸನಕ್ಕೆ ಬರಬೇಕೆಂಬ ವಿಚಾರದಲ್ಲಿ ದಳವಾಯಿ 
ಗಳಾರಿಗೂ ಭಿನ್ನಾಭಿಪ್ರಾಯವಿಲ್ಲ. ನಾನು ಬಲ್ಲೆ. ಎಷ್ಟಾದರೂ ಸರ್ಜೇರಾಯರಷ್ಟು 
ನಮ್ಮಲ್ಲಿ ವಿಶ್ವಾಸ ತೋರಿದವರು ಯಾರು? ಅವರಿದ್ದಷ್ಟು ದಿನ ನಮ್ಮನ್ನು ಹೊಟ್ಟೆಯ 
ಮಕ್ಕಳಂತೆ ಕಾಪಾಡಿದರು. ಇನ್ನೆಲ್ಲಿ ಅಂಥ ಪ್ರಭು?” 

-ಮಡಿದ ನೆಚ್ಚಿನ ಪ್ರಭುವನ್ನು ನೆನೆದು ನಿಟ್ಟುಸಿರಿಟ್ಟು ಹೇಳಿದ ದೇಸಣ್ಣ. 

“ನಿಜ, ಇನ್ನು ಅಂಥ ಧಣಿ ನಮಗೆ ಹುಡುಕಿದರೂ ಸಿಗುವುದಿಲ್ಲ. ಅದಕ್ಕೆಂದೇ 
ಅಲ್ಲವೇ ಅವರ ಮಕ್ಕಳಿಗೆ ಸಿಗಬೇಕಾದ ಸಿಂಹಾಸನ ಅನ್ಯರ ಪಾಲಾಯಿತೆಂದು ನಾವು 
ಕೊರಗುತ್ತಿರುವುದು. ಆ ಅನ್ಯಾಯವನ್ನು ಸರಿಪಡಿಸುವ ಕಾಲ ಬಂದಿದೆ. ಅದನ್ನು 
ಕಳೆದುಕೊಳ್ಳದೆ ಸಾಧಿಸಬೇಕು.” 

“ಅದಕ್ಕೆ ನಾವು ಆ ಕೆಲಸ ಮಾಡುವ ಮೊದಲು ಲಿಂಗಣ್ಣನಾಯಕರನ್ನು ಒಂದು 
ಮಾತು ಕೇಳಬೇಕು. ಅವರ ಒಪ್ಪಿಗೆ ಪಡೆದು ನಾವು ಕೆಲಸ ಮಾಡಬೇಕು” 


“ನ್ಯಾಯವಾದ ಮಾತು. ಆದರೆ ಅವರನ್ನು ಒಪ್ಪಿಸುವ ಭಾರವನ್ನು ನನಗೆ ಬಿಡಿ” 
—ಎಂದ ಮುದ್ದಣ್ಣ ತ 


ದುರ್ಗದಲ್ಲಿ ೪೯ 


“ಅವರು ನಾವು ಅವರ ಪರ ವಾದ ಮಾಡಲು ಒಪ್ಪತ್ತಾರೆಯೋ?' 

“ರಾಜ್ಯ ತಾನಾಗಿ ಬಂದರೆ ಯಾರಿಗೆ ಬೇಡ ದೇಸಣ್ಣನವರೇ- ನಿಮಗೆ ಬೇಡವೇ. 
ನನಗೆ ತಾನೇ ಬೇಡವೇ?” 

-ಆಡುವ ಒಂದೊಂದು ಮಾತನ್ನೂ ಅರ್ಥ ತುಂಬಿ ಒತ್ತಿ ಒತ್ತಿ ಹೇಳಿದ ಮುದ್ದಣ್ಣ. 

“ರಾಜ್ಯ, ಹೆಣ್ಣು, ಬಂಗಾರ ಬೇಡಾ ಅನ್ನೋ ಬೈರಾಗಿನ ಈ ಭೂಮಿತಾಯಿ 
ಕಂಡಿಲ್ಲ. ಸಿಕ್ಕರೆ ನನಗೂ ಬೇಕು” -ಎಂದು ದನಿಗೂಡಿಸಿದ ರಾಯಣ್ಣ ನಗುತ್ತಾ. 

ಆ ನಗುವನ್ನು ಕೇಳಿ ದೇಸಣ್ಣನಿಗೂ ಏಕೋ ಒಂದು ರೀತಿಯ ಹೆದರಿಕೆಯಾಯಿತು. 
ಆಳು ಆಗತಾನೆ ತಂದಿಟ್ಟ ದೀಪದ ಬೆಳಕಿನಲ್ಲಿ, ಗೋಡೆಯ ಮೇಲೆ ತೂಗುಹಾಕಿದ್ದ 
ಶಸ್ತ್ರಗಳು, ಹಗಲ ಬೆಳಕಿನಲ್ಲಿ ಕಾಣುವುದಕ್ಕಿಂತ ಹೆಚ್ಚು ಕಠೋರ ಕಾಂತಿಯಿಂದ 
ಹೊಳೆದಂತೆ ಭಾಸವಾಯಿತು. 

ಆ ಅಣ್ಣತಮ್ಮಂದಿರ ಮಾತಿಗೆ ಏನೂ ಉತ್ತರ ಕೊಡದೆ, ಬಳಿಯಲ್ಲಿದ್ದ 
ಹರಿವಾಣವನ್ನು ಹತ್ತಿರಕ್ಕೆಳೆದುಕೊಂಡು, ಬಾಯಲ್ಲಿ ಅಡಕೆಯನ್ನು ಹಾಕಿಕೊಂಡು 
ಮೌನವಾಗಿಯೇ ವೀಳೆಯದ ಎಲೆಗೆ ಸುಣ್ಣ ಸವರತೊಡಗಿದ. 


ಪಿ 


ಇಳಿ ಮಧ್ಯಾಹ್ನದ ಮಾಗಿದ ಬಿಸಿಲು, ಅಂತಃಪುರದ ಪಡುವಣ ದತ್ತಣ 
ವಾತಾಯನದಿಂದ ತೂರಿ ಬಂದು, ರತ್ನಗಂಬಳಿ ಹಾಸಿದ ನೆಲದ ಮೇಲೆ ಬಿಸಿಲು 
ನೆರಳಿನ ರಂಗವಲ್ಲಿಯನ್ನು ರಚಿಸಿತ್ತು. ಮಂಚದ ಕೆಳಗೆ ಹಾಸಿದ ವ್ಯಾಘ್ರಾಜಿನದ ಮೇಲೆ 
ಕುಳಿತ ಓಬವ್ವ ನಾಗತಿ, ಚಿಂತಾಭಾರವಾದ ಕಣ್ಣುಗಳಿಂದ ವಾತಾಯನದಾಚೆ ಕಾಣುವ, 
ಬಿಸಿಲ ಹಚ್ಚಡವನ್ನು ಹೊದ್ದ ಶೃಂಗಾರವನದ ಮರದ ತುದಿಗಳನ್ನು, ಹೊಳೆಯುವ 
ಕಲಶ ಮಾತ್ರ ಕಾಣುವ ಗೋಪಾಲಸ್ವಾಮಿಯ ದೇವಾಲಯದ ಗೋಪುರವನ್ನು 
ದಿಟ್ಟಿಸುತ್ತಾ ಕುಳಿತಿದ್ದಳು. 

ಒಂದು ಚಿಂತೆ ಹತ್ತಾರು ರೂಪ ತಾಳಿ ಆಕೆಯ ಚಿತ್ರಕ್ಕೆ ಮುತ್ತಿಗೆ ಹಾಕಿತ್ತು. 
ಅನಿರೀಕ್ಷಿತವಾಗಿ ಗೌರವ್ವನಾಗತಿ, ಭುವನಪ್ಪನವರು ಆಕೆಯ ನೆತ್ತಿಯ ಮೇಲೆ ಬೆಟ್ಟದಂಥ 
ಕೆಲಸವನ್ನು ಹೇರಿದ್ದರು. “ಆ ಹೊಣೆಗಾರಿಕೆಯನ್ನು ಹೇಗೆ ನಿರ್ವಹಿಸುವುದು? 
ನಿರ್ವಹಿಸುವುದು ತನ್ನಿಂದ ಸಾಧ್ಯವಾದೀತೆ?' ಎಂಬ ಚಿಂತೆ ಉಳಿದೆಲ್ಲ ಚಿಂತೆಗಳನ್ನೂ 
ಮರೆಸಿ ಬೆಳೆದಿತ್ತು. 

ಆ ಚಿಂತೆ ಬಂದಾಗ ಶಿವನ ಲೀಲೆ ಎಷ್ಟು ವಿಚಿತ್ರ ಎನಿಸಿ, ಮನಸ್ಸಿನಲ್ಲಿ ಆಶ್ಚರ್ಯ 
ತರಂಗಗಳು ಮೂಡುವುವು. ಪತಿಯ ಪ್ರಾಣಪಕ್ಷಿ ದೇಹ ಪಂಜರದಿಂದ ಹಾರಿ 
ಹೋಯಿತೆಂದು ಅರಿವಾದ ಗಳಿಗೆಯಲ್ಲೇ ಆಕೆ. ಈ ಲೋಕದ ಚಿಂತೆಯನ್ನು 
ಮರೆತಿದ್ದಳು. ನಾಯಕರು ಜೀವಂತರಾಗಿ ಇದ್ದಾಗಲೇ ಆಕೆ ಶಿವಪಾದ ಸೇರಲು 
ತವಕಿಸುತ್ತಿದ್ದಳು. 


4 


೫೦ ಕಂಬನಿಯ ಕುಯಿಲು 


ಓಬವ್ವನಾಗತಿ ಮದಕರಿನಾಯಕನನ್ನು ಮೊದಲು ಕೈಹಿಡಿದ ಹೆಣ್ಣು. ಆಕೆಯ 
ಬಳಿಕ ಇಪ್ಪತ್ತೊಂಬತ್ತು ಜನರನ್ನು ಮದುವೆಯಾಗಿ, ಆ ವಿಲಾಸಸಾಗರದಲ್ಲಿ ಮುಳುಗಿ 
ಆಕೆಯ ಸಂಸಾರದಲ್ಲಿ ಪತಿಸುಖ ನಿರೀಕ್ಷಿಸುವುದನ್ನು ಎಂದೋ ಮರೆತಿದ್ದಳು. ಒಬ್ಬರ 
ಮೇಲೊಬ್ಬರಿಗೆ ಸವತಿಯರು ಬಂದು ಅಂತಃಪುರವನ್ನು ತುಂಬಿದಾಗ, ಮೊದಮೊದಲು 
ಮಾತ್ಸರ್ಯದ ಉರಿ ಆಕೆಯ ಹೃದಯದಲ್ಲೂ ಹೊತ್ತಿ ಹೆಡೆಯಾಡಿಸುತ್ತಿತ್ತು ತನ್ನ 
ಸುಖಕ್ಕಾಗಿ ಅವರು ಕಂಟಕವಾಗಿ ಬಂದರಲ್ಲಾ ಎಂದು. ಅವರ ಕೈಯಿಂದ ನಾಯಕರನ್ನು 
ತನ್ನ ಪಾಲಿಗೆ ಉಳಿಸಿಕೊಳ್ಳಲು ಕೆಲದಿನ ಶ್ರಮಿಸಿದಳು. ಆದರೆ ಬರುಬರುತ್ತಾ ಅಂಥ 
ನಿರೀಕ್ಷೆ ವಿಫಲವೆಂದು ಅಡಿವಾದ ಮೇಲೆ, ನಾಗತಿಯರಲ್ಲಿ ಕೆಲವರಂತೆ ಆಕೆಯೂ 
ಅಂತಃಪುರದ ರಾಜಕೀಯದಲ್ಲಿ ಮುಳುಗಬಹುದಾಗಿತ್ತು. ಆದರೆ ಒಂದು ದಿನ ಅಂಥ 
ನಾಗತಿಯರ ವಿಷಯದಲ್ಲಿ ದಾಸಿಯರು ಆಡಿದ ಅಣಕ, ತಾತ್ಸಾರದ ಮಾತುಗಳು 
ಆಕಸ್ಮಿಕವಾಗಿ ಕಿವಿಗೆ ಬಿದ್ದು, ಅಂಥ ಬಾಳಿನ ಬಗ್ಗೆ ಹೇಸಿಗೆಯಾಯಿತು. 

“ಏನೋ ಹಿಂಗಿನ ಜನುಮದಲ್ಲಿ ನಾನು ತಾಯಿಗೆ ಮಾಡಿದ ಅರಿಶಿನ ಕುಂಕುಮದ 
ಪೂಜೆ ಸಾಲದಾಯಿತೇನೋ. ಅದಕ್ಕೆ ಈ ಜನ್ಮದಲ್ಲಿ ಪೂರ್ಣವಾಗಿ ಪತಿಸುಖ 
ದೊರೆಯಲಿಲ್ಲ. ಅದಕ್ಕಾಗಿ ಈ ಜನ್ಮದಲ್ಲಿ ಸವತಿಯರೊಂದಿಗೆ ಕಚ್ಚಾಡಿದರೆ 
ಬರುವುದೇನು? ನಾಯಕರ ಮನಸ್ಸು ಪತಂಗದಂತೆ ದಿನಕ್ಕೊಬ್ಬ ಹೊಸ ನಾಗತಿಯ 
ಸುತ್ತ ಸುತ್ತುತ್ತಿರುವಾಗ, ಹೆಣ್ಣು ಹೆಣ್ಣು ಕಾದಾಡಿ ಆಗುವ ಲಾಭವೇನು? ವೃಥಾ ಮನಸ್ತಾಪ. 
ಅದನ್ನು ಕಟ್ಟಿಕೊಂಡರೂ ಆಗುವುದೇನು? ಮನುಷ್ಯ ಮನುಷ್ಯನಿಗೆ ಏನು ತಾನೇ 
ಕೊಡಬಲ್ಲ. ಕೊಡುವುದು ಬಿಡುವುದು ತಾಯಿಯ ಇಚ್ಛೆ. ಆಯಿತು- ಈ ಜನ್ಮದಲ್ಲಿ 
ಆಕೆಯ ಪ್ರೀತಿ ಪಡೆದು ಬರಲಿಲ್ಲ. ಮುಂದಿನ ಜನ್ಮಕ್ಕಾದರೂ ದಾರಿ ಸರಿಮಾಡಿ 
ಕೊಳ್ಳೋಣ?” -ಎಂದುಕೊಂಡು, ಅಂದಿನಿಂದ ಪೂಜಾಗ ಹವಾಸಿನಿಯಾದಳು. ಏರು, 
ಇಳಿವುಗಳ ಆಘಾತವಿಲ್ಲದೆ ಪ್ರಶಾಂತ ಜೀವನವನ್ನು ಆರಂಭಿಸಿದಳು. ಅರಮನೆಯ 
ಭೋಗ, ಭಾಗ್ಯ ವಿಲಾಸ ವೈಭವಗಳ ನಡುವೆ ವಿರಾಗಿಣಿಯಂತೆ ಬದುಕತೊಡಗಿದಳು. 
ಆಕೆಯ ಬಾಳು ಪರರ ಚಿಂತೆ, ಪರರ ಹಿತಗಳಿಗೆ ಮೀಸಲಾಗಿ, ಉಳಿದ ನಾಗತಿಯರಿ 
ಗೆಲ್ಲಾ "ಅಕ್ಕ' ಆದಳು. ಆಕೆಗೆ ಯಾವ ಸುಖದುಃಖಗಳ ಪರಿವೆಯೂ ಇಲ್ಲವಾದರೂ, 
ಉಳಿದವರೆಲ್ಲರೂ ತಮ್ಮ ಸುಖದುಃಖಗಳ ಭಾರವನ್ನು ಆಕೆಯ ಹೆಗಲ ಮೇಲೆ 
ಹೇರತೊಡಗಿದರು. ಆಕೆಯ ಅಂತಃಪುರದ ಬಾಗಿಲು ಎಲ್ಲರಿಗೂ ಮುಕ್ತದ್ದಾರವಾಯಿತು. 
ಎಲ್ಲರಿಗೂ ಆಕೆಯಲ್ಲಿ ವಿಶ್ವಾಸ ಹೆಚ್ಚಿದಷ್ಟೇ. ಆಕೆಯ ಇದಿರು ತಮ್ಮ ಸಣ್ಣತನವನ್ನು- 
ತೋರಿಸಿಕೊಳ್ಳಲು ಭೀತಿ ಬೆಳೆದಿತ್ತು. ಆಕೆಯಲ್ಲಿ ಕೊಂಚ ಒರಗಿನಿಂದ ನಡೆಯುತ್ತಿದ್ದವಳು 
ನಾಯಕರ ಮೋಹದ ನಾಗತಿಯಾದ ಗೌರವ್ವ ನಾಗತಿಯೊಬ್ಬಳೇ. 

ಗೌರವ್ವನಾಗತಿಗೂ ಓಬವ್ವನಾಗತಿಯೆಂದರೆ ವಿಶ್ವಾಸ, ಗೌರವಗಳಿದ್ದರೂ, 
ಉಳಿದವರಂತೆ ಆಕೆಯ ಸುತ್ತಲೂ ಸುತ್ತಿ ತನ್ನ ಮನೋಭಾವವನ್ನು ಪ್ರಕಟಿಸುತ್ತಿರಲಿಲ್ಲ. 


ವಿಶ್ವಾಸವೆಂದು ಹೆಚ್ಚು ಓಡಾಡುತ್ತಿರಲಿಲ್ಲ. ಗೌರವವೆಂದು ಹೆಜ್ಜೆ ಇಟ್ಟ ಕಡೆ ಹೂವು 
ಹಾಕುತ್ತಿರಲಿಲ್ಲ. 


ದುರ್ಗದಲ್ಲಿ ೫೧ 


ಗೌರವ್ವನಾಗತಿಯದು ಕೊಂಚ ವಿಚಿತ್ರ ಸ್ವಭಾವ. ಉಳಿದ ನಾಗತಿಯರ ಪಾಲಿಗೆ 
ನಾಯಕರ ತೃಪ್ತಿ-ಅತೃಪ್ತಿಗಳೇ ಸಮಸ್ತ ಪ್ರಪಂಚವೂ ಆಗಿದ್ದರೆ, ಗೌರವ್ವನಾಗತಿ ಅದನ್ನು 
ಗೆದ್ದು ಅದರಾಚೆಗೂ ಪ ಪ್ರವೇಶಿಸಿದ್ದಳು. ಉಳಿದವರೆಲ್ಲರಿಗೂ ನಾಯಕರ ಒಲವನ್ನು 
ಹೇಗೆ ಗೆಲ್ಲುವುದು? ಗೆದ್ದುದನ್ನು ಹೇಗೆ ಸ್ಥಿರವಾಗಿ ಉಳಿಸಿಕೊಳ್ಳುವುದು ಎಂಬುದೇ 
ಕೊನೆಗಾಣದ ರಾಜಕೀಯವಾಗಿದ್ದರೆ, ಗೌರವ್ವನಾಗತಿಗೆ ಅದರೊಂದಿಗೆ ದೇಶದ 
ರಾಜಕೀಯವೂ ಬೇಕಾಗಿತ್ತು. ನಾಗತಿಯಾಗಿ ಬಂದಾಕೆ ಬರೀ ಅರಸರ ಅಂಗೈಯ 
ಅರಗಿಳಿಯಾಗಿ ಬದುಕಿ, ಅಂತಃಪುರದ ಶಯ್ಕೆಯಲ್ಲಿಯೇ ಸಕಲ ಜಗತ್ತನ್ನೂ ಕಾಣುವುದೂ 
ಸಲ್ಲದು; ನಾಯಕರಷ್ಟೇ ನಾಗತಿಗೂ ಪ್ರಜೆಗಳ ಹಿತಚಿಂತನೆಯಲ್ಲಿ ಪಾಲಿದೆ ಎಂದು 
ನಂಬಿ, ಆಕೆ ಆ ರೀತಿ ನಡೆಯುತ್ತಿದ್ದಳು. ತನಗೆ ಸಲಿಗೆಯಾದ ನಾಗತಿಯರಲ್ಲಿ ಒಮ್ಮೊಮ್ಮೆ 
ರಾಜಕೀಯ ಘಟನೆಗಳ ಪರಿಣಾಮವನ್ನು ಚಿಂತಿಸುವಳು. ಇದು ಉಳಿದವರ ದೃಷ್ಟಿಯಲ್ಲಿ 
ಬರೀ ಅನಗತ್ಯವಾದ ಉಪದ್ವಾ ಪಿತನ; ತನ್ನ ಹಿರಿಮೆ ಮೆರೆಸಲು ಕಟ್ಟಿದ ಕಪಟನಾಟಕ. 

“ದೊಡ್ಡ ನಾಗತಿಯವರೇ ಸುಮ್ಮನಿರುವಾಗ ಈಕೆಗೇಕೆ ಬೇಕು ಇದೆಲ್ಲಾ. ನಿನ್ನೆ- 
ಇವತ್ತು ಬಂದವಳು, ತಾನೋ ತನ್ನ ಹಾಡುಹಸೆಯೋ ಅಷ್ಟನ್ನು ನೋಡಿಕೊಂಡಿರು 
ವುದನ್ನು ಬಿಟ್ಟು, ನಾಯಕರನ್ನು ಆಳಿದಂತೇ ರಾಜ್ಯವನ್ನೂ ಆಳುವುದಕ್ಕೆ ಹೋಗುತ್ತಾಳೆ. 
ಗಡಿಗೆ ತಾನಾಗಿಯೇ ದೊಣ್ಣೆಗೆ ಮುದ್ದು ಕೊಡಲು ಹೋಗುವಂತೆ. ಇವಳ ರೂಪ 
ನಾಯಕರ ಕಣ್ಣು ಮುತ್ತಿರುವವರೆಗೂ ಏನಾಡಿದರೂ ನಡೆಯುತ್ತದೆ. ನಾಳೆ ಇವಳಿಗಿಂತ 
ಚೆಲುವೆಯೊಬ್ಬಳು ಬಂದರೆ, ಊಟದ ತಳಿಗೆ, ತಾಂಬೂಲದ ತಟ್ಟೆ ಎರಡೇ 
ಉಳಿಯುವುದೆಂದು ಕಾಣಳು. ನಮ್ಮಂತೇ ಬರೀ ಮಂಚವನ್ನಾಳಬೇಕಾಗಿ ಬಂದಾಗ 
ಈ ರಾಜ್ಯವಾಳುವ ಸೊಕ್ಕು ಎಲ್ಲಿ ಉಳಿಯವುದೋ ನೋಡಬೇಕು” -ಎಂದು 
ತಮ್ಮ ತಮ್ಮಲ್ಲೇ ಆಡಿಕೊಳ್ಳುವರು. 

ಹಿರಿಯ ನಾಗತಿಯ ಮುಂದೆ ತಮ್ಮ ಅಸಮಾಧಾನವನ್ನು ಇಷ್ಟು ಬಿಚ್ಚು 
ಮಾತುಗಳಿಂದ ತೋರಿಸಿಕೊಳ್ಳಲು ಅವಕಾಶವಿಲ್ಲದ್ದರಿಂದ, ಆಕೆಯ ಬಳಿ ಬೇರೆ 
ರೀತಿಯಲ್ಲಿಮಾತನಾಡಿ, ತಮ್ಮ ಅಸೂಯೆಗೆ ಆಕೆಯ ಸಹಾನುಭೂತಿಯನ್ನು ಗಳಿಸಲು 
ಯತ್ನಿಸಿದರು. 

“ನೆತ್ತಿ ಬಲವೆಂದು ಕೋಡುಗಲ್ಲಿಗೆ ತಲೆ ಘಟ್ಟಿಸಿ ಬದುಕಿದವರುಂಟೆ ಅಕ್ಕಾ? 
ನಾವಂತೂ ಅವಳಿಗೆ ಸರೀಕರು. ಆದರೆ ಎಲ್ಲರಿಗಿಂತ ಮೊದಲು ಈ ಅರಮನೆಯ 
ಹೊಲಸಕ್ಕೆ ದಾಟಿದ ನಿಮ್ಮಲ್ಲಾದರೂ ತಾನು ಕಿರಿಯವಳು ಎಂಬ ಭಾವನೆ ಬೇಡವೆ? 
ಹಣತೆ ಎಷ್ಟು ಉರಿದರೂ ಸೂರ್ಯನಿಗೆ ಸಮವೇ? ಬೆಟ್ಟದ ತುದಿಯಲ್ಲಿ ಕುಳಿತವರು 
ನಾವು ಅಲ್ಲಿ ಕುಳಿತಿದೀವಿ ಎಂದು ಮೆರೆದರೆ ಬಂತೆ? ಅಲ್ಲಿಂದ ಉರುಳಿದರೆ ಎಷ್ಟು 
ಆಳಕ್ಕೆ ಬೀಳುತ್ತೇವೆ ಎನ್ನುವ ಎಚ್ಚರಿಕೆ ಬೇಡವೆ?” 

-ಎಂದು ಪರ್ಯಾಯವಾಗಿ ತಮ್ಮ ಅಸೂಯೆ, ಅಸಹನೆಗಳನ್ನು ತೋರ್ಪಡಿಸಿ 
ಕೊಳ್ಳುವರು. ಆದರೆ ಅವರ ಮಾತನ್ನು ಕೇಳಿದ ಓಬವ್ವನಾಗತಿ, ಅವರ ಮಾತುಗಳಿಂದ 
ಉತ್ಸಾಹಿತಳೂ ಆಗದೆ, ಉದ್ರೇಕಿತಳೂ ಆಗದೆ, ಮೃದುವಾಗಿ ನಕ್ಕು- 


೫೨ ಕಂಬನಿಯ ಕುಯಿಲು 


“ಮರದ ಕೆಳಗೆ ನಿಂತವನು ಮನೆಯ ಒಳಗೆ ನಿಂತವರನ್ನು ಕರುಬಿ ಬಂದ 
ಫಲವೇನು ತಂಗಿ? ಭೋಗಿ ಪಡೆದದ್ದು ಭೋಗಿಗೆ, ಜೋಗಿ ಪಡೆದದ್ದು ಜೋಗಿಗೆ. 
ಈ ಜನ್ಮಕ್ಕೆ ನಮಗೆ ಇಷ್ಟೇ ಎಂದು ಲೆಕ್ಕಾಚಾರ ಮಾಡಿ ಕಳಿಸಿದಾನೆ ಪರಶಿವ. "ಆಯಿತು, 
ನಿನ್ನಿಚ್ಛೆ. ಈ ಜನ್ಮಕ್ಕೆ "ನಿಮಗೆ ಬೇಕಾದುದನ್ನು ಕೊಟ್ಟೆ. ಮುಂದಿನ ಜನ್ಮಕ್ಕಾದರೂ 
ನನಗೆ ಬೇಕಾದುದನ್ನು ಕೊಡು' ಎಂದು ಆತನನ್ನೇ ಕೇಳಿದರೆ ಆಯಿತು. ಅದು ಬಿಟ್ಟು 
ಕೊರಗಿದರೆ ಏನಾದಹಾಗಾಯಿತು. ಈ ಕೊರಗು ಬಡ್ಡಿ ಬರದ ಸಾಲ, ಕೊರಗಿಗೆ 
ಕೊರಗುವುದೇ ಲಾಭ; ಮರಳು ಹಿಂಡಿ ಎಣ್ಣೆ ತೆಗೆಯುವ ಚಪಲ ಏಕೆ ಬೇಕು ಬಿಡು” 

ಎನ್ನುವಳು. ಆಕೆಯ ಮಾತು ಕೇಳಿ, ದೂರು ಹೇಳಿದವರಿಗೆ ತಮ್ಮ ಸಣ್ಣ 
ಬುದ್ಧಿಗಾಗಿ ತಮಗೆ ನಾಚಿಕೆಯಾಗುವುದು; ಹಿರಿಯ ನಾಗತಿಯ ಬಗ್ಗೆ ಮತ್ತಷ್ಟು ಗೌರವ 
ಬೆಳೆಯುವುದು; ಹಾಗೇ ಕಿರಿಯ ನಾಗತಿಯ ನಡತೆಗಾಗಿ ಅಸಮಾಧಾನವೂ. 

ಆದರೆ ಓಬವ್ವ ನಾಗತಿಗೇನೋ ಗೌರವ್ವನಾಗತಿಯೆಂದರೆ, ಉಳಿದವರ ಮೇಲೆ 
ಇದ್ದಷ್ಟೇ ಅಭಿಮಾನವಿತ್ತು. "ತಾನು ಹಿಡಿದ ಕೈಯನ್ನೇ ಹಿಡಿದವಳು' ಎಂದು ಅವಿಶ್ವಾಸ 
ವಿತ್ತಾದರೂ ಅದನ್ನು ತೋರಿಸಿಕೊಳ್ಳಲು ಹೋಗುತ್ತಿರಲಿಲ್ಲ. ಹಾಗೆಂದು ಹೊತ್ತು ಬಂದಾಗ 
ಬುದ್ಧಿಯ ಮಾತು ಹೇಳಲೂ ಹಿಂಜರಿಯುತ್ತಿರಲಿಲ್ಲ. ಹಾಗೆ ಹೇಳಿದಾಗ ಗೌರವ್ವ 
ನಾಗತಿಯ ಕಣ್ಣು ಕಿಡಿಯಾದರೆ, ಹುಬ್ಬುಗಂಟು ಹಾಕಿಕೊಂಡರೆ ಅಸಮಾಧಾನವೂ 
ಪಟ್ಟುಕೊಳ್ಳುತ್ತಿರಲಿಲ್ಲ. 

“ಇನ್ನೂ ಕಾದ ಹಾಲು. ಆರಿದರೆ ತಾನೇ ಹಿತವಾಗುತ್ತದೆ” 

ಎಂದು ತನಗೆ ತಾನೇ ಗೌರವ್ವನಾಗತಿಯ ಬಗ್ಗೆ ಸಮಾಧಾನ ಹೇಳಿಕೊಳ್ಳುವಳು. 
ಆಕೆಯ ಈ ನಿರೀಕ್ಷೆ ಕಡೆಗಾಲಕ್ಕೆ ಸತ್ಯವಾಯಿತು. 

ಓಬಣ್ಣನಾಯಕನನ್ನು ಪಟ್ಟಕ್ಕೆ ತರುವ ಜವಾಬ್ದಾರಿಯನ್ನು ಓಬವ್ವನಾಗತಿಯ 
ಹೆಗಲ ಮೇಲೆ ಹೇರಿ ಸಹಗಮನ ಮಾಡುವ ಮುನ್ನ, ಗೌರವ್ವನಾಗತಿ ತನ್ನ ತಮ್ಮ ನೊಡನೆ 
ಆಕೆಯ ಅಂತಃಪುರಕ್ಕೆ ಬಂದಿದ್ದಳು. ಅದೇ ಮೊದಲಬಾರಿ- ಅದೇ ಕಡೆಯ ಬಾರಿ. 

ನಾಯಕರ ಶವದ ಇದಿರೇ ಆದ ವಾಗ್ದಾದದ ಸಂದರ್ಭದಲ್ಲಿ ಬುದ್ದಿವಾದ 
ಹೇಳಬಂದ ಓಬವ್ವನಾಗತಿಯನ್ನು ಗೌರವ್ವನಾಗತಿ ಗದರಿಕೊಂಡಿದ್ದಳು. "ಅದು 
ನೆನಪಾಗಿಯೋ ಏನೋ, ಓಬವ್ವನಾಗತಿ ಅಂತಃಪುರದಲ್ಲಿ ಗೌರವ್ವನಾಗತಿಯ ಮುಖ 
ನೆಲಕ್ಕೆ ಬಾಗಿತ್ತು. 

ಆ ಹೊತ್ತಿನಲ್ಲಿ ತಮ್ಮಿಬ್ಬರ ನಡುವೆ ಆಗುವ ಮಾತುಕತೆಯನ್ನು ಯಾರೂ- 
ಕೇಳಬಾರದೆಂದು, ಓಬವ್ಹ್ವನಾಗತಿ ದಾಸಿಯರನ್ನೆಲ್ಲಾ ಹೊರಗಟ್ಟಿ, ಅವರಾರೂ ಹೊರಗೆ 
ನಿಂತು, ಕದ್ದು ಮಾತು ಕೇಳುತ್ತಿಲ್ಲವೆಂದು ಖಚಿತ ಮಾಡಿಕೊಂಡು, ಬಾಗಿಲು ಹಾಕಿ 

ಸ ತುಂಬಿ ತುಳುಕುವ ಧ್ವನಿಯಲ್ಲಿ- 


“ಬಾ, ಗೌರ. ಹೀಗೆ ಬರಬೇಕಾಗಿತ್ತೇ ಅಕ್ಕನ ಅಂತಃಪುರಕ್ಕೆ” -ಎಂದಳು. 


ಆ ಮಾತು ಕೇಳಿದ ಕೂಡಲೇ ಗೌರವ್ವ ಕೊಚ್ಚಿಬಂದ ದುಃಖದಲ್ಲಿ ನಿಲ್ಲಲಾರ 
ದೆಯೇ, ವಿಶ್ವಾಸದಿಂದ ತೆರೆದ ಅಕ್ಕನ ತೋಳಿನೊಳಗೆ ತೂಗಿಬಿದ್ದೆಳು. ಇಬ್ಬರಿಗೂ 


ದುರ್ಗದಲ್ಲಿ ೫೩ 


ದುಃಖ ಮರುಕಳಿಸಿ, ಅಷ್ಟು ಹೊತ್ತು ಇಬ್ಬರೂ ಒಬ್ಬರನ್ನೊಬ್ಬರು ತಬ್ಬಿಕೊಂಡು, ಎದೆ 
ಹಗುರಾಗುವವರೆಗೂ ಅತ್ತರು. ದುಃಖದ ನೆರೆ ಕೊಂಚ ಇಳಿದು, ಮೈಯರಿವು ಮರಳಿದ 
ಮೇಲೂ ಗೌರವ್ವನಾಗತಿಯನ್ನು ತಬ್ಬಿದ ಓಬವ್ವನಾಗತಿಯ ತೋಳ ಹಿಡಿತ ಸಡಿಲಿರಲಿಲ್ಲ. 
ಓಬವ್ಪನಾಗತಿಯ ಎದೆಯಲ್ಲಿ ತನ್ನ ಮುಖವನ್ನು ಹುದುಗಿಸಿ, ಗೌರವ್ವನಾಗತಿ 
ಕಂಬನಿಯೊರಸುವ ದ್ವನಿಯಲ್ಲಿ ಕೇಳಿದಳು. 

“ಅಕ್ಕಾ, ನಿನ್ನ ತಂಗಿಯ ಅಜ್ಞಾನ, ಅಹಂಕಾರವನ್ನು ಕ್ಷಮಿಸಬಲ್ಲೆಯಾ ಅಕ್ಕಾ?” 

ಆ ಮಾತು ಕೇಳಿ ಓಬವ್ಪನಾಗತಿಯ ಎದೆ ಅಭಿಮಾನದಿಂದ ತುಂಬಿ ಬಂದಿತ್ತು. 
ಆ ಅಭಿಮಾನ ತುಳುಕುವ ಧ್ವನಿಯಲ್ಲೇ ಹೇಳಿದಳು- 

“ಎಂಥ ಮಾತು ಗೌರಾ. ಅಕ್ಕಾ ಎಂದು ಕರೆದು ಹೀಗೆ ಕೇಳಿದರೆ, ನಾನು ತಲೆ 
ಎತ್ತಿಕೊಂಡು ಬಾಳಬಹುದೇ?” 

“ಇಲ್ಲಕ್ಷ. ನನ್ನಿಂದ ನಿನಗೆ ತುಂಬಾ ಅಪಚಾರವಾಗಿದೆ. ನಿನ್ನ ತಂಗಿ ಎನಿಸಿಕೊಳ್ಳಲು 
ಯೋಗ್ಯವಾಗದ ಹಾಗ ನಡೆದುಕೊಂಡೆ. ನಿನ್ನೆಯೂ ನೀನು ಬುದ್ಧಿಯ ಮಾತು ಹೇಳಿದಾಗ 
ಗದರಿಕೊಂಡೆ. ಕ್ಷಮಿಸು ಎಂದು ಕೇಳಲಿಕ್ಕೂ ಬಾಯಿಲ್ಲದ ಹಾಗೆ ಮಾಡಿಕೊಂಡೆ.” 

“ಹುಚ್ಚೆ; ಇದೇನು ಮಾತು ಬಿಡು, ನಿನ್ನೆ ನೀನು ಆಡಿದ ಮಾತು ನೀನು ಹಳ 

“ಇದೇ ಹಾಳು ಬಾಯಲ್ಲೇ ಆಡಬಾರದ ಮಾತು ಆಡಿದೆ ಅಕ್ಕ..." 

“ಊೂಹೂ- ನೀನಲ್ಲ ನಿನ್ನ ಬಾಯಿಯೂ ಅಲ್ಲ ಆ ಮಾತಾಡಿದ್ದು... 

“ನಿಜ ಅಕ್ಕ ಆ ಮಾತಾಡಿದ್ದು ನಾನಲ್ಲ, ನನ್ನ ಅಹಂಕಾರದ ಭೂತ.” 

“ಅದೂ ಅಲ್ಲ... ನಾಯಕರ ಮೇಲಿನ ನಿನ್ನ ಪ್ರೀತಿ, ಈ ರಾಜ್ಯದ ಮೇಲಿನ 
ನಿನ್ನ ಅಭಿಮಾನ ಆ ಮಾತು ಆಡಿದುವು; ನೀನಲ್ಲ, ಮರಿಗೆ ಕೈ ಹಾಕಿದರೆ ಸಾಕಿದ ಬೆಕ್ಕು 
ಸಿರ್‌ ಎನ್ನುತ್ತದೆ, ಹಾಗೆಂದು ಅದರ ಮೇಲೆ ಸಿಟ್ಟಾದವರುಂಟೇ ಗೌರಾ. ಇವೊತ್ತು 
ಗೊತ್ತಿರುವಷ್ಟು ನಿನ್ನೆ ಗೊತ್ತಿದ್ದರೆ ನಾನು ಅಷ್ಟು ಮಾತೂ ಆಡುತ್ತಿರಲಿಲ್ಲ. ಏಕೆ- 
ನೀನಾಡುವ ಮಾತನ್ನೇ ನಾನೂ ಆಡುತ್ತಿದ್ದೆ.” 

“ಅಕ್ಕ ನೀನು ಈ ಲೋಕದ ಹೆಣ್ಣಲ್ಲ, ದೇವತಾಸ್ತೀ.” 

“ಛೀ, ಹಾಗೆಲ್ಲ ಅಸಂಬದ್ಧವಾಗಿ ಹೊಗಳಬಾರದು. ನಾನೊಂದು ಮುರುಕು 
ಕನ್ನಡಿ ಚೂರು. ಬಿಸಿಲು ಬಿದ್ದರೆ ಅಷ್ಟು ಹೊಳೆಯುತ್ತೇನೆ. ಅಷ್ಟು ಮಾತ್ರಕ್ಕೇ ನನ್ನನ್ನೇ 
ಸೂರ್ಯ ಎಂದುಬಿಟ್ಟರೆ, ಎಲ್ಲಿಯಾದರೂ ಉಂಟೆ...?” 

ಓಬವ್ವನಾಗತಿಯಾಡಿದ ಆ ಮಾತನ್ನು ಕೇಳಿ, ಗೌರವ್ವನಾಗತಿಗೆ ಆಕೆಯಲ್ಲಿ ಇದ್ದ 
ಗೌರವ ಆ ಒಂದು ಗಳಿಗೆಯಲ್ಲಿನೂರ್ಮಡಿಯಾಯಿತು. ಆ ಭಾವನೆಯಲ್ಲೇ ಹೇಳಿದಳು: 

“ಅಕ್ಕಾ- ಇಷ್ಟು ದಿನ ನಾನೆಂಥ ಭಾಗ್ಯಕ್ಕೆ ಎರವಾಗಿದ್ದೇನೆಂದು ನಾನು ಅರಿತಿರಲಿಲ್ಲ. 
ಈಗ ಅರಿವಾಗಿಯೂ ಉಪಯೋಗವಿಲ್ಲ. ಅಕ್ಕಾ- ನಿನ್ನ ಕಾಲು ಹಿಡಿದು ಬೇಡುತ್ತೇನೆ, 
ಜನ್ಮಜನ್ಮಕ್ಕೂ ನಿನ್ನ ತಂಗಿಯಾಗಿ ಹುಟ್ಟುವ ಭಾಗ್ಯವನ್ನು ಆಶೀರ್ವದಿಸು.” 

“ನಾನು ಬಯಸುವುದೂ ಅಷ್ಟೇ ಚಾ ತ ಜನ್ಮಜನ್ಮಕ್ಕೂ ನಿನ್ನಂಥ ತಂಗಿಯಾಗಲಿ, 
ನಾಯಕರಂಥ ಪತಿಯಾಗಲಿ.” 


೫೪ . ಕಂಬನಿಯ ಕುಯಿಲು 


“ನಾಯಕರೇನೋ ಏಳೇಳು ಜನ್ಮಕ್ಕೂ ಬೇಕು ಎನ್ನುವಂಥ ಪತಿರಾಯ. ಆದರೆ 
ತಿಳಿದು ತಿಳಿದೂ ನನ್ನಂಥ ತಂಗಿ ಬೇಕು ಎನ್ನುತ್ತೀಯಾ?” 

“ಬೇಡ ಅನ್ನಿಸುವಂಥದನ್ನು ನೀನೇನು ಮಾಡಿದೆ?'' 

“ಏನು ಮಾಡಿದೆ? ಮಾಡಿದ್ದು ಸಾಲದೆ? ಇದ್ದಷ್ಟು ದಿನ ಸವತಿಯಾಗಿ ನಡೆದು 
ಕೊಂಡೆ. ಈಗ ಹೋಗುವಾಗ, ನೀನು ನಾಯಕರೊಂದಿಗೆ ಸ್ವರ್ಗ ಸೂರೆ ಮಾಡುವುದಕ್ಕೂ 
ವಿಘ್ನಮಾಡಿ ಹೋಗುತ್ತಿದ್ದೇನೆ...” 

“ಅಷ್ಟೇ ತಾನೆ?” 

“ಇಷ್ಟೇ ಸಾಲದೆ?” 

“ಹುಚ್ಚಿ- ನಿನ್ನಂಥ ಸವತಿಯರಿದ್ದದ್ದರಿಂದಲೇ ನನಗೆ ನಾಯಕರ ಪ್ರೀತಿ ಎಂಥ 
ಆಸ್ತಿ ಎಂಬುದು ಅರಿವಾಯಿತು. ಅದು ಶಾಶ್ವತವಾಗಿ ಸಿಗಲಿ ಎಂದು ಅಮ್ಮನವರ 
ಪೂಜೆ ಮಾಡುವ ಬುದ್ಧಿ ಬಂತು. ಇಲ್ಲವಾಗಿದ್ದರೆ ನಾನೂ ಯಾವುದೋ ಕಾವಳದಲ್ಲಿ 
ಮಲಗುತ್ತಿದ್ದೆ. ಈ ಕಣ್ಣು ತೆರೆಸಿದ ನಿನ್ನನ್ನು ತಂಗಿಯಾಗಿ ಬಾ ಎಂದು ಕರೆಯದೆ ಬೇರೆ 
ಯಾರನ್ನು ಕರೆಯಲಿ. ನಿನಗೆ ಅದು ಬೇಡವೆಂದರೆ ಬಿಡು, ತಂಗಿಯಾಗಿ ಬರುವುದಿಲ್ಲ 
ಎಂದರೆ ತಾಯಿಯಾಗಿ ಬಾ ಎನ್ನುತ್ತೇನೆ. ನಾನೇನೋ ನಿನ್ನನ್ನು ಬಿಡುವುದಿಲ್ಲ.” 

“ಅಕ್ಕ- ನಾನು ನಿನ್ನ ತಾಯಿಯಾಗಿ?” 

“ಏಕೆ ಆಶ್ಚರ್ಯವೇಕೆ? ಅಥವಾ ನನ್ನಂಥ ನಿರ್ಭಾಗ್ಯೆಯ ತಾಯಿಯಾಗುವುದು 
ಬೇಡವೆಂದೇ?” 

“ಬೇಡವೆಂದೇ ಅಕ್ಕಾ, ನಿನ್ನ ಕಾಲ ಧೂಳಿಯಾಗಿ, ಕೈಯ ಕಂಕಣವಾಗಿ 
ಜನಿಸಿದರೂ ಅದು ನನ್ನ ಪರಮ ಭಾಗ್ಯ. ಅಷ್ಟು ಆಶೀರ್ವದಿಸಿ ನನ್ನನ್ನು ಕಳಿಸಿಕೊಡು 
ಅಕ್ಕ'' -ಎಂದು ಹೇಳಿ ಗೌರವ್ವನಾಗತಿ, ಅಷ್ಟು ಹೊತ್ತು ಯಾವ ಮಾತೂ ಆಡದೆ, 
ಯಾವ ಮಾತೂ ಆಡಲಾಗದೆ, ಪವಾಡವನ್ನು ಕಂಡ ಶಿಶುವಿನಂತೆ ಮೂಕವಿಸ್ಮಿತನಾಗಿ 
ಕುಳಿತಿದ್ದ ತನ್ನ ತಮ್ಮ ಓಬಣ್ಣನಾಯಕನನ್ನು ಹತ್ತಿರ ಕರೆದು, ಓಬವ್ವನಾಗತಿಯ ಚರಣಗಳ 
ಮೇಲೆ ಕೆಡವಿ- ಕ 

“ಅಕ್ಕ- ಇಂದಿನಿಂದ ಇವನು ನನ್ನ ತಮ್ಮಲ್ಲ, ನಿನ್ನ ಕರುಣೆಯ ಕಂದ. 
ಹಾಲಲ್ಲಾದರೂ ಹಾಕು, ನೀರಲ್ಲಾದರೂ ಹಾಕು” -ಎಂದಳು. 

ಓಬವ್ವನಾಗತಿ ನಮಸ್ಕರಿಸಿದ ಓಬಣ್ಣನಾಯಕನ ಮುಡಿಯನ್ನು ಸ್ನೇಹದಿಂದ 
ನೇವರಿಸಿ. ಕ 

“ನೂರುವರ್ಷ ಕಾಲ ಅಖಂಡ ಪೃಥ್ಧೀಶ್ವರನಾಗಿ ಬಾಳು. ಸಿದ್ಧರ ರಕ್ಷೆ ನಿನಗಿರಲಿ” 

ಎಂದು ಹರಸಿ, ಆತನನ್ನು ಮೇಲೆತ್ತಿ ತನ್ನ ಬಳಿಯಲ್ಲೇ ಕೂಡಿಸಿಕೊಂಡು- 

ಬಣ್ಣ ಲ ನನಗೆ ನಾಯಕರ ರಕ್ಷಣೆ ತಪ್ಪಿತು. ಇನ್ನು ನಮ್ಮನ್ನು ಕಾಪಾಡುವವನು 
ನೀನು" ಎಂದಳು. 

ಆ ಮಾತು ಕೇಳಿ ಗೌರವ್ವನಾಗತಿಯ ಗಂಟಲು ಕಟ್ಟಿ, ಕಣ್ಣಲ್ಲಿ ಸ್ವಲ್ಪ ಹೊತ್ತು 
ಆರಿದ ನೀರು ಮತ್ತೆ ತುಂಬಿಕೊಂಡಿತು. ಗದ್ಗದ ಧ್ವನಿಯಲ್ಲೇ ಹೇಳಿದಳು- 


ದುರ್ಗದಲ್ಲಿ ೫೫ 


"“ಓಬಣ್ಣ ನೀನು ಭಾಗ್ಯವಂತ. ಇಂಥ ಅಕ್ಕನನ್ನು ಬಿಟ್ಟು ತಬ್ಬಲಿಯಾಗಿ ಹೋಗುವ 
ನಾನು ಪಾಪಿ. ಬದುಕುವಷ್ಟು ದಿನ ಈ ತಾಯಿಗೆ ಸರಿಯಾದ ಮಗನೆನಿಸಿ ಬಾಳು. 
ಜಗತ್ತೇ ನಿನ್ನನ್ನು ಬಿಟ್ಟು ಈಕೆಯ ಪಾದದ ಆಶ್ರಯವೊಂದೇ ಉಳಿದರೂ ನಿನ್ನ ಬಾಳು 
ಪಾವನವಾಗುತ್ತದೆ... ಅಕ್ಕ... ನಾನಿನ್ನು ಹೋಗಿಬರಲೇ?” 

“ಹೋಗಿ ಬಾ ಗೌರಾ. ಸ್ವರ್ಗದಲ್ಲಿ ಅವರಿಗೆ ನನ್ನ ನೆನಪುಕೊಡು ಗೌರಾ. ಬೇಗ 
ನನ್ನನ್ನು ಈ ಜಗತ್ತಿನ ಸೆರೆಯಿಂದ ಕರೆಸಿಕೊಳ್ಳಲಿ ಅವರ ಇಚ್ಛೆ ನಡೆಸಿದ ಬಳಿಕ ನಾನಿಲ್ಲಿ 
ಬಹಳ ಕಾಲ ಒಂಟಿಯಾಗಿ ಇರಲಾರೆ.” 

ಓಬವ್ವನಾಗತಿ ಆ ಮಾತನ್ನು ಕುಂಠಿತವಾಗಿಯೇ ಆಡಿದರೂ, ಆ ಮಾತುಗಳ 
ಆಳದಲ್ಲಿ ಭಯಂಕರ ವಿರಹದ ಜ್ವಾಲಾಮುಖಿ ದಹದಹಿಸುತ್ತಿರುವದು ಗೌರವ್ವ ನಾಗತಿಯ 
ಹೃದಯಕ್ಕೆ ಗೋಚರವಾಯಿತು. ಮತ್ತೊಮ್ಮೆ ಆಕೆಯನ್ನು ತಬ್ಬಿಕೊಂಡು ಕಂಬನಿಯ 
ಕಡಲಿನಲ್ಲಿ ಮೈಯನ್ನು ತೇಲಿಬಿಟ್ಟಳು. ಆ ಎರಡು ಮೈಗಳು ಬೇರೆಯಾಗಿ ಉಳಿದಿದ್ದರೂ, 

ಃಖದ ಬೆಸುಗೆಯಲ್ಲಿ ಆತ್ಮಗಳೆರಡೂ ಒಂದೇ ಆದುವು. ತಾನಾಗಿಯೇ ಆ ದುಃಖದ 
ಕಾವು ಆರುವಷ್ಟು ಹೊತ್ತು ಒಬ್ಬರನ್ನೊಬ್ಬರು ತಬ್ಬಿದ್ದು, ಬಳಿಕ ಗೌರವ್ವನಾಗತಿ, ಓಬವ್ವ 
ನಾಗತಿಗೆರಗಿ, ಆಕೆಯ ಚರಣಗಳನ್ನು ಕಣ್ಣಿಗೆ ಒತ್ತಿಕೊಂಡು- 

“ಅಕ್ಕ- ದೇವರನ್ನು ನೋಡಲು ಸ್ವರ್ಗಕ್ಕೆ ಹೋಗಬೇಕೆನ್ನುತ್ತಾರೆ. ನನಗೆ ಈ 
ಕಣ್ಣುಗಳಲ್ಲೇ ಇವತ್ತು ಏಕನಾಥೇಶ್ವರಿಯ ದರ್ಶನವಾಯಿತು. ನನ್ನಂಥ ಭಾಗ್ಯವಂತರಿನ್ನಿಲ್ಲ. 
ನಿನ್ನ ನಿರ್ಭಾಗ್ಯ ತಂಗಿಯನ್ನು ಹರಸಿ ಕಳಿಸಿಕೊಡು'' ಎಂದಳು. 

ಆ ಮಾತು ಕೇಳಿ ಅಯಾಚಿತವಾಗಿ ಓಬವ್ವನಾಗತಿಯ ಕಂಗಳಿಂದ ಉರುಳಿದ 
ಕಂಬನಿಗಳೇ ಗೌರವ್ವನಾಗತಿಗೆ ಆಶೀರ್ವಾದ ಸೇಸೆಯನ್ನೆರೆದುವು. 

ಓಬವ್ವನಾಗತಿಯ ಅಂತಃಪುರದಿಂದ ಹೋಗಲಾರೆನೆನ್ನುವ ಕಾಲನ್ನು ಬಲವಂತ 
ದಿಂದ ಕಿತ್ತು ಕಂಬನಿದುಂಬಿ ಕುರುಡಾಗಿ ಗೋಡೆಗಳನ್ನು ತಡವುತ್ತಾ, ತನ್ನ ತಮ್ಮನೊಂದಿಗೆ 
ತನ್ನ ಅಂತಃಪುರಕ್ಕೆ ತೆರಳಿದಳು ಗೌರವ್ವನಾಗತಿ- ಮೈಯನ್ನು ಹೊರಗೆಯ್ದು, ಬರಲಾರೆ 
ನೆಂಬ ಹೃದಯವನ್ನು ಓಬವ್ವನಾಗತಿಯ ಚರಣದಡಿಯಲ್ಲಿಯೇ ಉಳಿಸಿ. 

ಗೌರವ್ವನಾಗತಿ ತೆರಳಿದಳು- ಅಂತಃಪುರದಿಂದ, ಈ ಲೋಕದಿಂದ, ಆದರೆ ಆ 
ಗಳಿಗೆಯ ನೆನಪು ಮಾತ್ರ ಅಮರವಾಗಿ ಉಳಿಯಿತು- ಓಬವ್ವನಾಗತಿಯ ಮನೋ 
ಮಂದಿರದಲ್ಲಿ 

ಈಗ ಒಂಟಿಯಾಗಿ, ಬಿಡುವಾಗಿ ಕುಳಿತ ಒಂದೊಂದು ಗಳಿಗೆಯೂ, ಆ ನೆನಪು 
ಹತ್ತಾರು ಬಾರಿ ಮರಳಿ, ಓಬವ್ವನಾಗತಿಯನ್ನೂ, ಆಕೆ ಹೊತ್ತ ಹೊಣೆಗಾರಿಕೆಯ ಬಗ್ಗೆ 
ಎಚ್ಚರಿಸುತ್ತಿತ್ತು. "ನಾಯಕರ ಮನದಾಸೆಯನ್ನು ತೀರಿಸಲು ಅಷ್ಟು ಹೊಯ್ದಾಡಿದ ಗೌರಿ, 
ಎಲ್ಲವನ್ನೂ ನನಗೆ ಒಪ್ಪಿಸಿ ಹೋದಳು. ನಾನು ಆ ನಂಬಿಕೆಯನ್ನು ಉಳಿಸಿಕೊಂಡೇನೇ?' 
ಎಂದು ಯೋಚಿಸಿದಳು. ಹಾಗೇ ಆ ಕಾರ್ಯವನ್ನು ಆದಷ್ಟು ಬೇಗ ನಡೆಸಲು 
ತವಕಿಸಿದಳು. ದಿನಕ್ಕೊಂದು ಬಾರಿಯಾದರೂ ಭುವನಪ್ಪನವರಲ್ಲಿ ಆ ಕಾರ್ಯವನ್ನು 
ನಡೆಸುವ ವಿಧಿ-ವಿಧಾನದ ಬಗ್ಗೆ ಮಾತನಾಡುವಳು. 


೫೬ ಕಂಬನಿಯ ಕುಯಿಲು 


ಇಂದು, ನಾಯಕರು ತೀರಿ ಹತ್ತು ದಿನ ಕಳೆದಿದೆ. ಇನ್ನೆರಡು ದಿನ ಕಳೆದರೆ 
ಅಂತ್ಯಕ್ರಿಯೆಗಳೆಲ್ಲವೂ ಮುಗಿಯುತ್ತವೆ. ಆ ಬಳಿಕ ಮುಂದಿನ ಕೆಲಸವಾಗಬೇಕು. ಆದರೆ 
ಆ ಎರಡು ದಿನಗಳೂ ಕಳೆಯುವವರೆಗೂ ಯಾರೊಬ್ಬರ ಮೈ-ಮನಸ್ಸಿಗೂ ಬಿಡುವಿಲ್ಲ, 
ಭುವನಪ್ಪನವರಂತೂ ಊಟ-ನಿದ್ರೆಗೂ ವೇಳೆಯಿಲ್ಲದೆ, ಬುಗುರಿಯಂತೆ ಸುತ್ತುತ್ತಿದ್ದರು. 
ಅದರಿಂದಾಗಿಯೇ ಕಳೆದ ಎರಡು ದಿನಗಳಿಂದ ಅವರು ನಾಗತಿಯನ್ನು ನೋಡಿರಲಿಲ್ಲ. 
ಇಂದಾದರೂ ಅವರು ಬರಬಹುದೆಂದೂ, ಅವರೊಂದಿಗೆ ಬಹು ಹತ್ತಿರವಾದ ನಾಯಕರ 
ಅಂತ್ಯಸಂಸ್ಕಾರದ ಕೊನೆಯ ದಿನದ ವಿವರಗಳನ್ನು ತಿಳಿದುಕೊಳ್ಳಬೇಕೆಂದು ನಾಗತಿ 
ಕಾದಿದ್ದಳು. ಹಾಗೇ ದತ್ತು ಸ್ವೀಕಾರದ ವಿಷಯವಾಗಿಯೂ ಬೇಗ ನಿರ್ಧರಿಸಬೇಕಾಗಿತ್ತು. 
ಪಟ್ಟಾಭಿಷಿಕ್ತನಾದ ದೊರೆಯಿಲ್ಲದೆ ಸಿಂಹಾಸನ ಬರಿದಾಗಿ, ಬಹುದಿನ ಉಳಿದಿರುವುದು 
ಹಲವಾರು ದೃಷ್ಟಿಯಿಂದ ಯೋಗ್ಯವಾಗಿರಲಿಲ್ಲ. ಅಲ್ಲದೆ ದೊರೆಯ ಪರಾಮರ್ಶೆ- 
ಒಪ್ಪಿಗೆಯನ್ನು ಪಡೆದು ನಿರ್ಧರಿತವಾಗಬೇಕಾದ ಹಲವಾರು ಆಡಳಿತದ ವಿಷಯಗಳನ್ನು 
ನಾಗತಿ ತಾನೆ ನಿರ್ವಹಿಸುವುದೂ ಸಾಧ್ಯವಿರಲಿಲ್ಲ. ಇಲ್ಲಿಯವರೆಗೇನೋ ಎಲ್ಲವನ್ನೂ 
ಭುವನಪ್ಪನವರು, ಗುರುಕಣ್ಣನವರು ಮೊದಲಾದ ಮಂತ್ರಿಮಂಡಲದವರೇ 
ನೋಡಿಕೊಂಡು ಹೋಗುತ್ತಿದ್ದರು. ಹೆಚ್ಚು ದಿನ ಆಡಳಿತ ಭಾರವನ್ನು ಅವರ ಮೇಲೆ 
ಬಿಡುವುದೂ ವ್ಯವಹಾರ ದೃಷ್ಟಿಯಿಂದ ಸೂಕ್ತವಾಗಿರಲಿಲ್ಲ. ಈ ಎಲ್ಲ ತೊಡಕುಗಳನ್ನು 
ಬಿಡಿಸಿ, ಒಪ್ಪಿಕೊಂಡ ಕೆಲಸವನ್ನು ಮಾಡಿ ಮುಗಿಸಿ, ನಿಶ್ಚಿಂತೆಯಿಂದ ಪೂಜಾಮಂದಿರ 
ವನ್ನು ಸೇರುವ ದಿನ ಎಂದು ಬರುವುದೋ ಎಂದು ಚಿಂತಿಸುತ್ತಾ ಕುಳಿತಿದ್ದಳು. 

ನಾಗತಿ ಈ ಚಿಂತೆಯಲ್ಲಿ ಕುಳಿತಿರುವಾಗಲೇ ಬಾಗಿಲ ದಾಸಿ ಒಳಬಂದು 
“ಲಿಂಗಣ್ಣನಾಯಕರು ಬಂದಿದ್ದಾರೆ. ಬರಬಹುದೇ ಎಂದು ಕೇಳಿದರು' ಎಂದು ಹೇಳಿದಳು. 

“ಅವರನ್ನು ಒಳಗೆ ಬಿಡು” ಎಂದು ಹೇಳಿ ನಾಗತಿ ಅರ್ಧಮುಖ ಮುಚ್ಚುವಂತೆ 
ಮುಖದ ಮೇಲೆ ಸೆರೆಗೆಳೆದುಕೊಂಡು, ತಾನೇ ಬಾಗಿಲವರೆಗೂ ಹೋಗಿ ಲಿಂಗಣ್ಣ 
ನಾಯಕರನ್ನು ಒಳಗೆ ಕರೆದುಕೊಂಡು ಬಂದಳು. 

ಲಿಂಗಣ್ಣನಾಯಕ ಒಳಗೆ ಬರುತ್ತಿದ್ದ ಹಾಗೇ ನಾಗತಿಯ ಕಾಲುಗಳಿಗೆ ನಮಸ್ಕಾರ 
ಮಾಡಿ ಪಾದಧೂಳಿಯನ್ನು ನೆತ್ತಿಗೆ ಲೇಪಿಸಿಕೊಂಡು- 

“ಮಲಗಿದ್ದಿರೇನೋ. ಬಂದು ತೊಂದರೆ ಕೊಟ್ಟಿ. ಬಿಡುವಿಲ್ಲದಿದ್ದರೆ ಮತ್ತೊಮ್ಮೆ 
ಬಂದು ಕಾಣುತ್ತೇನೆ” ಎಂದ. 

ಆ ಮಾತಿಗೆ ಕೂಡಲೇ ಉತ್ತರ ಕೊಡದೆ, ತಲೆಬಾಗಿಸಿ ನಿಂತ ಲಿಂಗಣ್ಣನಾಯಕನ 
ಮುಖವನ್ನು ಒಂದು ಗಳಿಗೆ ದಿಟ್ಟಿಸಿ ನೋಡಿ- 

“ನಾಯಕರಂತೂ ನಮ್ಮನ್ನು ಬಿಟ್ಟು ಹೋದರು. ನಾಯಕರ ಮಕ್ಕಳೂ ನಮ್ಮನ್ನು ` 
ದೂರ ಮಾಡುವಂತಿದೆ” ಎಂದಳು. 


“ಏಕೆ? ನನ್ನಿಂದೇನಾದರೂ ಅಪಚಾರವಾಯಿತೇ?” | 
-ನಾಗತಿಯಾಡಿದ ಮಾತು ಕೇಳಿ ಬೆಚ್ಚಿಬಿದ್ದವನಂತೆ ಕೇಳಿದ ಲಿಂಗಣ್ಣನಾಯಕ. 
“ಅಪಚಾರವಲ್ಲವೇ ? ತಾಯಿಯ ಮನೆಗೆ ಬಂದ ಮಕ್ಕಳು ಪರಕೀಯರ ಮನೆಗೆ 


ಬಂದಂತೆ ನಡೆದುಕೊಂಡರೆ ಅದಕ್ಕೆ ಏನು ಹೇಳಬೇಕು. ಹೋಗಲಿ ಬಿಡು, ನಾನೀಗ 
ಅಷ್ಟಕ್ಕೇ ಅರ್ಹಳೇನೋ.” 


ದುರ್ಗದಲ್ಲಿ ೫೭ 


“ನೀನು ಹಾಗೆ ಮಾತನಾಡಿದರೆ ನನ್ನ ಎದೆ ಸೀಳಿಹೋಗುತ್ತದೆ ಚಿಕ್ಕಮ್ಮ. ನನ್ನಿಂದ 
ತಪ್ಪಾಗಿದ್ದರೆ ಕೆನ್ನೆಗೆ ಹೊಡೆದು ಹೇಳಿ, ತಿದ್ದಿಕೊಳ್ಳುತ್ತೇನೆ.” 

“ತಪ್ಪಾಗಿತ್ತು. ಆದರೆ' ಅದು ಈಗ ತೀರಿಹೋಯಿತು.” 

“ಯಾವಾಗ?” 

“ಮೊದಲಿನಂತೆ ಬಾಯಿತುಂಬ “ಚಿಕ್ಕಮ್ಮ” ಎಂದು ಕರೆದಾಗ, ಕುಳಿತುಕೋ 
ಬಾ. ಹತ್ತಿರ ಕುಳಿತುಕೊಂಡು ಏನು ಬೇಕೋ ಕೇಳು” 

-ಎಂದು ತನ್ನ ಬಳಿಯಲ್ಲಿದ್ದ ಬೆಳ್ಳಿಯ ಪೀಠವನ್ನು ತೋರಿದಳು. 

“ಎಷ್ಟು ಬೇಗ ಹೆದರಿಸಿಬಿಡುತ್ತಿ ಚಿಕ್ಕಮ್ಮ. ನೀನಾಡಿದ ಮಾತು ಕೇಳಿ ನನ್ನಿಂದ 
ಆಗಬಾರದುದು ಏನಾಯಿತೋ ಎಂದು ಹೆದರಿದ್ದೆ.” 

“ನಾನು ನನ್ನ ಮಾತು ಅಂದರೆ ಅಷ್ಟು ಹೆದರಿಕೆಯೇ?” 

“ಊಹೂ- ಹೆದರಿಕೆಯಿಲ್ಲ” 

“ಮತ್ತೇನು?” 

“ಅದೇನೋ ನಾನು ಹೇಳಲಾರೆ ಚಿಕ್ಕಮ್ಮ. ಅಂತೂ ನಿನ್ನ ಹುಬ್ಬು ಗಂಟಾದರೆ, 
ಭೂಮಿ ನಡುಗಿದಂತಾಗುತ್ತದೆ ನನಗೆ” 

“ಎಕೆ?” 

“ಏಕೆಂದರೆ ಏನು ಹೇಳಲಿ ಚಿಕ್ಕಮ್ಮ. ನಮ್ಮಿಬ್ಬರಿಗೂ ತಾಯಿಗಿಂತ ತಾಯಾಗಿ 
ಎತ್ತಿ ಬೆಳೆಸಿದವಳು ನೀನು. ತಂದೆಯಿಲ್ಲದೆ ನಮಗೆ ಚಿಕ್ಕಪ್ಪ ತಂದೆಯಾಗಿದ್ದರು. ಅವರು 
ಹೋಗಿ ಎರಡನೆಯ ಬಾರಿ ನಾವು ತಬ್ಬಲಿಗಳಾದೆವು. ನಮ್ಮ ಪಾಲಿಗೆ ಅಮ್ಮ ಎಂದು 
ಕೂಗಲು ಉಳಿದಿರುವವಳು ನೀನೊಬ್ಬಳು. ನೀನೂ ನಮ್ಮಲ್ಲಿ ಅಸಮಾಧಾನ 
ಪಟ್ಟುಕೊಂಡರೆ ನಮಗೆ ಯಾರು ದಿಕ್ಕು ಹೇಳು.” 

“ನನಗೂ ಅಷ್ಟೆ, ನಿಮ್ಮನ್ನು ಬಿಟ್ಟರೆ ಬೇರೆ ಯಾರು? ನಾಯಕರು ನನ್ನನ್ನು 
ನಿಮ್ಮ ಕೈಯಲ್ಲಿಟ್ಟು ಹೋದರು. ಆದರೆ ಇಷ್ಟು ದಿನ ನೀನಾಗಲಿ ಚಿಕ್ಕಣ್ಣನಾಗಲಿ 
ಒಬ್ಬರಾದರೂ "ಬಂದು ಒಂದು ಗಳಿಗೆ ಕುಳಿತು ಮಾತನಾಡಿದಿರಾ ಆವತ್ತಿನಿಂದ? 
ಅದಕ್ಕೇ ನಿಮಗೂ ನಾನು ಬೇಡವಾದೆನೇನೋ ಎಂದುಕೊಂಡೆ.” 

“ಅಂಥ ಭಾವನೆ ನನ್ನ ಕನಸು ಮನಸಿನಲ್ಲೂ ಸುಳಿಯುವುದಿಲ್ಲ ಚಿಕ್ಕಮ್ಮ, ನಾನು 
ಬರದಿರುವುದಕ್ಕೆ ಅಂಥ ಕಾರಣ ಯಾವುದೂ ಇಲ್ಲ.” 

“ಆದರೂ ಅರಮನೆಗೆ ಬಂದೂ, ಒಮ್ಮೆಯಾದರೂ ಇಲ್ಲಿಗೆ ಬರಲಿಲ್ಲ.” 

“ನಿಜ ಹೇಳಬೇಕಾದರೆ... ನಿಜ ಹೇಳಬೇಕೆಂದರೆ...” 

ಉಕ್ಕಿಬರುವ ಭಾವನೆಯೊಂದನ್ನು ಅತಿ ಪ್ರಯಾಸದಿಂದ ಹತ್ತಿಕ್ಕುತ್ತಾ ಹೇಳಿದ 
ಲಿಂಗಣ್ಣನಾಯಕ. 

“ಹೇಳು, ಸಂಕೋಚ ಬೇಡ” 

"ಈ ಸ್ಥಿತಿಯಲ್ಲಿ ನಿನ್ನ ಮುಖ ನೋಡಿದರೆ... ನನ್ನ ಎದೆ ಹಿಂಡಿದ ಹಾಗಾಗುತ್ತದೆ 
ಚಿಕ್ಕಮ್ಮ- ಅದಕ್ಕೇ... ಅದಕ್ಕೇ” 


೫೮ ಕಂಬನಿಯ ಕುಯಿಲು 


-ಒತ್ತರಿಸಿ ಬಂದ ದುಃಖವನ್ನು ತಡೆಯಲಾರದೆ, ಬಿಕ್ಕುತ್ತಾ ಹೇಳಿದ ಲಿಂಗಣ್ಣ 
ನಾಯಕ. ನಾಗತಿಯೇ ಆತನ ನೆತ್ತಿಯನ್ನು ನೇವರಿಸಿ, ಸಮಾಧಾನ ಮಾಡುತ್ತಾ- 

“ಭಗವಂತನ ಇಚ್ಛೆಗೆ ಯಾರು ಇದಿರು ಹೇಳು ಲಿಂಗಣ್ಣ. ನಾವೆಲ್ಲ ಆತನ 
ಕೈಗೊಂಬೆಗಳು. ಇಷ್ಟವಿದ್ದಷ್ಟು ಆಟವಾಡುತ್ತಾನೆ. ಬೇಡವೆಂದರೆ ಬಿಸಾಡುತ್ತಾನೆ. 
ಹೇಗೋ- ಎಲ್ಲವೂ ಅವನ ಆಟವೆಂದುಕೊಂಡರೆ ಮನಸ್ಸು ಅಷ್ಟು ಕುದಿಯುವುದಿಲ್ಲ 
ಹಾಗೂ ಕುದಿಯುವ ಹೊತ್ತಿನಲ್ಲಿ ನಿಮ್ಮಂಥ ಮಕ್ಕಳು ಹತ್ತಿರವಿದ್ದರೆ, ಇದ್ದ ಸುಖ 
ನೋಡಿಕೊಂಡು, ಕಳೆದುಹೋದ ಸುಖವನ್ನು ಮರೆಯಬಹುದು... ಆ ಮಾತು ನೆನೆಸಿ 
ಕೊಂಡಷ್ಟೂ, ಇನ್ನಷ್ಟು ಕಣ್ಣೀರು ಬೇಕು ಎನ್ನುತ್ತದೆ. ಹೋಗಲಿ ಬಿಡು. ಈಗ ಬಂದದ್ದೇಕೆ 
ಎನ್ನುವುದನ್ನೇ ಹೇಳಲಿಲ್ಲವಲ್ಲ?”' 

“ನಾಳಿದ್ದು ಹನ್ನೆರಡನೆಯ ದಿನ, ಆ ದಿನ ದಾನಧರ್ಮಗಳು ಏನಾಗಬೇಕೋ 
ನಿಮ್ಮನ್ನೇ ವಿಚಾರಿಸಬೇಕು ಎಂದರು ಜೋಯಿಸರು. ಅದನ್ನು ಕೇಳಬೇಕೆಂದೇ ಬಂದೆ.” 

“ಹೆಂಗಸು ನನ್ನನ್ನು ಕೇಳಿದರೆ ನಾನೇನು ಹೇಳಲಿ ಲಿಂಗಣ್ಣ” 

“ನೀನೇ ಹೇಳಬೇಕು ಚಿಕ್ಕಮ್ಮ” 

“ಉಹೂ- ನನಗೇನು ತಿಳಿಯುತ್ತದೆ ಹೇಳು. ನನಗೆ ತಿಳಿಯುವುದಿಷ್ಟೆ- ಅವರ 
ಆತ್ಮಕ್ಕೆ ಸಂತೋಷವಾಗಲು ಏನೇನು ಮಾಡಬೇಕೋ ಎಲ್ಲವನ್ನೂ ಮಾಡಿ. ಇಂಥ 
ಸಮಯದಲ್ಲಿ ಏನೇನು ದಾನ ಕೊಡಬೇಕೋ ಧರ್ಮ ಮಾಡಬೇಕೋ ಜೋಯಿಸರು 
ಹೇಳಬೇಕು. ಅದಕ್ಕೆಲ್ಲ ಭಂಡಾರದಲ್ಲಿ ಎಷ್ಟು ಹಣ ಇದೆಯೆಂದು ಚಿನ್ನದ ಮನೆಯವರು 
ಲೆಕ್ಕ ಹೇಳಿದರೆ, ಅದರಲ್ಲಿ ಇಷ್ಟು ಇದಕ್ಕೆ ಖರ್ಚು ಮಾಡಬಹುದು ಅಂತ, ನಾನು 
ಉಳಿದ ಹಿರಿಯರು ನಿರ್ಧರಿಸಬೇಕು. ಭುವನಪ್ಪನವರೊಂದಿಗೆ ವಿಚಾರ ಮಾಡು 
ಲಿಂಗಣ್ಣ. ಎಲ್ಲಾ ವಿಚಾರವನ್ನು ಅರಿತ ಹಿರಿಯರು ಅವರು... ಅಂದ ಹಾಗೆ ಅವರೂ 
ನಿನ್ನೊಂದಿಗೆ ಏನೋ ಮಾತನಾಡುವುದಿದೆ ಎನ್ನುತ್ತಿದ್ದರು. ಸಿಕ್ಕಿದ್ದರೆ?” 

“ಇಲ್ಲ, ಯಾರೊಂದಿಗೂ ಮಾತನಾಡಲು ಅವರಿಗೆ ಬಿಡುವೇ ಇಲ್ಲ. ತುಂಬಾ 
ಅವಸರದ ವಿಷಯವೇ ಚಿಕ್ಕಮ್ಮ ?” 

“ಹೂ ಅವಸರದ್ದೇ, ನಾನೊಂದು ಮಾತು ಹೇಳುತ್ತೇನೆ ಕೇಳುತ್ತೀಯಾ ಲಿಂಗಣ್ಣ?” 

“ಏನು ಹೇಳು ಚಿಕ್ಕಮ್ಮ, ನೀನು ಕಾಲಲ್ಲಿ ತೋರಿದುದನ್ನು ನೆತ್ತಿಯಲ್ಲಿ ಹೊತ್ತು 
ಮಾಡುತ್ತೇನೆ.” 


“ಹಾಗೆಲ್ಲಾ ಹಿಂದುಮುಂದು ನೋಡದೆ ಮಾತು ಕೊಡಬಾರದು ಲಿಂಗಣ.” 


ಣ 


“ನಿನಗೆ ಮಾತುಕೊಡಲು ಹೆದರಬೇಕೇ? ನಿನಗೆ ಕೊಟ್ಟು ಮಾತಿಗೆ ತಲೆ: 
ಹೋದರೂ ಹೋಗಲೇಳು.'' 


“ನಿನ್ನ ಚಿಕ್ಕಮ್ಮ ಎಂಥ ಭಯಂಕರ ಹೆಂಗಸು ಎಂದು ನಿನಗೆ ತಿಳಿಯದು. ಅದಕ್ಕೇ 
ಹೀಗೆ ಹೇಳುತ್ತೀಯ. ಹೆಂಗಸಿಗೆ ಹಾಗೆಲ್ಲಾ ಮಾತು ಕೊಡಬಾರದು. ತುಂಬಾ ಎಚ್ಚರಿಕೆ 
ಯಾಗಿರಬೇಕು.” 


“ಉಳಿದ ಹೆಂಗಸರ ವಿಷಯದಲ್ಲಿ ಹಾಗಿರಬೇಕೋ ಏನೋ. ಆದರೆ ತಾಯಿಯ 
ವಿಷಯದಲ್ಲೇಕೆ ಆ ಎಚ್ಚರಿಕೆಯ ಮಾತು?” 


ದುರ್ಗದಲ್ಲಿ ೫೯ 


“ತಾಯಂದಿರ ಕಥೆ ನಿನಗೆ ಗೊತ್ತಿಲ್ಲ. ಕುಂತಿದೇವಿ ಮಾಡಿದ್ದು ಕೇಳಿಲ್ಲವೆ?”' 

"ಬಮ ಡ್ಯ 

“ಹುಟ್ಟಿದಾಗಲೇ ಹೊಳೆ ಪಾಲು ಮಾಡಿದ ಮಗನನ್ನೇ ಅವನು ಬೇಕಾದದ್ದು 

ಕೇಳು ಎಂದಾಗ ನಿನ್ನ ತಲೆ ಕೊಟ್ಟು ಉಳಿದ ಮಕ್ಕಳನ್ನು ಉಳಿಸು ಎಂದಳು. ನಾನು 
ಇನ್ನೊಬ್ಬ ಕುಂತಿದೇವಿಯೇ; ತೆಗೆದುಕೋ ಎಂದರೆ, ಈಗ ನಿನ್ನ ಪಾಲಿಗೆ ಬಂದಿರುವ 
ರಾಜ್ಯವನ್ನೇ ಕೊಡು ಎಂದು ಕೇಳುತ್ತೇನೆ.” 

“ಆ ತಾಪತ್ರಯವೇ ತಪ್ಪಿತು. ಈ ಭಾರ ನಿನ್ನ ಹೆಗಲ ಮೇಲೇ ಇರಲಿ ಎಂದು 
ಒಪ್ಪಿಸಿ, ಇದ್ದಷ್ಟು ದಿನ ಹಾಯಾಗಿ ನಿನ್ನ ಮಗನಾಗಿಯೇ ಇದ್ದುಬಿಡುತ್ತೇನೆ. ನನಗಾದ 
ನಷ್ಟವೇನು? ನಿನಗೆ ತಲೆನೋವು” 

-ಎಂದು ನಗುತ್ತಾ ಹೇಳಿದ ಲಿಂಗಣ್ಣನಾಯಕ. ಆ ಮಾತು ಕೇಳಿ ನಾಗತಿಯ 
ಮುಖದಲ್ಲಿ ಮಂದಹಾಸ ಮೂಡದೆ, ಮುಖ ಗಂಭೀರವಾಯಿತು. ಹಾಗೆ ತುದಿಯ 
ವರೆಗೂ ಬಂದ ಮಾತನ್ನು ತೆಗೆದುಕೊಂಡು- 

“ಈಗೇಕೆ ಆ ಮಾತು. ಹಾಗೆ ಕೇಳುವ ಕಾಲ ಬರಲಿ. ಆಗ ಏನು ಮಾಡುತ್ತೀಯೋ 
ನೋಡೋಣ. ಈಗ ಅದನ್ನಲ್ಲ ನಾನು ಕೇಳಿದ್ದು.” 

“ಮತ್ತೇನು?” 

"“ಭುವನಪ್ಪನವರಿಗೆ ಬಿಡುವಿಲ್ಲವೆಂದು ನೀನೇ ಹೇಳಿದೆ. ನಿನಗೆ ಬಿಡುವಿದ್ದರೆ, 
ನೀನೇ ಹೋಗಿ ಒಂದು ಗಳಿಗೆ ಅವರೊಂದಿಗೆ ಮಾತನಾಡಿಕೊಂಡು ಬಾ.” 

“ಅಷ್ಟೇ ತಾನೆ? ನಾನು ಇನ್ನೇನೋ ಎಂದಿದ್ದೆ.” 

“ಯಾವ ಮಾತನ್ನೂ ಅಷ್ಟು ಸುಲಭ ಅಂದುಕೊಳ್ಳಬಾರದು ಲಿಂಗಣ್ಣ. ಕಲ್ಲಿಗೆ 
ಕಲ್ಲಿನ ತೂಕವಿದ್ದರೆ ಹೂವಿಗೂ ಹೂವಿನ ತೂಕ ಇದ್ದೇ ಇರುತ್ತದೆ. ಆದ್ದರಿಂದ ಎಲ್ಲಕ್ಕೂ 
ತೂಕವಿದೆ ಎಂದು ಅರಿತುಕೊಂಡು ನಡೆಯುವುದು ಒಳಿತು... ಚಿಕ್ಕಣ್ಣ ಎಲ್ಲಿ ಕಾಣಲೇ 
ಇಲ್ಲ. ಇದ್ದರೆ ಒಂದು ಗಳಿಗೆ ಕಳಿಸಿಕೊಡು, ನಿನ್ನ ಹಾಗೇ ಆತನೂ ಬಂದು ಒಂದು 
ಗಳಿಗೆ ಕುಳಿತುಕೊಂಡು ಮಾತನಾಡಿ ಹೋದರೆ ಜೀವಕ್ಕೆ ಎಷ್ಟೋ ಸಮಾಧಾನ.” 

“ಅವನು ಸಿಕ್ಕಾಗ ಹೇಳುತ್ತೇನೆ...” 

“ಅಂದರೆ...?” 

“ಇಬ್ಬರೂ ಒಂದೇ ಕಡೆಯಲ್ಲಿ ಇದ್ದರೂ ನನಗೇ ಸಿಗುವುದಿಲ್ಲ ಅವನು. ಮೂರು 
ಹೊತ್ತೂ ಅವನಾಯಿತು, ದಳವಾಯಿ ಮುದ್ದಣ್ಣನವರದಾಯಿತು. ಅದಕ್ಕೇ ಸಿಕ್ಕರೆ 
ಹೇಳುತ್ತೇನೆ ಎಂದದ್ದು.” 

ಲಿಂಗಣ್ಣನಾಯಕ ಹೇಳಿದ ಮಾತನ್ನು ಕೇಳಿ ನಾಗತಿಯ ಮುಖದ ಮೇಲೆ 
ಯಾವುದೋ ಚಿಂತೆಯ ಮೋಡ ಸುಳಿದು ಹೋಯಿತು. 

“ಮುದ್ದಣ್ಣನವರ ವಿಷಯದಲ್ಲಿ ನಿನ್ನ ಅಭಿಪ್ರಾಯವೇನು ಲಿಂಗಣ್ಣ?” 

“ನನಗೂ ಅವರಿಗೂ ಅಷ್ಟು ಸಲಿಗೆ ಇಲ್ಲ ಚಿಕ್ಕಮ್ಮ. ಅವರೇನೋ ನನ್ನೊಂದಿಗೆ 
ಸಲಿಗೆಯಾಗೆ ಇರಲು ಯತ್ನಿಸುತ್ತಾರೆ. ಆದರೆ ನನಗೇ ಅದು ಬೇಡ ಎನ್ನಿಸಿದೆ.” 


೬೦ ಕಂಬನಿಯ ಕುಯಿಲು 


“ಏಕೆ?” 

“ಆತ ಮಹಾಕ್ರೂರಿ” 

“ಆ!'' -ಆಶ್ಚರ್ಯದಿಂದ ಕೇಳಿದಳು ನಾಗತಿ. 

“ನಿಜವಾಗಿಯೂ, ಸಿಟ್ಟು ಬಂದಾಗ ಯಾವುದಕ್ಕೂ ಹಿಂಜರಿಯುವವರಲ್ಲ 
ದಳವಾಯಿಗಳು. ಹುಲ್ಲೆಯ ಮರಿಯನ್ನು ಸಾಕಿ ಬೆಳೆಸಿ, ದೊಡ್ಡದು ಮಾಡಿ, ತಾನೇ 
ಅದರ ಮೇಲೆ ತನ್ನ ಬೇಟೆಯ ನಾಯನ್ನು ಛೂ ಬಿಟ್ಟು ನೋಡಿ ಸಂತೋಷಪಡುತ್ತಾನೆ. 
ಒಂದು ದಿನ ಅದನ್ನು ನೋಡಿದೆ. ಹೇಸಿಗೆಯಾಯಿತು. ಅಂದಿನಿಂದ ಅವನೆಂದರೆ 
ಆದಷ್ಟು ದೂರ ಇರಬೇಕು ಎನ್ನಿಸುತ್ತದೆ.” 

ಲಿಂಗಣ್ಣನಾಯಕ ಹೇಳಿದುದನ್ನು ಕೇಳಿ ನಾಗತಿಯ ಮೈ ಕಂಪಿಸಿತು. 

“ಚಿಕ್ಕಣ್ಣನಿಗೂ ಆತನಿಂದ ಆದಷ್ಟೂ ದೂರ ಇರು ಎಂದು ಹೇಳಬೇಕಾಗಿತ್ತು 
ಅಂಥ ಸ್ನೇಹ ಒಳ್ಳೆಯದಲ್ಲ.” | 

“ನಾನೂ ಹೇಳಿದೆ. ಆದರೆ ಚಿಕ್ಕಣ್ಣನಿಗೆ ಬೇಟೆ ಹುಚ್ಚು. ದಳವಾಯಿ ಮುದ್ದಣ್ಣ 
ನವರಿಗಂತೂ ಬೇಟೆಯೆಂದರೆ ಊಟ, ನೀರು ಒಂದೂ ಬೇಡ. ಅವರ ಮನೆ 
ನೋಡಬೇಕು ಚಿಕ್ಕಮ್ಮಾ - ಒಳಗೆ ಕಾಲಿಡಲು ಹೆದರಿಕೆಯಾಗಬೇಕು- ಅಷ್ಟು ಬೇಟೆಯ 
ನಾಯಿ ಕಟ್ಟಿದ್ದಾರೆ. ಮನೆಯ ಮುಂದಣ ಕೈಸಾಲೆಯ ಕಂಭಕಂಭಕ್ಕೂ ಬೇಟೆಯ ಹದ್ದುಗಳ 
ಪಂಜರ ತೂಗುಹಾಕಿದಾರೆ. ನಿನಗೆ ಗೊತ್ತಿಲ್ಲ- ಜಿಂಕೆಯ ಬೇಟೆಗೆಂದು ಅವರೊಂದು 
ಚಿರತೆಯನ್ನೇ ಸಾಕಿಕೊಂಡಿದ್ದಾರೆ. ಚಿಕ್ಕಣ್ಣನ ಬೇಟೆಯ ಹುಚ್ಚು ಇವರ ಸ್ನೇಹದಲ್ಲಿ 
ಮತ್ತಷ್ಟು ಬಲವಾಗಿದೆ.” 

“ನಿನಗೆ ಆ ಹುಚ್ಚಿಲ್ಲವೇ ಲಿಂಗಣ್ಣ?” 

“ಊಹೂ” 

“ಏಕೆ ಹೆದರಿಕೆಯೇ?” | 

“ಹೆದರಿಕೆ! ನನಗೆ ಹಾಗೆಂದರೆ ಹಡೆದವರ ಹೆಸರಿಗೆ ಅವಮಾನವಾದೀತು. 
ಹುಲಿ ಇದಿರಾದರೆ ಕೈಗತ್ತಿಯಲ್ಲೇ ಕೊಂದೇನು? ಆದರೆ ತಮ್ಮ ಪಾಡಿಗೆ ತಾವಾಗಿ 
ಆಡಿಕೊಂಡಿರುವ ಜಿಂಕೆ, ನವಿಲು, ಮೊಲಗಳನ್ನು ಬೇಟೆಯಾಡಿ ಕೊಲ್ಲುವುದರಲ್ಲಿ 
ಏನು ಗಂಡಸುತನವಿದೆ ಚಿಕ್ಕಮ್ಮ. ಅದೊಂದು ಬಗೆಯ ರಕ್ತದಾಹ; ಮನುಷ್ಯರು ಮಾಡುವ 
ಕೆಲಸವಲ್ಲ. ಆ ಕೆಲಸ ಮಾಡಿದವನು ಹೆಮ್ಮೆ ಪಟ್ಟುಕೊಳ್ಳುವುದಕ್ಕಿಂತ ಎಂಥ ಕೆಲಸ 
ಮಾಡಿದೆ ಎಂದು ನಾಚಿಕೊಳ್ಳಬೇಕು.” | 

-ಯಾವುದೋ ಆವೇಶ ಬಂದವನಂತೆ ಹೇಳಿದ ಲಿಂಗಣ್ಣನಾಯಕ. 

“ಮುತ್ತಿನಂಥ ಮಾತನಾಡಿದೆ ಲಿಂಗಣ್ಣ ಸ್ವರ್ಗದಲ್ಲಿರುವ ನಿಮ್ಮ ತಂದೆ ಒಪ್ಪವಂಥ 
ಮಾತಾಡಿದೆ. ಎಷ್ಟಾದರೂ ನೀನು ಹಿರಿಯ. ಚಿಕ್ಕಣ್ಣನಿಗೂ ಬುದ್ಧಿ ಹೇಳಿ ದಾರಿಗೆ ತಾ. 
ರಕ್ತದ ಹುಚ್ಚು ಯಾರಿಗೂ ಅಷ್ಟು ಹಿಡಿಯಬಾರದು. ಹೋಗಲಿ ಇನ್ನೊಬ್ಬರ ಮಾತು 


ನನಗೇಕೆ? ಆದರೆ ನಿನ್ನ ಇಂಥ ಮಾತು ಕೇಳಿದಾಗ ನನಗೂ ಒಂದೇ ಅಸಮಾಧಾನ 
ಲಿಂಗಣ್ಣ.'' ಹ | 
ಣಿ 


ದುರ್ಗದಲ್ಲಿ ೬೧ 


“ಏಕೆ ಚಿಕ್ಕಮ್ಮ?” 
“ನಿನ್ನನ್ನು ಹಡೆದ ಹೊಟ್ಟೆ ನನ್ನದಾಗಲಿಲ್ಲವಲ್ಲಾ ಎಂದು-” 
“ಆದರೆ ಎತ್ತಿ ಬೆಳೆಸಿದ ತೋಳು ನಿನ್ನದು ಚಿಕ್ಕಮ್ಮ.” 
“ಈ ಜೀವಕ್ಕೆ ಅಷ್ಟೇ ಸಮಾಧಾನ” 
-ಎಂದು ನಿಟ್ಟುಸಿರು ಬಿಟ್ಟಳು ನಾಗತಿ. ಆ ಮಾತು ಹೇಳಿ ತಲೆ ಎತ್ತಿ ನೋಡಿದಾಗ 
 ಒಳಮನೆಯ ಬಾಗಿಲಲ್ಲಿ ದಾಸಿಯ ಮುಖ ಕಾಣಿಸಿತು. “ಏನು ಗಿರಿಜವ್ವ?” ಎಂದು 
ಅವಳನ್ನು ಕೇಳಿದಳು. 

“ಸಂಜೆಯಾಯಿತು. ಮಡಿಯುಟ್ಟುಕೊಳ್ಳಲು ನೀರು ಸಿದ್ಧವಾಗಿದೆ. ಅದನ್ನೇ 
ತಿಳಿಸೋಣವೆಂದು ಬಂದೆ. ಕ್ಷಮಿಸಬೇಕು.” 

“1! ಆಗಲೇ ಅಷ್ಟು ಹೊತ್ತಾಯಿತೆ? ಮಾತಿನಲ್ಲಿ ಹೊತ್ತೇ ತಿಳಿಯಲಿಲ್ಲ, ನೀರು 
ಸಿದ್ದ ಮಾಡು ಬಂದೆ.” 

“ಅಪ್ತಣೆಯಾದರೆ ನಾನೂ ಹೋಗಿಬರುತ್ತೇನೆ ಚಿಕ್ಕಮ್ಮ.” 

“ಹೂ. ಹೋಗಿ ಬಾ. ಆದರೆ ನಾನು ಹೇಳಿದುದನ್ನು ಮರೆಯಬೇಡ.” 

“ಯಾವ ಮಾತು?” 

“ಸಾಧ್ಯವಾದರೆ ಭುವನಪ್ಪನವರನ್ನು ನೋಡಿಕೊಂಡು ಹೋಗು.” 

“ಖಂಡಿತವಾಗಿಯೂ ಬರುತ್ತೇನೆ ಚಿಕ್ಕಮ್ಮ” 

-ಎಂದು ಲಿಂಗಣ್ಣನಾಯಕ ನಾಗತಿಗೆ ನಮಸ್ಕಾರ ಮಾಡಿದ. 

“ಏಕನಾಥೇಶ್ವರ ನಿನಗೆ ಒಳಿತು ಮಾಡಲಿ. ನೂರು ವರ್ಷ ಬದುಕು” ಎಂದು 
ಕಾಲಿಗೆರಗಿದ ಲಿಂಗಣ್ಣ ನಾಯಕನನ್ನು ಹರಸಿ ನಾಗತಿ ಒಳಮನೆಗೆ ನಡೆದಳು. 

ಲಿಂಗಣ್ಣನಾಯಕ ಕೋಣೆ ಮುಚ್ಚಿದ ಬಾಗಿಲನ್ನು ತೆರೆದು ಹೊರಬಂದಾಗ, ಬಾಗಿಲ 
ಬಳಿಯಿಂದ ಏನೋ ನೆರಳು ತಟಕ್ಕನೆ ಸರಿದು ಹೋದಂತಾಯಿತು. ಅಲ್ಲೇ ನಿಂತು 
ಸುತ್ತಮುತ್ತಲೂ ನೋಡಿದ. 

ಮುಚ್ಚಂಜೆಯ ಕತ್ತಲು ಕವಿಯುತ್ತಿದ್ದ ಹಜಾರದಲ್ಲಿದೀಪವನ್ನು ಹೊತ್ತಿಸಿ ಇಡುತ್ತಿದ್ದ 
ಆಳು ವಿನಾ ಬೇರೆ ಯಾರೂ ಕಾಣಲಿಲ್ಲ. ಆದರೂ ಆತನ ಮನಸ್ಸಿನಿಂದ, ಯಾರೋ 
ಬಾಗಿಲ ಬಳಿ ನಿಂತಿದ್ದು ತಾನು ಹೊರಬರುತ್ತಿರಲೂ ಸರಿದು ಹೋದರೆಂಬ ಭಾವನೆ 
ಮರೆಯಾಗಲಿಲ್ಲ. ಯಾರಿರಬಹುದು ಎಂದು ಆಶ್ಚರ್ಯವಾಯಿತು; ಏನಿರಬಹುದು 
ಎಂದು ಚಿಂತೆಯಾಯಿತು. ಅದೇ ಯೋಚನೆಯಲ್ಲೇ ತಲೆ ತಗ್ಗಿಸಿಕೊಂಡು ಹೊರಬಂದ. 

ಅರಮನೆಯಿಂದ ಹೊರಬರುತ್ತಿದ್ದ ಹಾಗೇ ಪಂಜುಹಿಡಿದ ಆಳುಗಳು ಇದಿರು 
ಬಂದು, ಇಬ್ಬದಿಯಲ್ಲೂನಿಂತು ದಾರಿ 'ತೋರಿದರು. ಬೆಂಬದಿಯಲ್ಲಿಕಾವಲು ಸೈನಿಕರು 
ನಡೆದರು. ಬಾಗಿಲ ಬಳಿಯ ಕಾವಲುಭಟರು ಮುಜುರೆಮಾಡಿ ಅವನ ಬರವನ್ನು 
ಕೂಗಿ ಹೇಳಿದ ಕೂಡಲೇ, ಲಿಂಗಣ್ಣನಾಯಕನನ್ನು ಅವನ ಅರಮನೆಗೆ ಕರೆದೊಯ್ಯಲು 
ಕಾದಿದ್ದ ಮೇನಾವನ್ನು ಬೋಯಿಗಳು ಹೊತ್ತು ತಂದರು. ಅದಾವುದೂ ಅರಿವಾಗದವ 
ನಂತೆ, ಹೋಗಿ ಮೇನಾದಲ್ಲಿ ಕುಳಿತ ಲಿಂಗಣ್ಣನಾಯಕ. 


೬೨ ಕಂಬನಿಯ ಕುಯಿಲು 


೪ 


ಬೆಳ್ಳಿಯ ಸರಪಳಿಗೆ ಬಿಗಿದ, ಕತ್ತಿಗೆ ಬಿರುದಿನ ಗಂಟೆಯನ್ನು ಕಟ್ಟಿಕೊಂಡು, 
ಹೆಗಲಮೇಲೆ ಒರಗಿದ ಬೇಟೆಯ ನಾಯಿಯ ತೆರೆದ ಬಾಯಲ್ಲಿ ಮುಂಗೈಯನ್ನಿಟ್ಟು, 
ಮೈಯನ್ನು ನೀಳವಾಗಿ ಚಾಚಿ, ದಿಂಬಿಗೆ ಒರಗಿ ಏನೋ ಯೋಚನೆ ಮಾಡುತ್ತಾ ಇದ್ದ 
ದಳವಾಯಿ ಮುದ್ದಣ್ಣ ಬಿರುಸಾದ ಮುಖಮುದ್ರೆ ಯೋಚನೆಯ ತೀವ್ರತೆಗೆ 
ಕೈಗೋಲಾಗಿತ್ತು. ಹಾಗೇ ಚಿಂತಿಸುತ್ತಾ ಒರಗಿದಾಗ ಪಕ್ಕದಲ್ಲಿದ್ದ ಬೇಟೆಯ ನಾಯಿ 
ಗಂಭೀರವಾಗಿ ಮೊರೆದು, ಯಾರೋ ಬಂದರೆಂಬುದನ್ನು ಸೂಚಿಸಿತು. ಮುದ್ದಣ್ಣ 
ಕಣ್ಣು ತೆರೆದು ನೋಡಿದ, ಅರಮನೆಯ ಕಾವಲುಪಡೆಯ ನಾಯಕ ವೀರಣ್ಣ ದಳವಾಯಿ 
ಕಣ್ಣು ತೆರೆದುದನ್ನು ಕಂಡೊಡನೆಯೇ ಮುಜುರೆಮಾಡಿದ. 

“ಏನು ವೀರಣ್ಣ, ಅರಮನೆಯಲ್ಲಿ ಎಲ್ಲರೂ ಕುಶಲವೇ?” 

“ಕುಶಲ ಪ್ರಭು” 

“ಈಗೇನು ಬಂದದ್ದು?” 

“ನಿನ್ನ ಸಂಜೆ ನಡೆದುದನ್ನು ಪ್ರಭುಗಳಲ್ಲಿ ತಿಳಿಸಬೇಕೆಂದು ಬಂದೆ. ಜಃ 

ಆ ಮಾತು ಕೇಳಿದ ಕೂಡಲೇ, ದಿಂಬಿಗೆ ಒರಗಿದ ಮುದ್ದಣ್ಣನ ಮೈಸೆಟೆದು 
ನೇರವಾಯಿತು. ಕಣ್ಣಿನ ಹೊಳಪಿನಲ್ಲಿ ಉಕ್ಕಿನ ಕಠೋರತೆ ಮೂಡಿತು. ಆ ಗ್‌ 
ಕೇಳಿದಾಗ ಮನದಲ್ಲಿ ಮೂಡಿದ ಕಕ್ಷಶತೆಯನ್ನು ಧ್ವನಿಯಲ್ಲಿ ತೋರಗೊಡದೆ- 

“ಏನು ಸುದ್ದಿ" 2” —ಎಂದು ಕೇಳಿದ. 

“ನಿನ್ನೆ ಸಂಜೆ ಲಿಂಗಣ್ಣನಾಯಕರು ಹಿರಿಯ ನಾಗತಿಯರನ್ನು ಕಾಣಲು ಬಂದಿದ್ದರು. 
ಬಹಳ ಹೊತ್ತು ಮಾತುಕಥೆ ನಡೆಯಿತು.” 

“ಯಾವ ವಿಚಾರ ನಡೆಯಿತೆಂದು ಗೊತ್ತಾಯಿತೇ?'' 

“ಅಂತಃಪುರದ ಬಾಗಿಲು ಮುಚ್ಚಿದುದರಿಂದ, ಹೊರಗೆ ನಿಂತ ನನಗೆ ಮಾತು 
ಕೇಳಿಸಲಿಲ್ಲ.” 

“ಮಾತು ಕೇಳಿಸಲಿಲ್ಲ! ಸುಮ್ಮ ನೆ ಕಲ್ಲಿನಂತೆ ನಿಂತಿದ್ದು, ಯಾರು ಬಂದಿದ್ದರು, 
ಯಾರು ಹೋದರು ಎಂದು ತಿಳಿಸುವುದಕ್ಕೆ. ನಿನ್ನನ್ನೇ ನೇಮಕ ಮಾಡಬೇಕಾಗಿತ್ತೆ] 1 

“ಬಾಗಿಲಿಗೆ ಬೆಳ್ಳಿಯ ತಗಡು ಬಿಗಿದಿರುವುದರಿಂದ, ಬಾಗಿಲು ಹಾಕಿದರೆ ಒಳಗಿನ 
ಮಾತಾವುದೂ ಕೇಳಿಸುವುದು ಸಾಧ್ಯವಿಲ್ಲ. ಬಾಗಿಲಿಗೆ ಕಿವಿ ಹಚ್ಚಿ ಕೇಳಿದರೂ ಏನೂ ` 
ಕೇಳಿಸಲಿಲ್ಲ; ಹಾಗಿರುವಾಗಲೇ ಸಿಕ್ಕುಬೀಳುವುದರಲ್ಲಿದ್ದೆ; ಹೇಗೋ ತಪ್ಪಿಸಿಕೊಂಡ 
ದ್ದಾಯಿತು.' 

"ಸಿಕ್ಕುಬಿದ್ದವರಿಗಾಗುವ ಶಿಕ್ಷೆ ಗೊತ್ತಿದೆ ತಾನೇ. ಎಚ್ಚರವಿರಲಿ. ಹಾಗೇ ಇನ್ನು 

ಮುಂದೆ ಮುಚ್ಚಿದ ಬಾಗಿಲುಗಳ ಹಿಂದೆ ಏನು ನಡೆಯುತ್ತದೆ ಎನ್ನುವುದನ್ನು ತಿಳಿದು 


ಕೊಳ್ಳಲು ಏನಾದರೂ ಏರ್ಪಾಡು ಮಾಡಬೇಕು. ಹಿರಿಯ ನಾಗತಿಯರ ಅಂತಃಪುರದಲ್ಲಿ 
ನಿನಗೆ ತಿಳಿದವರು ಯಾರೂ ಇಲ್ಲವೇ?” 


ದುರ್ಗದಲ್ಲಿ ೬೩ 


“ಇದ್ದಾರೆ” 

“ಯಾರು?” 

“ಪೂಜಾಗೃಹದ ದಾಸಿ” 

“ಹೇಗೆ ಪರಿಚಯ? ಎಷ್ಟು ಮಟ್ಟಿನ ಪರಿಚಯ?” 

ಆ ಪ್ರಶ್ನೆಗೆ ವೀರಣ್ಣ ಕೂಡಲೇ ಉತ್ತರ ಕೊಡಲಿಲ್ಲ. ಮುದ್ದಣ್ಣ ಅವನ ಕೆಂಪೇರಿದ 
ಮೊಗವನ್ನು ನೋಡಿ, ಅವನ ಮನದಲ್ಲಿ ಹುದುಗಿದ ಮಾತನ್ನು ಅರಿತುಕೊಂಡವನಂತೆ 
ನಗುತ್ತಾ ಹೇಳಿದ- 

“ಹಾಗಿದ್ದರೆ ಮತ್ತಷ್ಟು ಅನುಕೂಲವೇ ಆಯಿತು. ಹೆಣ್ಣಿನ ಬಾಯಿ ಬಿಡಿಸಲು 
ಪ್ರೇಮಕ್ಕಿಂತ ಉತ್ತಮವಾದ ಅಸ್ತ್ರ ಬೇರೆ ಇಲ್ಲ. ಈ ಕೆಲಸಕ್ಕೆ ನಿನ್ನನ್ನು ನೇಮಿಸಿದ್ದು 
ಸಾರ್ಥಕವಾಯಿತು.” 

ಆತನ ನಗು, ಮಾತು, ಮಾತನಾಡಿದ ಠೀವಿಯನ್ನು ಕೇಳಿ, ಪಳಗಿದ ಸೈನಿಕನಾದ 
ವೀರಣ್ಣನಿಗೂ, ಏಕೋ ಎದೆಯ ಮೇಲೆ ಮಂಜುಗಡ್ಡೆ ಇಟ್ಟಂತಾಯಿತು. ಆ 
ಭಾವನೆಯನ್ನು ಹಾಗೇ ಹುದುಗಿಸಿಕೊಂಡು, 

“ಕ್ಷಮಿಸಬೇಕು” ಎಂದ. 

“ಎಕೋ?” 

“ಗಿರಿಜವ್ವ ಅಂಥ ಹೆಣ್ಣಲ್ಲ” 

“ಅಂದರೆ?” 

“ಹಿರಿಯ ನಾಗತಿಯೊಡನೆ ಆಕೆಗೆ ಏಕನಾಥೇಶ್ವರಿಯ ಅವತಾರವೇ ಅವರು 
ಎಂಬಷ್ಟು ಭಕ್ತಿ. ಅವರಿಗೆ ಆಕೆ ಎಂದೂ ದ್ರೋಹ ಬಗೆಯುವಂತಿಲ್ಲ.” 

“ನೀನು ಶುದ್ಧ ಮೂರ. ಹಿರಿಯ ನಾಗತಿಯರಿಗಾಗಲಿ, ದುರ್ಗಕ್ಕಾಗಲೀ 
ದ್ರೋಹ ಬಗೆಯಬೇಕೆಂಬ ಯೋಚನೆ ನಮಗೆ ತಾನೆ ಇದೆಯೆ? ಅವರ 
ಮೈಮರೆವಿನಿಂದಾಗಿ, ಅರಮನೆಗಾಗಲಿ, ದುರ್ಗಕ್ಕಾಗಲಿ ಯಾವ ಬಗೆಯ ವಿಪತ್ತೂ 
ಬರಬಾರದೆಂಬುದೇ ನನ್ನ ಇಚ್ಛೆ. ಅದಕ್ಕಾಗಿಯೇ ಈ ಕಟ್ಟು ಕಾವಲು, ಬಂದೋಬಸ್ತು- 
ಎಲ್ಲವೂ. ಇಷ್ಟೆಲ್ಲಾ ಮಾಡಿದೆವೆಂದು ಅರಮನೆಯವರು ನಮಗೆ ಹೆಚ್ಚಿನ 
ಬಹುಮಾನವೇನನ್ನಾದರೂ ಕೊಡುತ್ತಾರೆಯೇ? ನಾಯಕರಿಟ್ಟ ಉಪ್ಪಿನ ಯಣ ತೀರಿಸಲು 
ನಾವು ಮೈಯೆಲ್ಲಾ ಕಣ್ಣಾಗಿರಬೇಕಾಗಿದೆ. ನಾಯಕರಿಂದ ಹಾಲು ಬೆಣ್ಣೆ ಉಂಬಳಿ 
ಪಡೆದವನು ನೀನು. ನಿನ್ನ ತಂದೆ ಈ ದುರ್ಗಕ್ಕಾಗಿಯೇ ಮಡಿದ. ಆ ಭಾವನೆ ನಿನಗಿಲ್ಲವೇ? 
ಆದ್ದರಿಂದ, ಗಿರಿಜವ್ವೆಗೂ ಈ ಮಾತನ್ನು ತಿಳಿಹೇಳಿ ವಿಷಯ ಸಂಗ್ರಹಿಸಬೇಕು. ನಿನ್ನನ್ನು 
ಸಾಕಿ ಸಲಹಿದ ದುರ್ಗಕ್ಕಾಗಿ ಇಷ್ಟು ಮಾಡಲಾರೆಯ? ಅಥವಾ ಆ ಹೆಣ್ಣಿನ ಹೃದಯವನ್ನು 
ಗೆಲ್ಲುವ ಶಕ್ತಿ ನಿನಗಿಲ್ಲವೋ?” 

ದಳವಾಯಿ ಆಡಿದ ಮಾತಿಗೆ ಏನು ಉತ್ತರ ಹೇಳಲೂ ವೀರಣ್ಣನಿಗೆ ತೋಚಲಿಲ್ಲ. 
ಸುಮ್ಮನೆ ತಲೆಬಗ್ಗಿಸಿ ನಿಂತಿದ್ದ. ಮುದ್ದಣ್ಣನೇ ತನ್ನ ಮಾತನ್ನು ಮುಂದುವರಿಸಿ 
ಕೇಳಿದ- 


೬೪ ಕಂಬನಿಯ ಕುಯಿಲು 


“ನಿನ್ನ ಅಣ್ಣ ಕಸ್ತೂರಿ ನಾಯಕನೂ ಅರಮನೆಯ ಊಳಿಗದಲ್ಲೇ ಇರಬೇಕು?” 

“ಹೌದು, ಏಕೆ ಪ್ರಭು?” 

“ಏಕೂ ಇಲ್ಲ. ಸುಮ್ಮನೆ ನೆನಪಾಯಿತು. ಅದಕ್ಕೇ ಕೇಳಿದೆ. ಅಂತೂ ದುರ್ಗದ 
ಸೇವೆ ಸಲ್ಲಿಸಲು ದೇವರು ನಿನಗೆ ಶಕ್ತಿ ಕೊಟ್ಟಿದ್ದಾನೆ. ಅದರಲ್ಲಿ ವಂಚನೆ ಮಾಡಬೇಡ.” 

“ಕ್ಷಮಿಸಿ. ನನ್ನಲ್ಲಿ ಅಂಥ ಭಾವನೆ ಇದ್ದಿದ್ದರೆ ಇಲ್ಲಿಯವರೆಗೆ ಬರುತ್ತಿರಲಿಲ್ಲ. 
ಅರಮನೆಯ ಮೇಲೆ ಬೇಹುಮಾಡಲು ಒಪ್ಪುತ್ತಿರಲಿಲ್ಲ.” 

ತಾನು ಸೈನಿಕ, ಮಾತನಾಡುತ್ತಿರುವುದು ತನ್ನ ಸಾವು-ಬದುಕಿನ ಮೇಲೆ ತನ್ನ 
ಅಧಿಕಾರವನ್ನುಳ್ಳ ದಳಪತಿಯ ಮುಂದೆ ಎಂಬುದನ್ನರಿತು, ಆ ಮರ್ಯಾದೆಗೆ ಭಂಗ 
ತರದೆ, ಅಷ್ಟೇ ಮಟ್ಟಿಗೆ ತಾನು ಹೇಳಬೇಕಾದ ಮಾತಿಗೂ ಕೊರೆ ಮಾಡಿಕೊಳ್ಳದೆ 
ಹೇಳಿದ ವೀರಣ್ಣ. ಅವನ ಮಾತು ಕೇಳಿ, ಅವನ ಉದ್ದ ಅಗಲವನ್ನು ಕಣ್ಣಲ್ಲಿಯೇ 
ಅಳೆಯುವಂತೆ ಅವನನ್ನು ನೋಡಿ, ಏರಿಳಿವುಗಳಿಲ್ಲದೆ, ಬಿಗಿದ ತಂತಿಯಂತೆ ಬಿಗಿದೆಳೆದ 
ಧ್ವನಿಯಲ್ಲಿ ಹೇಳಿದ ಮುದ್ದಣ್ಣ- 

“ನೀನು ಮಾತನಾಡುತ್ತಿರುವುದು ದಳವಾಯಿಗಳ ಇದುರಿನಲ್ಲಿಎಂಬುದು ನೆನಪಿದೆ 
ತಾನೇ?” 

“ಇದ್ದ ಮಾತನ್ನು ಹೇಳಿದುದಕ್ಕೆ ಪ್ರಭುಗಳಿಗೆ ನನ್ನ ಮೇಲೆ ಆಗ್ರಹವಾದರೆ, 
ಕೊಡಬಹುದಾದ ಶಿಕ್ಷೆ ಅನುಭವಿಸಲು ಸಿದ್ಧವಾಗಿದ್ದೇನೆ.'' 

ತನ್ನ ದೇಹದ ಉದ್ದಕ್ಕೂ ನೇರವಾಗಿ ನಿಂತು ಹೇಳಿದ ವೀರಣ್ಣ. ಮುದ್ದಣ್ಣ ಅವನ 
ಮಾತು ಕೇಳುತ್ತಿದ್ದ. ಅವನ ಕೈ ಬಳಿಯ ಬೇಟೆಯ ನಾಯಿಯ ಬೆನ್ನನ್ನು ನೇವರಿಸುತ್ತಿತ್ತು. 
ಅರೆಗಳಿಗೆ ಸುಮ್ಮನಿದ್ದು, ಬಳಿಕ ಥಟ್ಟನೆ ನಕ್ಕು ಹೇಳಿದ- 

“ಸ್ಪಷ್ಟವಾಗಿ ಮಾತನಾಡುವವರನ್ನು ಕಂಡರೆ ನನಗೆ ಅಭಿಮಾನ. ಅದಕ್ಕೆಂದೇ 

ಸುಮ್ಮನಿದ್ದೇನೆ. ಸರಿ. ಹೇಳುವ ಮಾತು ಇನ್ನೇನೂ ಇಲ್ಲದಿದ್ದರೆ ಹೋಗಬಹುದು.” 

"ಇನ್ನೊಂದು ವಿಷಯ'' 

“ಏನು?” 

“ಹಿರಿಯ ನಾಗತಿಯರೊಂದಿಗೆ ಮಾತುಕತೆ ಮುಗಿಸಿಕೊಂಡ ಲಿಂಗಣ್ಣನಾಯಕರು, 
ಆ ಬಳಿಕ ಭುವನಪ್ಪನವರ ಮನೆಗೆ ಹೋದರು.” 

“ಏನು?” -ಚುರುಕಾಗಿ ಕೇಳಿದ ಮುದ್ದಣ್ಣ. | 

“ಮಂತ್ರಿ ಭುವನಪ್ಪನವರ ಮನೆಗೆ ಹೋದರು ಲಿಂಗಣ್ಣನಾಯಕರು. ರಾತ್ರಿ 
ಎರಡನೆಯ ಕಹಳೆ ಕೂಗುವವರೆಗೂ ಅಲ್ಲೇ ಇದ್ದರೆಂದು ತಿಳಿಯಿತು. ವ 

“ಹೂ!” 

“ಅಷ್ಟೇ. ಅಲ್ಲಿ ಏನು ನಡೆಯಿತೆಂಬುದು ತಿಳಿಯಲಿಲ್ಲ. ಅಲ್ಲಿಹೋಗಲು ನಮಗೆ 
ಪ್ರವೇಶವೂ ಇಲ್ಲ. 5 

«ಹೂ? 


ದುರ್ಗದಲ್ಲಿ ೬೫ 


“ಅಷ್ಟೇ. ಹೆಚ್ಚು ಮತ್ತೇನೂ ಇಲ್ಲ. ಅಪ್ಪಣೆಯಾದರೆ ಹೊರಡುತ್ತೇನೆ.” 

“ಹೂ. ಇಂದಿನಿಂದ ಬೇಹು ಮತ್ತಷ್ಟು ಬಿಗಿಯಾಗಬೇಕು” 

-ಎಂದು ಹೇಳಿದ ಮುದ್ದಣ್ಣ. ವೀರಣ್ಣ ಮತ್ತೊಮ್ಮೆ ದಳವಾಯಿಗೆ ಮುಜುರೆ 
ಮಾಡಿ ಹೊರಗೆ ಹೋದ. ಹೊರಗೆ ಹೋಗುತ್ತಿದ್ದ ಅವನನ್ನು ಕಂಡು ಬೇಟೆಯ 
ನಾಯಿ ಗರ್ರೆಂದು ಬೊಗಳಿತು. ಕೂಡಲೇ ಮುದ್ದಣ್ಣ ಬಳಿಯಿದ್ದ ಚಾವಟಿಯಿಂದ ನಾಯಿಗೆ 
ಬಾರಿಸಿದ. ಚುರುಕಾದ ಚಾವಟಿಯ ಪೆಟ್ಟು ಬಿದ್ದು, ನಾಯಿ ಕಿರ್ರೆಂದು ನಿಂತಲ್ಲಿಯೇ 
ಮಲಗಿತು. ಮುದ್ದಣ್ಣ ನಾಯಿಯನ್ನು ಹೊಡೆದ ರೀತಿಯಲ್ಲಿ ಜಗತ್ತನ್ನೇ ಪ್ರಹರಿಸುವ 
ಆಕ್ರೋಶವಿತ್ತು. 

““ಭುವನಪ್ಪ, ಈ ದುರ್ಗದಲ್ಲಿ ಒಬ್ಬರಿಗೇ ಸ್ಥಾನ- ಇಲ್ಲವೇ ನನಗೆ, ಇಲ್ಲವೇ 
ನಿನಗೆ” -ಎಂದು ಕರ್ಕಶವಾಗಿ ಒಟಗುಟ್ಟುತ್ತಾ, ನೆಲವನ್ನೇ ಪುಡಿ ಪುಡಿ ಮಾಡುವವನಂತೆ 
ಶತಪಥ ಹಾಕತೊಡಗಿದ. 

ಹಾಗೇ ಅಷ್ಟು ಹೊತ್ತು, ಬೋನಿನಲ್ಲಿ ಸಿಕ್ಕ ಕಾಡುಮೃಗದಂತೆ ಅತ್ತಿಂದಿತ್ತ 
ಸುತ್ತಾಡುತ್ತಿದ್ದು, ಬಳಿಕ ತಟಕ್ಕನೆ ನಿಂತು ಚಪ್ಪಾಳೆ ತಟ್ಟಿದ. ಆ ಸದ್ದು ಅಡಗುವಷ್ಟರಲ್ಲೇ 
ಬಾಗಿಲ ಬಳಿಯ ಆಳು ಒಳ ಬಂದು ಮುಜುರೆ ಮಾಡಿ ಕೇಳಿದ- 

“ಏನಪ್ಪಣೆ?” 

“ಕುದುರೆಯನ್ನು ಸಿದ್ದಮಾಡಿ ತರುವಂತೆ ಲಾಯದ ಆಳಿಗೆ ಹೇಳು.” 

ಅಪ್ಪಣೆ ಪಡೆದು ಆಳು ಹೊರಟುಹೋದ. ಕೂಡಲೇ ಮುದ್ದಣ್ಣ ತನ್ನ ಅಧಿಕಾರದ 
ವಸ್ತ್ರಗಳನ್ನು ಧರಿಸಿ, ತಲೆಯ ಮೇಲೆ ಪಾಗನ್ನಿಟ್ಟುಕೊಂಡು ಕನ್ನಡಿಯಲ್ಲಿ ಮುಖ 
ನೋಡಿಕೊಂಡ. ಕನ್ನಡಿಯ ಪ್ರತಿಬಿಂಬ ಅದರಲ್ಲಿ ಉಗ್ರವಾಗಿ ಕೆಂಡ ಕಾರುತ್ತಿದ್ದ 
ಕಣ್ಣುಗಳನ್ನು ಕಂಡು, ಆತನೇ ಒಂದು ಹೆಜ್ಜೆ ಹಿಮ್ಮೆಟ್ಟಿದ. 

ಆ ವೇಳೆಗೆ ಆಳು ಬಂದು ಕುದುರೆ ಸಿದ್ಧವಾಗಿದೆಯೆಂದು ತಿಳಿಸಿದ ಕೂಡಲೇ, 
ಗೋಡೆಗೆ ತಾಗುಹಾಕಿದ್ದ ಖಡ್ಗವನ್ನು ಸೊಂಟಕ್ಕೆ ಬಿಗಿದುಕೊಂಡು ಮುತ್ತಿನ ಕುಚ್ಚಿನ 
ಚಡಾವು ಧರಿಸಿ ಹೊರಬಂದು, ಕಾಯುತ್ತಿದ್ದ ಕುದುರೆಯನ್ನೇರಿ, ಓಡಿಸಿದ. 

ಮನೆಯ ಕೈಸಾಲೆಯಲ್ಲಿ ತೂಗುಹಾಕಿದ ಪಂಜರದಲ್ಲಿದ್ದ ಡೇಗೆ ಶಿಕಾರಿ ಹದ್ದುಗಳು 
ಅವನನ್ನು ಕಂಡು ಸಿಳ್ಳು ಹಾಕಿದುವು. 

ತನ್ನ ಮನೆಯಿಂದ ಹೊರಟ ಮುದ್ದಣ್ಣ ಚಿಕ್ಕಣ್ಣನಾಯಕನ ಅರಮನೆಯ ಬಾಗಿಲು 
ಸೇರುವವರೆಗೂ ಅತ್ತಿತ್ತ ನೋಡಲಿಲ್ಲ. 


೫ 


ಬರುವ ಯಾವ ಸೂಚನೆಯನ್ನು ಕೊಡದೆ ಅನಿರೀಕ್ಷಿತವಾಗಿ ಬಂದ ದಳವಾಯಿ 
ಯನ್ನು ಕಂಡು ಚಿಕ್ಕಣ್ಣನಾಯಕನಿಗೆ ಆಶ್ಚರ್ಯವಾಯಿತು. ಅವರಿಬ್ಬರಲ್ಲಿಯೂ ಹೆಚ್ಚು 
ಸ್ನೇಹವಿದ್ದಾಗಿಯೂ ದಳವಾಯಿ ಹಾಗೆಂದೂ ಬಂದವನಲ್ಲ. ಏನಾದರೂ ಗೊತ್ತಾದ 


5 


೬೬ ಕಂಬನಿಯ ಕುಯಿಲು 


ಕಾರ್ಯವಿದ್ದರೂ ಮೊದಲೇ ಹೇಳಿಕಳಿಸಿ, ತಿಳಿಸಿದ ವೇಳೆಗೆ ಸರಿಯಾಗಿ ಬರುವವನು 
ಏಕಾಏಕಿ ಹೀಗೆ ಬಂದದ್ದು ಚಿಕ್ಕಣ್ಣನಾಯಕನಿಗೆ ಆಶ್ಚರ್ಯದೊಂದಿಗೆ, ಏನೋ ಅವಸರದ 
ಕೆಲಸವಿರಬೇಕೆಂಬ ಭಾವನೆಯೂ ಮೂಡಿತು. ಪಿಸ ಮಧ್ಯಾಹ್ನದ ಊಟ ಉಂಡು 
ವಿಶ್ರಮಿಸಿದ್ದ ಚಿಕ್ಕಣ್ಣನಾಯಕ ಪಲ್ಲಂಕದಿಂದ ಧಿಗ್ಗನೆ ಎದ್ದು, ಮಾಮೂಲು ಮರ್ಯಾದೆಯ 
ಮಾತುಗಳನ್ನಾಡುವುದನ್ನು ಆಡದೆಯೆ ನೇರವಾಗಿ ವಿಷಯವನ್ನೆ ಪ ಪ್ರಸ್ತಾಪಿಸಿದ. 

“ಏನಿಷ್ಟು ಅವಸರವಾಗಿ, ಈ ವೇಳೆಯಲ್ಲಿ ಬಂದಿರಿ ದಳವಾಯಿಗಳೇ? Fg 

“ದುರ್ಗದ ರಕ್ಷಣೆಯ ಹೊಣೆ ಹೊತ್ತವರಿಗೆ ಹೊತ್ತೇನು ಗೊತ್ತೇನು? ಅಣ್ಣಾಜಿ 
ಯವರು ಮನೆಯಲ್ಲಿದ್ದಾರೆಯೇ?” 

“ಇರಬೇಕು, ಮಲಗಿರಬಹುದು. ಕರೆಸಲೇ?” 

“ಬೇಡ. ಅವರೊಂದಿಗೆ ನಾನು ಆಡಬೇಕಾದ ಮಾತುಗಳನ್ನು ನೀವೇ ಆಡಿ, 
ಅದರ ಪರಿಣಾಮವನ್ನು ನನಗೆ ತಿಳಿಸಿದರೆ ಸಾಕು.” 

“ಏನು ಹೇಳಬೇಕು ಹೇಳಿ ಹೇಳುತ್ತೇನೆ.” 

“ನಾನು ಬರಬಹುದೆಂದು ಹೆದರಿದ ಗಂಡಾಂತರ ಹತ್ತಿರವಾದಂತಿದೆ ಚಿಕ್ಕಣ್ಣ 
ನಾಯಕರೇ. ಭುವನಪ್ಪನವರು ಬೀಸಿದ ಬಲೆ ಬಿಗಿಯಾಗುತ್ತಿದೆ. ಈ ಸಂಚನ್ನು ಪುಡಿಪುಡಿ 
ಮಾಡದಿದ್ದರೆ, ನೀವಾಗಲಿ, ನಿಮ್ಮ ಅಣ್ಣಾಜಿಯವರಾಗಲಿ ಉಳಿಯಲಾರಿರಿ. 
ಆ ಬಲೆಯ ಎಳೆಗಳನ್ನು, ಸಡಿಲವಾಗಿರುವಾಗಲೇ ಕತ್ತರಿಸಿ ಒಗೆಯಲು ನೀವು 
ಸಿದ್ಧರಾಗಬೇಕು.” 

“ಆ ಬಗ್ಗೆ ನೀವು ಸಾಕಷ್ಟು ಮುಂಜಾಗರೂಕತೆಯ ಕಾರ್ಯಕ್ರಮ ಕೈಗೊಂಡಿರುವುದಾಗಿ 
ಹೇಳಿದಿರಲ್ಲಾ...” 

“ನಿಜ, ನಾನೇನೋ ಮಾಡುವಷ್ಟನ್ನು ಮಾಡಿದೇನೆ. ಮುಂದೆ ಮಾಡಬೇಕಾದು 
ದನ್ನು ಮಾಡುವುದಕ್ಕೆ ಸಿದ್ಧವಾಗಿದ್ದೇನೆ. ಆದರೆ ಇದರಲ್ಲಿ ನಿಮ್ಮಿ ಧಾ ನೆರವಿಲ್ಲದೆ 
ನನ್ನ ಕೆಲಸ ನಡೆಯುವುದು ಅಸಾಧ್ಯ. ಸ 

“ನಾನಂತೂ ಈಗಾಗಲೇ ನನ್ನಿಂದಾದ ನೆರವನ್ನು ನೀಡಲು ಒಪ್ಪಿ ವಚನ 
ಕೊಟ್ಟಿರುವೆನಲ್ಲಾ?...” 

“ನಿಮ್ಮ ಒಬ್ಬರ ವಚನವೇ ಸಾಲದು. ನಿಮ್ಮ ದಕ್ಕಿಂತ ಹೆಚ್ಚಾಗಿ ಅಣ್ಣಾಜಿಯವರ 
ನೆರವು ಬೇಕು. ಅದಿಲ್ಲದೆ ನಾವು ಮಾಡುವುದೆಲ್ಲಾ ಹೊಳೆಯಲ್ಲಿ ಹುಣಸೆಹಣ್ಣು 
ತೊಳೆದಂತಾಗುವುದು.” ಸ ಜ್ನ ಸ 

“ನಾನು ಹೇಳುತ್ತೇನೆ- ಖಂಡಿತ ನಿಮಗೆ ಅಣ್ಣಾಜಿಯವರ ನೆರವು ಸಿಕ್ಕೇ 
ಸಿಗುವುದು.” ಸ 

"ಈ ಮಾತು ನೀವು ಹೇಳಿದರೆ ಸಾಲದು. ಅಣ್ಣಾಜಿಯವರ ಬಾಯಿಯಿಂದಲೇ 
ಆ ಮಾತು ಕೇಳಿದರೆ ನನ್ನ ಜೀವಕ್ಕೆ ಸಮಾಧಾನ.” 


ದುರ್ಗದಲ್ಲಿ ೬೭ 


“ನಿಮಗಾಗಿ ನೀವು ಏನೂ ಕೇಳುತ್ತಿಲ್ಲವಲ್ಲ. ನೀವು ಮಾಡುತ್ತಿರುವುದೆಲ್ಲಾ 
ನಮಗಾಗಿ...'' 

“ಈ ಮಾತನ್ನು ನಾನೇ ಹೇಳಿಕೊಂಡರೆ ಸಾಕೇ? ನಿಮ್ಮ ಬಾಯಿಯಿಂದ ಆ 
ಮಾತು ಬಂದರೇ ಅದಕ್ಕೆ ಬೆಲೆ.” 

“ನಾನೇ ಈಗ ಅದನ್ನು ಹೇಳುತ್ತಿರುವೆನಲ್ಲ. ಇನ್ನೇಕೆ ಸಂದೇಹ. ಅಣ್ಣಾಜಿಯವರೂ 
ಖಂಡಿತ ಇದಕ್ಕೆ ಒಪ್ಪಿಗೆ ಕೊಡುವರು. ನಾನು ಅವರೊಂದಿಗೆ ಮಾತನಾಡುತ್ತೇನೆ. ಈ 
ಮಾತನ್ನು ಹೇಳಿಕಳಿಸಿದ್ದರಾಗುತ್ತಿರಲಿಲ್ಲವೇ. ಬಿಸಿಲಿನಲ್ಲಿ ನೀವೇ ಬರಬೇಕಾಗಿತ್ತೆ?” 

“ಹಾಗೇ ಅವರೊಂದಿಗೆ ಇನ್ನೊಂದು ಸುದ್ದಿಯನ್ನು ಹೇಳುವುದಿತ್ತು.” 

“ಏನು?” | 

“ದೊಡ್ಡಕೆರೆಯ ಬಳಿ ಗುಡ್ಡದಲ್ಲಿ ಹುಲಿಯೊಂದು ಬಂದು ಸೇರಿದೆಯಂತೆ. ಈ 
ದಿನ ಸುದ್ದಿ ತಿಳಿಯಿತು.” 

“ನಿಜ, ನಾನೂ ನಿಮಗೆ ಈ ವಿಷಯದಲ್ಲಿ ಹೇಳಿಕಳಿಸಬೇಕೆಂದಿದ್ದೆ. ನಾಯಕರು 
ಹೋದಂದಿನಿಂದ ಬೇಟೆಗೆ ಹೋಗದೆ ಬೇಸರವಾಗಿದೆ. ಹೇಗೂ ನಾಳೆಗೆ ಎಲ್ಲ 
ಕರ್ಮಗಳೂ ಮುಗಿಯುತ್ತವೆ. ಯಾವ ಚಿಂತೆಯೂ ಇಲ್ಲದೆ ಬೇಟೆಗೆ ಹೊರಡಬಹುದು. 
ಆದಷ್ಟು ಬೇಗ ಏರ್ಪಾಡು ಮಾಡಿ ದಳವಾಯಿಗಳೇ.” 

“ಅದರದೇನೂ ತಡವಾಗುವುದಿಲ್ಲ. ಆದರೆ ಅದಕ್ಕೆ ಮೊದಲು ಈ ಬೇಟೆಯ 
ಮಾತು ಇತ್ಯರ್ಥವಾದರೆ ಒಳಿತು.” 

“ಯಾವ ಬೇಟೆಯದು?” 

“ಸಿಂಹಾಸನದ ಬೇಟೆಯದು, ಇನ್ನು ಅದು ಇತ್ಯರ್ಥವಾಗಲು ತಡವಾಗುವುದಿಲ್ಲ. 
ಹೇಗೂ ನಾಳೆ ದುರ್ಗಕ್ಕೆ, ಅರಮನೆಗೆ ಬೇಕಾದವರೆಲ್ಲರೂ ಕಲೆಯುತ್ತಾರೆ. ನಾಳಿದ್ದು 
ಓಲಗ ಸೇರಿಸಿ, ಈ ಪ್ರಶ್ನೆಯನ್ನು ಇತ್ಯರ್ಥ ಮಾಡಬೇಕು ಎಂದು ಕೇಳುತ್ತೇನೆ. ಆದರೆ 
ಅಲ್ಲಿ ಆ ಮಾತು ಎತ್ತುವ ಮೊದಲು, ನಿಮ್ಮ ಸಹಕಾರದ ಭರವಸೆ ಬೇಕು, ನಮಗೆ. 
ನೀವು ಆದಷ್ಟು ಬೇಗ ಅಣ್ಣಾಜಿಯವರೊಂದಿಗೆ ಮಾತನಾಡಿ ಅವರ ಅಭಿಪ್ರಾಯವನ್ನು 
ನನಗೆ ತಿಳಿಸಬೇಕು.” 

“ಆಗಲಿ. ಅವರು ಎದ್ದಕೂಡಲೇ ವಿಚಾರಿಸಿ ತಿಳಿಸುತ್ತೇನೆ. ನೀವು ಆ ಚಿಂತೆ 
ಹೆಚ್ಚಾಗಿ ಹಚ್ಚಿಕೊಳ್ಳಬೇಡಿ. ಆ ಭಾರವನ್ನು ನನ್ನ ಮೇಲೆ ಹಾಕಿ ಉಳಿದುದನ್ನು ನೀವು 
ಮಾಡಿ.” 

“ನೀವು ಅಷ್ಟು ಹೇಳಿದರೆ, ನನ್ನ ಕೆಲಸ ಮುಕ್ಕಾಲಿ ಆದಂತೆಯೆ. ನಾನಿನ್ನು ಬರಲೆ?” 

“ಏನು ಬಿಸಿಲಿನಲ್ಲಿ ಬಂದವರು ಹಾಗೆ ಹೊರಡುವುದೆ? ಕೊಂಚ ತಡೆಯಿರಿ- 
ಸ್ವಲ್ಪ ಪಾನಕವನ್ನಾದರೂ ತರಿಸುತ್ತೇನೆ.” 

“ಅದೆಲ್ಲಾ ಈ ಕೆಲಸ ಮುಗಿದ ಮೇಲೆ. ಈಗ ಅದಾವುದಕ್ಕೂ ವೇಳೆಯಿಲ್ಲ.” 

“ನಮಗಾಗಿ ನೀವೆಷ್ಟು ಶ್ರಮಪಡುತ್ತೀರ ದಳವಾಯಿಗಳೇ. ನಿಮ್ಮಂಥ ಮಿತ್ರರನ್ನು 
ಪಡೆದಿದ್ದ ಅಪ್ಪಾಜಿ ಭಾಗ್ಯವಂತರು.” 


೬೮ ಕಂಬನಿಯ ಕುಯಿಲು 


“ಅವರು ಹುಟ್ಟಿನಿಂದ ಪಡೆದ ಭಾಗ್ಯ ಅವರದಾಗಲು ವಿಧಿ ಅಡ್ಡವಾಯಿತು. 
ಅವರ ನಂತರ ನಿಮಗೆ ಪ್ರಾಪ್ತವಾಗಬೇಕಾಗಿದ್ದ ಹಕ್ಕಿನ ಭಾಗಕ್ಕೆ ಸಂಚಕಾರ ತರಲು 
ಭುವನಪ್ಪನವರಂಥ ದ್ರೋಹಿಗಳು ಯತ್ನಿಸುತ್ತಿದ್ದಾರೆ. ಒಮ್ಮೆ ಅವರಿಗೆ ಗೆಲುವಾಯಿತು. 
ಆದರೆ ಈ ಬಾರಿ ಏನಾದರಾಗಲಿ ಅದು ಮತ್ತೊಮ್ಮೆ ಗೆಲ್ಲದಂತೆ ನಾವೂ ಪಣ 
ತೊಟ್ಟಿದ್ದೇನೆ. ಅವರೂ ಪಣ ತೊಟ್ಟು ಕೆಲಸ ಮಾಡುತ್ತಿರುವಂತಿದೆ. ನಿನ್ನೆಯ ದಿನ 
ಲಿಂಗಣ್ಣನಾಯಕರೇನೋ ಭುವನಪ್ಪನವರ ಮನೆಗೆ ಹೋಗಿದ್ದರಂತೆ. ಏನಾಯಿತೋ 
ತಿಳಿಯದು. ಆದರೂ ನಿಮ್ಮೀರ್ವರಲ್ಲಿರುವ ವಿಶ್ವಾಸ ಬಲದಿಂದ ಇಷ್ಟು ಮಾತನ್ನು 
ಹೇಳಬಲ್ಲೆ ಚಿಕ್ಕಣ್ಣನಾಯಕರೇ- ನಾಳೆ ನಾಯಕರಾಗಿ ಎಲ್ಲರನ್ನೂ ಆಳುವಂಥವರು 
ಹೀಗೆ ಸಚಿವರ ಮನೆಗೆ ಅಲೆಯುವುದು ಮರ್ಯಾದೆಯಲ್ಲ ಈ ಮಾತನ್ನಂತೂ ನೀವು 
ಅಗತ್ಯವಾಗಿ ಹೇಳಲೇಬೇಕು.” 

“ಅಗಲಿ” 

ಚಿಕ್ಕಣ್ಣನಾಯಕನಿಂದ ಆ ಭರವಸೆಯನ್ನು ಪಡೆದು, ದಳವಾಯಿ ಮುದ್ದಣ್ಣ ಬಂದ 
ಕೆಲಸ ಅರ್ಧವಾಯಿತೆಂದು ಭಾವಿಸಿ, ಅಲ್ಲಿಂದ ಮರಳಿದ. ದಳವಾಯಿಗಳು ಹೆಬ್ಬಾಗಿಲನ್ನು 
ದಾಟಿ ಹೋದುದನ್ನು ಚಿಕ್ಕಣ್ಣನಾಯಕ ವಾತಾಯನದಿಂದ ಕಂಡು ಕೂಡಲೇ ಆಳನ್ನು 
ಕರೆದು, "ಅಣ್ಣಾಜಿಯವರು ಎದ್ದ ಕೂಡಲೇ ನನಗೆ ತಿಳಿಸು' ಎಂದು ಹೇಳಿದ. 

“ಆದರೆ ದೊಡ್ಡ ನಾಯಕರು ಮನೆಯಲ್ಲಿಲ್ಲ” ಎಂದು ಹೇಳಿದ ಆಳು. ಈ 
ಮಾತನ್ನು ಕೇಳಿದ ಚಿಕ್ಕಣ್ಣನಾಯಕನಿಗೆ ಆಶ್ಚರ್ಯವಾಯಿತು. 

“ಯಾವಾಗ ಹೊರಗೆ ಹೋದರು?” 

“ಊಟ ಮುಗಿಸಿದವರೇ, ಒಂದು ಗಳಿಗೆ ವಿಶ್ರಾಂತಿಯನ್ನೂ ಪಡೆಯದೇ 
ಅವಸರವಾಗಿ ಹೋದರು.” 

“ಎಲ್ಲಿಗೆ?” 

“ಬಹುಶಃ ದೊಡ್ಡ ಅರಮನೆಗೆ ಹೋಗಿರಬಹುದು ಪ್ರಭು. ಅಪ್ಪಣೆಯಾದರೆ 
ಆಳನ್ನು ಕಳಿಸಿ ಸುದ್ದಿ ತರಿಸುತ್ತೇನೆ. 

“ಏನೂ ಬೇಡ. ಅವರು ಬಂದ ಕೂಡಲೇ ನಾನು ನೋಡಬೇಕೆಂದು 
ಹೇಳಿದೆನೆಂದು ಅವರಿಗೆ ತಿಳಿಸು.” 
ಅಪ್ಪಣೆ ಜೀಯಾ” 


ಆಳು ಹೇಳಿದುದನ್ನು ಕೇಳಿ ಚಿಕ್ಕಣ್ಣನಾಯಕನಿಗೆ ಏಕೋ ತುಂಬ ಅಸಮಾಧಾನ 
ವಾಗಿತ್ತು. ಮುದ್ದಣ್ಣ ಹೇಳಿದ ಮಾತು ಅವನ ಹೃದಯದಡಿಯಲ್ಲಿ ಕುಳಿತು "ನಿಜ ನಾಳೆ 
ನಾಯಕರಾಗಿ ಎಲ್ಲರನ್ನೂ ಆಳಬೇಕಾದವರು ಹೀಗೆ ಮಾಡಬಾರದು' ಎಂದು ಮತ್ತೆ 
ಮತ್ತೆ ನುಡಿಯುತ್ತಿತ್ತು. 


ಅದೇ ಅಸಮಾಧಾನದ್ದಲೇ ಕುದಿಯುತ್ತಾ, ಲಿಂಗಣ್ಣನಾಯಕ ಬರುವುದನ್ನೇ 
ಕಾಯುತ್ತಾ ಕುಳಿತ. 


ದುರ್ಗದಲ್ಲಿ ೬೯ 


ಸ 


ಆದರೆ ಲಿಂಗಣ್ಣನಾಯಕ ತನ್ನ ಚಿಕ್ಕಮ್ಮ ಓಬವ್ವನಾಗತಿಯ ಅಂತಃಪುರದಲ್ಲಿ 
ಮಾತನಾಡುತ್ತಾ ಕುಳಿತಿದ್ದ. ಆತನ ಸುತ್ತ ಕುಳಿತ ಭುವನಪ್ಪನವರು, ಓಬವ್ವನಾಗತಿಯರ 
ಮುಖ ಗಂಭೀರವಾಗಿದ್ದು, ಮಾತುಕತೆಗಳ ಮಹತ್ವವನ್ನು ಸಾರಿ ಹೇಳುವಂತಿತ್ತು. 

ಹಿಂದಿನಂತೆ ಇಂದು ಅಂತಃಪುರದ ಬಾಗಿಲು ಮಾತ್ರ ಹಾಕಲ್ಪಡದೆ, ಅದರ 
ಬಳಿ ಯಾರೂ ಸುಳಿಯದಂತೆ ಬಲವಾದ ಕಾವಲು ಹಾಕಲ್ಪಟ್ಟಿತು. ನಾಗತಿಯರ 
ಅಪ್ಪಣೆಯಾಗುವವರೆಗೂ, ಯಾರನ್ನೂ ಅವರನ್ನು ಕಾಣಲು ಬಿಡಕೂಡದೆಂದು ಅಪ್ಪಣೆ 
ಪಡೆದ ಕಸ್ತೂರಿನಾಯಕ ನೋಟದಿಂದಲೇ ಬಳಿ ಸಾರುವವರನ್ನು ಬೆದರಿಸುತ್ತಾ 
ಸೊಂಟದಲ್ಲಿ ಬೆತ್ತಲೆಯಾಗಿ ಹೊಳೆಯುತ್ತಿದ್ದ ಖಡ್ಗದ ಮೇಲೆ ಕೈಯಿಟ್ಟು ನಿಂತಿದ್ದ. 

ಭುವನಪ್ಪನವರು ಲಿಂಗಣ್ಣನಾಯಕರೊಡನೆ ಅರಮನೆಯನ್ನು ಪ್ರವೇಶಿಸಿದ 
ಕೂಡಲೇ, ಅರಮನೆಗೆ ದಳವಾಯಿಗಳು ನೇಮಿಸಿದ ಕಾವಲು ಪಡೆಯ ನಾಯಕನಾದ 
ವೀರನಾಯಕ ತನ್ನ ಭಟರೊಡನೆ ಅಲ್ಲಿಗೆ ಕಾವಲು ಕಾಯಲು ಬಂದಿದ್ದ. ಆದರೆ ಮುಚ್ಚಿದ 
ಅಂತಃಪುರದ ಬಾಗಿಲ ಬಳಿ ಕಾವಲು ನಿಂತ ಕಸ್ತೂರಿ ನಾಯಕ ಹೊರಬಾಗಿಲ ಬಳಿಯಲ್ಲೇ 
ಅವರನ್ನು ತಡೆದು ಹೇಳಿದ- 

“ಈ ದಿನ ಇಲ್ಲಿ ಹೊರಗಿನವರಾರೂ ಪ್ರವೇಶಿಸಕೂಡದೆಂದು ನಾಗತಿಯರ 
ಅಪ್ಪಣೆಯಾಗಿದೆ.” 

ಈ ಮಾತನ್ನು ಕೇಳಿ ವೀರನಾಯಕ ದಿಗ್ಭ್ರಾಂತನಾದ, ಹಾಗೆ ಕೊಂಚ ಸಿಟ್ಟೂ 
ಬಂತು. ಈ ಸಿಟ್ಟು, ಅಸಮಾಧಾನದಲ್ಲೇ ಹೇಳಿದ- 

“ಈ ಅಪ್ಪಣೆ ಅಪರಿಚಯಸ್ಥರಿಗೆ ಅನ್ವಯಿಸಬಹುದೇ ಹೊರತು, ಕಾವಲು 
ಪಡೆಯವರಿಗೆ ಅನ್ವಯಿಸಲಾರದು. ನಾವ ಅಧಿಕಾರಸ್ಥರು » ಅರಮನೆಗೆ ಪ್ರವೇಶಿಸದಂತೆ 
ತಡೆಯಲೆಂದೇ ದಳವಾಯಿಗಳಿಂದ ನೇಮಿತರಾದವರು. ಅವರ ಅಪ್ಪಣೆ ನಡೆಸ 
ಬೇಕಾದುದು ನಮ್ಮ ಕರ್ತವ್ಯ.” 

“ನಿಜ, ನಿಮ್ಮ ಕಾರ್ಯ ನೀವು ಮಾಡಿ. ಅರಮನೆಯ ಹೊರಬಾಗಿಲನ್ನು ಕಾದು 
ನಿಮ್ಮ ಕರ್ತವ್ಯವನ್ನು ನಿರ್ವಹಿಸಬಹುದು. ಅಂತಃಪುರದೊಳಗೆ ಯಾರನ್ನೂ ಬಿಡಕೂಡ 
ದೆಂದು ನಾಗತಿಯರು ಕಟ್ಟಪ್ಪಣೆ ಮಾಡಿದಾರೆ. ಆದುದರಿಂದ ಅವರ ಅಪ್ಪಣೆಯಿಲ್ಲದೆ, 
ಕಾವಲು ಪಡೆಯವರೂ ಇಲ್ಲಿ ಪ್ರವೇಶಿಸುವಂತಿಲ್ಲ.” 

“ಹೀಗೆಂದು ನಾವು ದಳವಾಯಿಗಳಿಗೆ ಹೇಳಬಹುದೇ?” 

“ದಳವಾಯಿಗಳ ಅಪ್ಪಣೆಯೆಂದು ನೀವು ನಾಗತಿಯರ ಅಪ್ಪಣೆಯನ್ನು ತಿರಸ್ಕರಿಸುವ 
ಧೈರ್ಯ ಮಾಡಿದರೆಂದು ನಾನೂ ನಾಗತಿಯವರಿಗೆ ವರದಿ ಮಾಡಬೇಕಾಗಬಹುದು. 
ಅದಕ್ಕೆ ಅವಕಾಶ ಕೊಡಬೇಡಿ.” | 

ಆ ಮಾತನ್ನು ಕಸ್ತೂರಿನಾಯಕ ಶಾಂತನಾಗಿಯೇ ಹೇಳಿದನಾದರೂ ಅದರಲ್ಲಿ 
ಭಯಂಕರ ಬೆದರಿಕೆಯ ಬಿಗುವಿತ್ತು. ಅದರಿದಿರು ಸೆಣಸಲಾರದೆ ವೀರನಾಯಕ ತನ್ನ 


೭೦ ಕಂಬನಿಯ ಕುಯಿಲು 


ಭಟರೊಂದಿಗೆ ಹಿಂದಿರುಗಲೇಬೇಕಾಯಿತು. ಮುಚ್ಚಿದ ಬಾಗಿಲಷ್ಟೇ ಬಿಗಿಯಾಗಿ, 
ನಿರ್ವಿಕಾರನಾಗಿ, ಕತ್ತಿಯ ಮೇಲೆ ಕೈಯನ್ನಿಟ್ಟು ನಿಂತ ಕಸ್ತೂರಿನಾಯಕನ ಮುಖವನ್ನೊಮ್ಮೆ 
ಬಿರುಗಂಗಳಿಂದ ನೋಡಿ ವೀರನಾಯಕ ತನ್ನ ಭಟರೊಡನೆ ಹೊರಗೆ ಹೋದ. 

ಕಡೆಯ ಭಟನೂ ಹೊರಗೆ ಹೋಗುವವರೆಗೂ ಕಸ್ತೂರಿನಾಯಕ ಕತ್ತಿಯ 
ಮೇಲಿಟ್ಟು ಕೈಯನ್ನು ಕೆಳಗಿಳಿಸಲಿಲ್ಲ. 

ದಳವಾಯಿಗಳು ನೇಮಿಸಿದ ಕಾವಲುಪಡೆಯವರ ಉದ್ವಟತನದಿಂದ ಕಸ್ತೂರಿ 
ನಾಯಕನಿಗೆ ಆಶ್ಚರ್ಯವಾದಷ್ಟೇ, ಅನಿರೀಕ್ಷಿತವಾದ ನಾಗತಿಯ ಕಟ್ಟಪ್ಪಣೆಯನ್ನು ಕೇಳಿ 
ವೀರನಾಯಕನಿಗೂ ಆಶ್ಚರ್ಯವಾಗಿತ್ತು. ಅಂತಃಪುರದಲ್ಲಿನಡೆಯುವ ಘಟನೆಗಳ ಬಹಿರಂಗ 
ವನ್ನಷ್ಟೇ ಅಲ್ಲದೆ, ಅಂತರಂಗವನ್ನು ಭೇದಿಸಬೇಕೆಂದು ಅಪ್ಪಣೆ ಪಡೆದು ಬಂದ 
ವೀರನಾಯಕನಿಗೆ, ಇದರಿಂದ ನಿರಾಶೆಯಾಗಿದ್ದುದಷ್ಟೇ ಅಲ್ಲದೆ, ತನ್ನ ಕೈಕೆಳಗಿನ ಸೈನಿಕರ 
ಇದಿರು ಆದ ಅಪಮಾನದಿಂದ ಅವನ ಹೃದಯ ಪ್ರಕ್ಷುಬ್ಧವಾಗಿತ್ತು. ಆದರೆ ಅದಕ್ಕೆ 
ಪ್ರತಿಯಾಡಲು ಅವಕಾಶವಿಲ್ಲದುದರಿಂದ ಅಸಹಾಯಕನಾಗಿ ಹಲ್ಲು ಕಡಿಯುತ್ತಾ 
ಹಿಂದಿರುಗಿದ. ಅಷ್ಟೇ ಮಟ್ಟಿಗೆ, ಇಷ್ಟು ಕಾವಲು ಕಾಯುವ ನಾಗತಿಯ ರಹಸ್ಯವನ್ನು 
ಭೇದಿಸಲೇಬೇಕೆಂಬ ಹಟವೂ ಅವನಲ್ಲಿ ತಲೆ ಎತ್ತಿತ್ತು. 

ಕಸ್ತೂರಿನಾಯಕನಿಗೆ ಎಂದೂ ಇಲ್ಲದೆ, ನಾಗತಿ ಮಾಡಿದ ಕಾವಲ ಅಪ್ಪಣೆಯನ್ನು 
ಕೇಳಿಯೇ ಆಶ್ಚರ್ಯವಾಗಿತ್ತು. ಕಸ್ತೂರಿನಾಯಕ ನಾಯಕರ ಖಾಸಾ ಅಂಗರಕ್ಷಕರ ಪಡೆಯ 
ದಳಪತಿ. ನಾಯಕರು ಎಲ್ಲಿಯಾದರೂ ಹೊರಹೊರಟಾಗ ಯುದ್ಧಭೂಮಿಯನ್ನು ಪ್ರವೇಶ 
ಮಾಡಿದಾಗ, ಓಲಗಸಾಲೆಯಲ್ಲಿ ಕುಳಿತಾಗ ಅವರ ಸುತ್ತ ನಿಂತು, ಎತ್ತಲಿಂದಲೂ 
ಅವರ ಜೀವಕ್ಕೆ ಅಪಾಯ ಬರದಂತೆ ಕಾಪಾಡುವ ಜವಾಬ್ದಾರಿ ಈ ಅಂಗರಕ್ಷಕ 
ಪಡೆಯದಾಗಿತ್ತು. ಉಳಿದ ಸೇನೆಯವರಂತೆಯೇ ಅವರಿಗೂ ಸಂಬಳ-ಸಾರಿಗೆ, 
ಉಂಬಳಿ-ಮಾನ್ಯಗಳು ಕೊಡಲ್ಪಡುತ್ತಿದ್ದರೂ, ಇವರಿಗೆ ಅಪ್ಪಣೆ ಕೊಡುವ ಅಧಿಕಾರ 
ನಾಯಕರೊಬ್ಬರಿಗೇ ಇದ್ದದ್ದು. ಉಳಿದ ಸೇನೆಯನ್ನಾಳುವ ದಳವಾಯಿಗಳಿಗೆ ಇವರ 
ಮೇಲೆ ಏನೂ ಅಧಿಕಾರವಿರಲಿಲ್ಲ, ನಾಯಕರೊಂದಿಗೆ, ಅವರ ಪರಿವಾರದ ರಕ್ಷಣೆಯೂ 
ಅಂಗರಕ್ಷಕ ಪಡೆಗೆ ಸೇರುತ್ತಾದರೂ, ಇಂದಿನವರೆಗೂ ಅವರಿಗೆ ಅಂತಃಪುರದ 
ದ್ವಾರರಕ್ಷಣೆಯ ಕೆಲಸವೆಂದೂ ಒದಗಿರಲಿಲ್ಲ. 

ಎಂತಲೇ ಆ ದಿನ ನಾಗತಿ ಅವನನ್ನೇ ಕರೆಕಳಿಸಿ “ಮತ್ತೆ ನಾವು ಅಪ್ಪಣೆ ಮಾಡುವ 
ವರೆಗೂ, ಅಂತಃಪುರದ ಹೊರಬಾಗಿಲಿಂದೀಚೆಗೆ ಯಾರನ್ನೂ ಬಿಡಕೂಡದು. ಕಾವಲು 
ಭಟರಾಗಲಿ, ಉಳಿದ ಯಾರೇ ಆಗಲಿ, ಯಾವುದೇ ಕಾರಣಕ್ಕಾಗಿಯಾದರೂ ಒಳಗೆ 
ಬರದಂತೆ ಎಚ್ಚರದಿಂದ ಕಾದಿರಬೇಕು' -ಎಂದು ಅಪ್ಪಣೆ ಮಾಡಿದಾಗ, ಎತ್ತಲಿಂದ 
ಯಾವ ಬಗೆಯ ಭೀತಿಯನ್ನು ನಿರೀಕ್ಷಿಸಿ ನಾಗತಿ ಇಂಥ ಕಟ್ಟಪ್ಪಣೆ ಮಾಡಿರಬೇಕೆಂದು 
ಊಹಿಸಲಾರದೆ ದಿಗ್ಭ್ರಾಂತನಾಗಿದ್ದ. 

ಆದರೆ ಈ ಕಟ್ಟಪ್ಪಣೆಯ ಕಾರಣವನ್ನು ಅರಿಯುವುದಾಗಲಿ, ಅವರ ಅಂತರಂಗ 
ವನ್ನು ಮಥಿಸುವುದಾಗಲಿ ಆತನಿಗೆ ಸೇರಿದ ಕೆಲಸವಾಗಿರಲಿಲ್ಲ, ನಾಗತಿಯ ಅಪ್ಪಣೆಯನ್ನು 
ಕಟ್ಟೆಚ್ಚರದಿಂದ ಪಾಲಿಸುವುದು ಆತ ಹೊತ್ತ ಹೊಣೆಯಾಗಿತ್ತು. ಆ ದೃಷ್ಟಿಯಿಂದಲೇ 


ದುರ್ಗದಲ್ಲಿ ೭೧ 


ತನ್ನ ಕಾರ್ಯ ನಿರ್ವಹಣೆಯ ಮಾರ್ಗದಲ್ಲಿ ಯಾವ ಬಗೆಯ ಅಡೆತಡೆಯೂ 
ಬರಬಹುದೆಂದು ಊಹಿಸಿ ಕಾವಲಿದ್ದ. ಆದರೆ ನಾಗತಿಯ ಅಪ್ಪಣೆಯಷ್ಟೇ ಅನಿರೀಕ್ಷಿತ 
ವಾಗಿ, ದಳವಾಯಿಗಳ ನೇಮಕ ಕಾವಲು ಪಡೆಯವರು. ನಾಗತಿಯ ಅಪ್ಪಣೆಯನ್ನು 
ಕೇಳಿದ ಕೂಡಲೇ ಮನ್ನಿಸದೆ, ಅದನ್ನು ಚರ್ಚಿಸುವ ಧೈರ್ಯ ಮಾಡಿದ್ದನ್ನು ಕಂಡು 
ಆತನಿಗೆ ಆಶ್ಚರ್ಯವಾದಷ್ಟೇ ಚಿಂತೆಯೂ ಆಗಿತ್ತು. 

ದಳವಾಯಿಗಳ ಕಡೆಯವರಿಂದಲೇ ನಾಗತಿಯವರು ಭೀತಿಯನ್ನು ದಿರೀಕ್ಷಿಸಿದ್ದು? 
ಏಕೆ? ಸಾಮಾನ್ಯ ಅಪ್ಪಣೆಯ ರೂಪದಲ್ಲಿ ಕಾಣುವ ಈ ಪ್ರಸಂಗದ ಅಂತರಾಳದಲ್ಲಿ 
ಯಾವ ಘೋರ ಸರ್ಪ ಹೆಡೆಯಾಡಿಸುತ್ತಿದೆ? ಯಾರಿಂದ ಯಾರಿಗೆ ಭೀತಿ? ಯಾವ 
ಕಾರಣಕ್ಕಾಗಿ? 

ಎಷ್ಟು ಚಿಂತಿಸಿದರೂ ಆ ಸಮಸ್ಯೆ ಬಗೆಹರಿಯಲಿಲ್ಲ. ಆದರೆ ಆ ಭೀತಿ ಯಾವ 
ಕಡೆಯಿಂದಲೇ ಯಾವ ರೂಪದಿಂದಲೇ ಬರಲಿ, ಏನಾದರಾಗಲಿ ಪ್ರಾಣ ಕೊಟ್ಟಾದರೂ 
ನಾಗತಿಯನ್ನು ಅದರಿಂದ ರಕ್ಷಿಸಲೇಬೇಕೆಂದು ನಿರ್ಧಾರ ಮಾಡಿ, ಆ ಭೀಮ ನಿರ್ಧಾರವೇ 
ಮಾನವಾಕೃತಿಯನ್ನು ತಳೆದಂತೆ ಅಂತಃಪುರದ ಬಾಗಿಲೆದುರು ಕಾವಲು ನಿಂತ, ಕಸ್ತೂರಿ 
ನಾಯಕ. 

ಒಳಗೆ ಮಾತನಾಡುತ್ತಾ ಕುಳಿತವರಿಗೆ ಹೊರಗೆ ನಡೆದ ಪ್ರಸಂಗ ಕಿವಿಯ ಮೇಲೆ 
ಬೀಳಲಿಲ್ಲ. ಬಿದ್ದರೂ ಅದು ಅವರ ಮನಸಿನಾಳವನ್ನು ಹೊಗದಂಥ ಗಂಭೀರ 
ಚರ್ಚೆಯಲ್ಲವರು ಮಗ್ನರಾಗಿದ್ದರು. 


ಪಿ 


“ನಿನ್ನೆ ನೀನು ಇಲ್ಲಿಗೆ ಬಂದಾಗ ನಿನ್ನನ್ನೊಂದು ಮಾತು ಕೇಳಿದ್ದೆ. ನೆನಪಿದೆಯೇ 
ಲಿಂಗಣ್ಣ?” -ನಾಗತಿಯು ತನ್ನ ಇದಿರು ಕುಳಿತ ಲಿಂಗಣ್ಣನಾಯಕನನ್ನು ಕೇಳಿದಳು. 
ನಾಗತಿಯ ಪ್ರಶ್ನೆಗೆ ಲಿಂಗಣ್ಣನಾಯಕರ ಏನು ಉತ್ತರ ಕೊಡುವನೋ ಎಂದು 
ಕುತೂಹಲದಿಂದ ಭುವನಪ್ಪನವರು ಆತನ ಮೊಗವನ್ನೇ ನೋಡುತ್ತಿದ್ದರು. ನಾಯಕರ 
ಸಾಕುಮಗ ಓಬಣ್ಣನಾಯಕನೂ ಅವರೆಲ್ಲರ ಮುಖವನ್ನೇ ನೋಡುತ್ತಾ ಕುಳಿತಿದ್ದ. 

ಊಟ ಮಾಡಿ ಕೈತೊಳೆಯುತ್ತಿದ್ದ ಹಾಗೇ, ಮಧ್ಯಾಹ್ನದ ಬಿಸಿಲಿನಲ್ಲೇ ನಾಗತಿ 
ಯಿಂದ ಬಂದ ಅವಸರದ ಕರೆಯಿಂದಲೇ ಲಿಂಗಣ್ಣನಾಯಕನಿಗೆ ಆಶ್ಚರ್ಯವಾಗಿತ್ತು. 
ಹಿಂದಿನ ದಿನ ತಾನೇ ಆತ ಸಾಕಷ್ಟು ಹೊತ್ತು ಅವರೊಂದಿಗೆ ಮಾತನಾಡಿ ಬಂದಿದ್ದ. 
ಅಲ್ಲದೆ ಅಂತ್ಯಕ್ರಿಯೆಗಳ ಕೊನೆಯ ದಿನವಾದ ಮರುದಿನ ಕೆಲಸ ಕಾರ್ಯಗಳ ಬಗ್ಗೆ 
ವಿವರವನ್ನರಿಯಲು ಆತ ಮತ್ತೆ ಆ ದಿನವೂ ನಾಗತಿಯನ್ನು ನೋಡಬೇಕಾಗಿತ್ತು. 
ಹೀಗಿರುವಾಗ ಇಷ್ಟು ಅವಸರದ ಕರೆಯೇಕೆ? ಯಾವ ಗುರುತರವಾದ ಆಲೋಚನೆಗೆ 
ಇರಬಹುದು? -ಎಂದು ಚಿಂತಿಸುತ್ತಲೇ ಅರಮನೆಗೆ ಬಂದಿದ್ದ. 


೭೨ ಕಂಬನಿಯ ಕುಯಿಲು 


ನಾಗತಿಯ ಅಂತಃಪುರದಲ್ಲಿ ಭುವನಪ್ಪನವರನ್ನು ನೋಡಿ, ನಡೆಯಬೇಕಾದ 
ಸಮಾಲೋಚನೆ ತಾನು ಯೋಚಿಸಿದುದಕ್ಕಿಂತ ಗುರುತರವಾದುದೇ ಇರಬೇಕು ಎನಿಸಿತು, 
ಆತನಿಗೆ. 

ಹಿಂದಿನ ದಿನ ರಾತ್ರಿ ಆತ, ನಾಗತಿಯ ಮಾತಿನಂತೆ ಭುವನಪ್ಪನರನ್ನು ನೋಡ 
ಹೋದಾಗ ಅಲ್ಲಿ ನಡೆದ ಚರ್ಚೆ ಆತನಿಗೆ ಆಶ್ಚರ್ಯವನ್ನುಂಟುಮಾಡಿತ್ತು. ನಾಗತಿಯ 
ಮಾತಿನಂತೆ ತಾನು ಅಲ್ಲಿಗೆ ಬಂದೆ ಎಂದು ಹೇಳಿದಾಗ, ಅವರು ಇದ್ದಕ್ಕಿದ್ದ ಹಾಗೇ 
"ಮುಂದೆ ನಾಯಕರು ಯಾರಾಗಬೇಕೆಂದು ನಿನ್ನ ಅಭಿಪ್ರಾಯ?' ಎಂದು ಕೇಳಿ, ಈತನನ್ನು 
ದಿಗ್ಬ್ರಮೆಗೊಳಿಸಿದ್ದರು. ಅಲ್ಲದೆ ಅವರ ಮಾತಿನ ತಲೆಬುಡವೇ ಗೊತ್ತಾಗದ ಹಾಗೆ 
ಸುತ್ತು ಬಳಸಾಗಿ ಮಾತನಾಡಿ, ಆ ದಿಗ್ಬೃಮೆಯನ್ನು ಮತ್ತಷ್ಟು ಬಲಗೊಳಿಸಿದ್ದರು. 
ಈಗ ನಾಗತಿ ಕೇಳಿದ ಪ್ರಶ್ನೆ ಮತ್ತೆ ಆತನಲ್ಲಿ ಹಿಂದಿನ ರಾತ್ರಿಯ ದಿಗ್ಭ್ರಾಂತಿ 
ಮರುಕಳಿಸುವಂತೆ ಮಾಡಿತು. ಎಂತಲೇ ನಾಗತಿಯ ಮಾತಿಗೆ ನೇರವಾಗಿ ಉತ್ತರ 
ಕೊಡಲಾಗದೆ- 

“ಅದೇನು ಮಾತು ಹೇಳಿ ಚಿಕ್ಕಮ್ಮ?” ಎಂದ. 

“ನಿನ್ನೆ ಹೇಳಿದ ಮಾತು ಈಗಾಗಲೇ ಮರೆತುಹೋಯಿತೇ?” 

“ನಿನ್ನೆ ಒಂದು ಮಾತಾಡಿದೆವ? ಏನಾದರಾಗಲಿ- ಹೇಳಿ ಚಿಕ್ಕಮ್ಮ, ನಿಮ್ಮ 
ಮಾತನ್ನು ನಡೆಸಿಕೊಡುವ ಭಾರ ನನ್ನದು.” 

“ಹಾಗೆಲ್ಲಾ ನಿಮ್ಮ ಕುರುಡು ವಾಗ್ದಾನ ಪಡೆವ ಇಚ್ಛೆ ನಮಗಿಲ್ಲ ಲಿಂಗಣ್ಣ 
ನಾಯಕರೇ. ನಾಳ ನೀವೇ ಆಗಲಿ, ಲೋಕವೇ ಆಗಲಿ, ಯಾರೂ ನಾವು : ನಿಮ್ಮಿ ಂದ 
ಮಾತೇನೆಂದು ತಿಳಿಸದೆಯೇ ಮೋಸ ಮಾಡಿದೆವೆಂದು ಅಂದುಕೊಳ್ಳಬಾರದು. 
ಆದುದರಿಂದ ವಿಷಯವೇನೆಂದು ಕೂಲಂಕಷವಾಗಿ ತಿಳಿದುಕೊಳ್ಳಿ. ಅನಂತರ ನಮ್ಮ 
ಪ್‌ ಒಪ್ಪಿಗೆಯಾದರೆ, ನಡೆಸಿಕೊಡಿ. ಇಲ್ಲವೆನಿಸಿದರೆ ಸ ಸ್ಪಷ್ಟವಾಗಿ, ನಿರ್ಭಯವಾಗಿ. 

ನಿಸ್ಸಂಕೋಚವಾಗಿ ಇಲ್ಲವೆಂದು ಹೇಳಿ. ಏಕೆಂದರೆ ಇದು ನಾವಾಡುತ್ತಿರುವುದು ಒಂದು 
ದಿನದ ಮಾತಲ್ಲ; ಇಂದಿನ ಮಾತು ಸೂರ್ಯ ಚಂದ್ರರಿರುವವರೆಗೂ ನಡೆಯುವಂಥದು; 
ನಿಮಗೆ ಜ್‌ ಹಾನಿಯಾಗುವಂಥ ಮಾತು. ಆದ್ದರಿಂದಲೇ ನಿಮ್ಮಲ್ಲಿ ಅಪಾರ 
ವಿಶ್ವಾಸವಿದ್ದರೂ, ನಾಗತಿ ಹಿಂಜರಿದು ಹಿಂಜರಿದು ಮಾತನಾಡುತ್ತಿರುವುದು. ಗ 
-ಭುವನಪ್ಪನವರೂ ಮುಂದೆ ಆಡಬೇಕಾದ ಮಾತಿಗೆ ಪೀಠಿಕೆ ಹಾಕುತ್ತಾ 
ಹೇಳಿದರು. 

“ನಿನ್ನೆಯೂ ಹೀಗೇ ಏನೋ ಒಂದು ಮಾತು ಬಂದಿತ್ತು ಭುವನಪ್ಪನವರೇ. 
ನಾನಾಗಲೇ. ಚಿಕ್ಕಮ್ಮನವರಿಗೆ ಹೇಳಿದೆ- "ನಿಮಗೆ ಬೇಕೆಂದು ಪ್ರಾಣ ಕೊಡಲು ಕೂಡ 
ನಾನು ಹಿಂಜರಿಯುವುದಿಲ್ಲ” ಎಂದು. ಇಂದು ನೀವು ಹೇಳಲಿರುವ ಮಾತು ಎಂಥದೋ, 
ಕೇಳಲಿರುವ ವಾಗ್ದಾನ ಎಂಥದೋ ನಾನರಿಯೆ. ಆದರೆ ಮಾತನ್ನು ಹೇಳಲು ನೀವು 
ಪಡುತ್ತಿರುವ ತೊಳಲಾಟವನ್ನು ನೋಡಿದರೆ, ಅದು ತುಂಬಾ ಮಹತ್ವದ ಮಾತಿರ 
ಬೇಕೆಂದೇ ತೋರುತ್ತದೆ. ಆದರೂ ನಾನು ಪ್ರಮಾಣ ಮಾಡಿ ಹೇಳುತ್ತೇನೆ. ನನ್ನನ್ನು 


ದುರ್ಗದಲ್ಲಿ ೭೩ 


'ಯಾವುದನ್ನು ಕೇಳಲೂ ಚಿಕ್ಕಮ್ಮನವರು ಸಂಕೋಚಪಡಬೇಕಾಗಿಲ್ಲ. ಅವರ ಮಾತು 
ಏನಿದರೂ ತಲೆಯ ಮೇಲೆ ಹೊತ್ತು ನಡೆಸುತ್ತೇನೆ.” 

-ಖಚಿತವಾಗಿ ಹೇಳಿದ ಲಿಂಗಣ್ಣನಾಯಕ. 

“ನನ್ನಲ್ಲಿ ಪ್ರೀತಿ ತೋರಿ, ನನ್ನ ಬಾಯಿ ಕಟ್ಟುತ್ತಿದ್ದೀಯ ಲಿಂಗಣ್ಣ ನನ್ನನ್ನು ನೀನು 
“ತಾಯಿ' ಎಂದೆ. `ಆದರೆ ತಾಯಿ ಮಗನಿಗೆ ಹೇಳಬಾರದಂಥ ಮಾತನ್ನು ಹೇಗೆ ಹೇಳಲಿ 
ಎಂಬುದೇ ನನ್ನ ಚಿಂತೆ.” 

-ಲಿಂಗಣ್ಣನ ಮೊಗವನ್ನು ನೋಡಲು ಸಂಕೋಚವಾದವಳಂತೆ, ಮುಖವನ್ನು 
ನೆಲದತ್ತ ಬಾಗಿಸಿ ಹೇಳಿದಳು ನಾಗತಿ. 

*ಚಿಕ್ಕಮ್ಮ- ಜಗತ್ತಿನಲ್ಲಿ ನಾನು ನಂಬದಿರುವಂಥ ವಸ್ತುಗಳು ಎಷ್ಟೋ ಇವೆ. 
ನಂಬುವ ವಸ್ತುಗಳೂ ಕೆಲವಿವೆ. ಈ ಗುಡ್ಡ ಕುಸಿಯುವುದಿಲ್ಲ `` ಎಂದು ನಂಬಿದ್ದೇನೆ 
ಆದರೆ ಒಂದು. ವೇಳೆ ಭೂತಾಯಿಗೆ ಇವರ ಭಾರ ಬೇಸರವಾಗಿ ಬಾಯಿ ತೆರೆದು 
ಇದನ್ನು ನುಂಗಬಹುದು. ಆದರೆ ತಾಯಿಗಿಂತ ಹೆಚ್ಚಿನ ತಾಯಾಗಿ ಈ ತಬ್ಬಲಿಯನ್ನು 
ಸಾಕಿದ. ನೀವು ಎಂದೂ ನನಗೆ ಹಾನಿಯಾಗುವಂಥ ಕೆಲಸ ಮಾಡುವುದಿಲ್ಲ ಹ 

“ಆದರೆ ಲೋಕದಲ್ಲಿರುವವರೆಲ್ಲರೂ ನಿನ್ನಂತೆಯೇ ತಿಳಿಯುವುದಿಲ್ಲ ಲಿಂಗಣ್ಣ. 
ಹನಿಹನಿಯಾಗಿ ಬಿದ್ದರೂ ನೀರು ಕಡೆಗೊಂದು ದಿನ ಕೋಡಗಲ್ಲನ್ನೇ ಕದಲಿಸುವಂತೆ. 
ಲೋಕದ ಮಾತು ನಿನ್ನೆ ನಂಬಿಕೆಯನ್ನು ಕೆಡಿಸಬಹುದು... 

“ಲೋಕದ ಜನ ಬೇಕಾದದ್ದು ಹೇಳಬಹುದು ಚಿಕ್ಕಮ್ಮ. ಅವರು ಕಾಣುವುದು 
ಬಹಿರಂಗವನ್ನು ಮಾತ್ರ. ನಿನ್ನ ಹೃದಯಾಂತರಾಳದಲ್ಲಿ ಪ್ರಜ್ವಲಿಸುತ್ತಿರುವ ದೇವತಾ 
ಮೂರ್ತಿಯನ್ನವರು ಕಾಣಲಾರರು. ನಾನು ಕಾಣಬಲ್ಲಿ, ನೀನು ಇಂದು ಹೇಳುವ 
ಮಾತು ಜಗತ್ತಿಗೆ ಕೆಡಕಾಗಿ ಕಾಣಬಹುದು; ನನಗೇ ಒಂದು ಗಳಿಗೆ ಅಪ್ರಿಯವಾಗಿ, 
ಅಹಿತವಾಗಿ ಕಾಣಬಹುದು. ಆದರೂ ನಾನು ಏಕನಾಥೇಶ್ವರಿಯ ಪಾದ ಹಿಡಿದು, 
ಸಾರಿ ಹೇಳುತ್ತೇನೆ- ನಿನ್ನಲ್ಲಿ ಹುದುಗಿರುವ ಮಾತೃದೇವತೆ ನನಗೆಂದೂ ಕೇಡು 
ಬಗೆಯಲಾರಳು.” 

ಸತ್ಯವನ್ನು ಸಾರುವ ಪ್ರವಾದಿಯ ನಿಶ್ಚಿತ ಧ್ವನಿಯಲ್ಲಿ ಹೇಳಿದ. ಆತನ ಮಾತು 
ಕೇಳಿ ನಾಗತಿಯ ಗಂಟಲು ಬಿಗಿದು ಬಂದಿತು. ಭುವನಪ್ಪನವರ ಕಂಗಳಾಳದಲ್ಲಿಯೂ 
ನೀರಾಡಿದಂತೆ ತೋರಿತು. 

“ದಿನ್ನೆ ನಿನಗೆ ಮಗನ ತಲೆಯನ್ನೇ ಕೇಳಿದ ತಾಯಿಯೊಬ್ಬಳ ಕಥೆ ಹೇಳಿದೆನಲ್ಲವೇ 
ಲಿಂಗಣ್ಣ?' 

ಣಿ 

ಚ್ಟ 

“ಇಂದು ನಾನು ಅಂಥ ತಾಯಾಗಬೇಕೆಂದೇ ಮಾಡಿದ್ದೇನೆ.” 

“ಆ ನನ್ನ ತಲೆಯ ಬಲಿ ಬೇಕೇ ಚಿಕ್ಕಮ್ಮ pt ಸಿಡಿಲು ಸೋಕಿದವನಂತೆ 
ಚಕಿತನಾಗಿ ಕೇಳಿದ ಲಿಂಗಣ್ಣನಾಯಕ. ಮರುಗಳಿಗೆಯೇ ಆ ಆಘಾತದಿಂದ ಸಾವರಿಸಿ 
ಕೊಂಡು ಹೇಳಿದ: “ಅದೇ ಷ್ಠ ಇಚ್ಛೆಯಾದರೆ ಹಾಗೂ ಆಗಲಿ ಚಿಕ್ಕಮ್ಮ. ದೇವರು 
ಸೃಜಿಸಿದ ಹೂವು ದೇವರ ಪಾದಕ್ಕೇ ಅರ್ಪಿತವಾಗಿ ಧನ್ಯವಾಗುವಂತೆ, ನೀನು ಸಾಕಿದ 
ನನ್ನ ಪ್ರಾಣಪುಷ್ಪ ನಿನ್ನ ಪಾದಕ್ಕರ್ಪಿತವಾದರೆ ಅದಕ್ಕಿಂತ ಹೆಚ್ಚೇನು ಬಯಸಲಿ?” 


೭೪ ಕಂಬನಿಯ ಕುಯಿಲು 


““ಲಿಂಗಣ್ಣಾ... ಲಿಂಗಣ್ಣಾ... ನಿನಗಾರು ಕಲಿಸಿದರು ಈ ಬುದ್ಧಿಯನ್ನು ಕಂದಾ” 
ಎಂದು ಉದ್ದಿಗ್ಗಳಾಗಿ ಕೇಳದಳು ನಾಗತಿ. 

“ನಾನು ಬರೀ ಬಿದಿರ ತುಂಡು ಚಿಕ್ಕಮ್ಮ. ಇದರಲ್ಲಿ ಉಸಿರು ಊದಿ ಇಂಚರವನ್ನು 
ಮೂಡಿಸುವ ಶಕ್ತಿ, ನನ್ನಿದಿರು ಕುಳಿತಿರುವ ತಾಯಿದೇವಿ.” 

“ನೀನು ಇಂಥ ಮಗನೆಂದು ನಾನು ಅರಿತಿದ್ದೆ ಲಿಂಗಣ್ಣ ಅದಕ್ಕೇ ನಾಯಕರು 
ಇರುವವರೆಗೂ ಅವರ ಬಯಕೆಗೆ ಸಮ್ಮತಿಸಲಿಲ್ಲ. ಆದರೀಗ ಅವರು ತಮ್ಮ ಬಯಕೆ 
ಯನ್ನು ಕಾರ್ಯರೂಪಕ್ಕೆ ತರುವ ಭಾರವನ್ನು ನನ್ನ ಹೆಗಲ ಮೇಲೆ ಹೇರಿ ಹೋಗಿದ್ದಾರೆ. 
ನಿನ್ನ ಹಾಗೆ ನಾನು ಬರೀ ಬಿದಿರು ತುಂಡು. ನಾಯಕರ ಇಚ್ಛೆ ನನ್ನನ್ನು ನುಡಿಸುತ್ತಿದೆ. 
ನಿನ್ನನ್ನು ನಾನು ಕೇಳಬೇಕಾದುದಿಷ್ಟೆ ಲಿಂಗಣ್ಣ. ನಾಯಕರು ಅನಾಥವಾಗಿ ಬಿಟ್ಟು ತೆರಳಿದ 
ಈ ದುರ್ಗದ ರಾಜ್ಯ, ಹಕ್ಕಿನಿಂದ ನಿನ್ನದು. ನೀನು ಇದನ್ನು ನನಗೇ ಬೇಕು ಎಂದರೆ 
ಅದಕ್ಕೆ ಯಾರೂ ಅಡ್ಡಬರುವುದಿಲ್ಲ. ಒಂದು ಕಡೆ ಈ ರಾಜ್ಯವಿದೆ- ಇನ್ನೊಂದು ಕಡೆ 
ನಾನು. ನಾನು ನಿನ್ನನ್ನು ಕೇಳಬೇಕೆಂದಿದ್ದುದಿಷ್ಟೆ- ನಿನಗಾವುದು ಬೇಕು? ಈ ರಾಜ್ಯವೇ, 
ನಾನೇ?” 

“ಇದು ಏನು ಅಗ್ನಿಪರೀಕ್ಷೆ ಚಿಕ್ಕಮ್ಮ. ನನ್ನದಾದ ರಾಜ್ಯವನ್ನು ನನಗೆ ಬೇಕು 
ಎಂದರೆ, ಅದರಿಂದಾಗಿ ನಾನು ನಿನಗೆ ಎರವಾಗಬೇಕೇ?” 

“ಹೌದು ಲಿಂಗಣ್ಣ” 

“ಏಕೆ... ಏಕೆ... ಏಕೆ...! ಇದೇನು ವಿಧಿಯ ವಿಕಟಾಟ್ಟಹಾಸ!!” 

ಹೃದಯದಲ್ಲಿ ಧಿಗ್ಗನೆ ಹೊತ್ತಿದ ಉದ್ವಿಗ್ನತೆಯಲ್ಲಿ ಕುಳ್ಳಿರಲಾರದೆ ಎದ್ದು ನಿಂತು 
ಕೇಳಿದ ಲಿಂಗಣ್ಣನಾಯಕ. 

“ಹೌದು ಎ ಮಗು, ಇಂದಿನ ಪರಿಸ್ಥಿತಿ ಹಾಗಿದೆ. ನಾನಿಂದು ಸ್ವತಂತ್ರಳಲ್ಲ, ನಾಯಕರ 
ಕೈ ಹಿಡಿದಂದು ನಾನು ಅವರವಳಾದೆ. ಅವರು ಇಲ್ಲಿರಲಿ ಸ್ವರ್ಗದಲ್ಲಿರಲಿ ನಾನವರ 
ಛಾಯಾನುವರ್ತಿನಿ. ನಾನಿಲ್ಲಿಉಳಿದಿರುವುದು ಅವರ ಬಯಕೆಯನ್ನು ನಡೆಸಬೇಕೆಂದು. 
ಅದಕ್ಕೆ ವಿರೋಧಿಗಳಾದವರು ನನಗೂ ವಿರೋಧಿಗಳೇ. ನಾನು ನಿಷ್ಠುರ ಕರ್ತವ್ಯದ 
ಬಂದಿ ಲಿಂಗಣ್ಣ. ನನ್ನ ಹೃದಯವೇನೇ ಹೇಳಿದರೂ, ಕರ್ತವ್ಯ ತೋರಿದ ಪಥದಿಂದ 
ವಿಮುಖಳಾಗಲಾರೆ.” 

ಎದ್ದುನಿಂತು ತನ್ನನ್ನೇ ನೋಡುತ್ತಿರುವ ಲಿಂಗಣ್ಣನಾಯಕನ ಕಣ್ಣಲ್ಲಿ ತನ್ನ ನೋಟವನ್ನು 
ನೆಟ್ಟು ಹೇಳಿದಳು ನಾಗತಿ. ಆ ನೋಟದ ತೀವ್ರತೆಯನ್ನು ತಡೆಯಲಾಗದವನಂತೆ' 
ಲಿಂಗಣ್ಣನಾಯಕ ಒಮ್ಮೆ ತಲೆಕೊಡಹಿ, ಒಂದು ಗಳಿಗೆ ಅತ್ತಿಂದಿತ್ತ ಅಡ್ಡಾಡುತ್ತಿದ್ದು 
ಬಳಿಕ ತಟಕ್ಕನೆ ನಿಂತು, ಸುತ್ತ ಕುಳಿತವರನ್ನು ದುರುಗುಟ್ಟಿ ನೋಡುತ್ತಾ ಕೇಳಿದ- 

“ನಾಯಕರಿಗೆ ನಮ್ಮ ಮೇಲೇಕೆ ಅಷ್ಟು ದ್ವೇಷವಿತ್ತು' ಡೆ 
“ಅದಕ್ಕೆ ಉತ್ತರ ನಾನು ಹೇಳಬಲ್ಲೆ ಲಿಂಗಣ್ಣನಾಯಕರೇ. ನಾಯಕರಿಗೆ ನಿಮ್ಮ 


ಮೇಲೆ ದ್ವೇಷವಿರಲಿಲ್ಲ. ಇದ್ದಿದ್ದರೆ ಇಪ್ಪತ್ತೆರಡು ವರ್ಷಗಳ ಕಾಲ ನೀವು ಈ ಪ್ರಶ್ನೆಯನ್ನು 
ಕೇಳಲು ಉಳಿದಿರುತ್ತಿರಲಿಲ್ಲ 


ದುರ್ಗದಲ್ಲಿ ೭೫ 


ಲಿಂಗಣ್ಣನಾಯಕನ ಪ್ರಶ್ನೆಗೆ ಭುವನಪ್ಪನವರು ಉತ್ತರ ಕೊಟ್ಟರು. 

“ಅಂದರೆ...?” 

“ಅಂದರೆ ನಾಯಕರಿಗೆ ನಿಮ್ಮ ಮೇಲೆ ವಿಶ್ವಾಸವಿತ್ತು. ಅದರ ದುರ್ಗದ ಹಿತದ 
ಬಗ್ಗೆ ಎಲ್ಲಕ್ಕಿಂತ ಹೆಚ್ಚು ಆಸಕ್ತಿ ಇತ್ತು. ಎಂತಲೇ ಅವರು "ನಮ್ಮೆ ಲ್ಲರ ಹೆಗಲ ಮೇಲೆ 
ಈ ಕಠೋರ ಕರ್ತವ್ಯದ ಉರಿಭಾರವನ್ನು ಹೇರಿ ತೆರಳಿದರು.” 

“ನಿಮ್ಮ ಮಾತನ್ನು ಕೊಂಚ ವಿವರಿಸಿ ಹೇಳುವಿರಾ, ಭುವನಪ್ಪನವರೇ.” 

ನಿರುದ್ದಿಗ್ಗರಾಗಿ ಭುವನಪ್ಪನವರು ಓಬಣ್ಣನಾಯಕನನ್ನು ಸಾಕುಮಗನಾಗಿ ತೆಗೆದು 
ಕೊಂಡು, ಆತನನ್ನು ರಾಜ್ಯಕ್ಕೆ ಉತ್ತರಾಧಿಕಾರಿಯಾಗಿ ಮಾಡಬೇಕೆಂದಿದ್ದ ಬಯಕೆ, 
ಅದಕ್ಕಿದ್ದ ಕಾರ್ಯಗಳು ಎಲ್ಲವನ್ನೂ ವಿವರಿಸಿ ಹೇಳಿ, 

“ಮೂಗ ಇಷ್ಟು ಹೇಳಬಲ್ಲೆ ಲಿಂಗಣ್ಣನಾಯಕರೇ. ಗತಿಸಿದ ನಾಯಕರಿಂದ 
ಒಂದು ದೊಡ್ಡ ತಪ್ಪಾಯಿತು. ಇದ್ದಾಗ ಅವರು ನಿಮ್ಮ ಹೃದಯವನ್ನು ಅರಿತುಕೊಳ್ಳಲಿಲ್ಲ. 
ಅರಿತುಕೊಂಡಿದ್ದರೆ, ಇಂಥ ನಿರ್ಧಾರದ ತಪ್ಪು 'ಅವರಿಂದ ಆಗುತ್ತಿರಲಿಲ್ಲ. 'ಆದರೆ 
ಅವರಲ್ಲಿ ತಪ್ಪು- ಒಪ್ಪುಗಳನ್ನೆಣಿಸುವ ಅಧಿಕಾರ ಅವರ ಉಪ್ಪುಂಡ ಈ ಮ್ಯೆ ಗಿಲ್ಲ. ಅದಕ್ಕೇ 
ನುಡಿಯುವಾಗ ನಾಲಗೆ ಕಹಿಯಾದರೂ ಈ ಮಾತನ್ನು ತಮ್ಮ ಲ ಬಿನ್ನವಿಸಿ 
ಕೊಳ್ಳುತ್ತಿದ್ದೇನೆ. ನನ್ನಂತೆಯೇ ತಾವೂ ಈ ದುರ್ಗದ ನೀರು ಕುಡಿದವರು. ನೀವು 
ಮನಸ್ಸು ಮಾಡಿದರೆ. ಅಮೃತ ಜಲವೆರೆದು, ಈ ದುರ್ಗವನ್ನು ಕಟ್ಟಬಹುದು; ಇಲ್ಲವೇ 
ಯಾದವೀ ಕಲಹದ ರಕ್ತವ ಷ್ಟಿಯಲ್ಲಿ ಇದನ್ನು ಮುಳುಗಿಸಬಹುದು. ಹೇಳಿ ನಿಮ್ಮ 
ಇಚ್ಛೆಯೇನು?” 

ಆ ಮಾತನ್ನು ಕೇಳಿ ನೆತ್ತಿಯ ಮೇಲೆ ಹತ್ತು ಅಡಿಗಳ ಎತ್ತರದಲ್ಲಿದ್ದ ಸೂರು 
ತಲೆಯ ಮೇಲೆ ಕುಸಿದು ಬಿದ್ದವನಂತೆ ಸುಮ್ಮ ನೆ ನಿಂತಿದ್ದ. ಬಳಿಕ ಲಿಂಗಪ್ಪನಾಯಕ 
ನಾಗತಿಯತ್ತ ದೈನ್ಯ ದೃಷ್ಟಿಯಿಂದ ನೋಡುತ್ತ ಕೇಳಿದ. 

“ಈ ರಾಜ್ಯ ಬೇಕೆಂದರೆ- ನಿನ್ನನ್ನು... ನಿನ್ನನ್ನು... ನಾನು ಕಳೆದುಕೊಳ್ಳಬೇಕೇ 
ಚಿಕ್ಕಮ್ಮ ತ್‌ 

“ಭುವನಪ್ಪನವರು ಹೇಳಿದುದನ್ನೆಲ್ಲಾ ನೀನೇ ಕೇಳಿದೀಯ ಲಿಂಗಣ್ಣ. ಬೇರೆ 
ಮಾತನಾಡಲು ನನಗೆ ದಾರಿಯನ್ನೇ ಉಳಿಸಿಲ್ಲ ನಾಯಕರು.” 

ಬೆಂಕಿಯ ಮೇಲೆ ಬಿದ್ದ ಕೈಕಾಲು ಕಟ್ಟಿದ ಪಶು ಅಸಹಾಯ ಸ್ಥಿತಿಯಲ್ಲಿ ನರಳುವ 
ಧ್ವನಿಯಲ್ಲಿ ಹೇಳಿದಳು ನಾಗತಿ. 

ಆ ಮಾತನ್ನು, ಅವನ ಎದೆ ಇರಿವ ಧ್ವನಿಯನ್ನು ಕೇಳಿ ಲಿಂಗಣ್ಣ ನಾಯಕರ 
ಕಣ್ಣಲ್ಲಿ ಇದ್ದಕ್ಕಿದ್ದಹಾಗೆ ಕಂಬನಿಯುಕ್ಕಿ ಹರಿಯಿತು. ಹರಿಯುವ ಕಂಬನಿಯನ್ನು 
ಒರೆಸಿಕೊಳ್ಳದೆ. ತಲೆಬಾಗಿಸಿ ಕುಳಿತ ನಾಗತಿಯನ್ನೇ ದಿಟ್ಟಿಸಿ ನೋಡಿದ, ನೋಟದಲ್ಲೇ 
ಆಕೆಯನ್ನು "ಹೀರಿ ತನ್ನ ಎದೆಯೊಗೆ ತುಂಬಿಕೊಳ್ಳುವವನಂತೆ. ಒಂದು ಗಳಿಗೆ ಅವನ 
ಮೈ, ಬಿರುಗಾಳಿಗೆ ಸಿಕ್ಕಿದಂತೆ ಬಲವಾಗಿ ಕಂಪಿಸಿ, ಮರುಗಳಿಗೆಯೇ ಉಕ್ಕಿನಂತೆ 
ಸ್ಥಿರವಾಯಿತು. ಆ ನಿರ್ಧಾರದ ಬಲವಿದೆಂಬಂತೆ, ಅವನ ಮೈಯ ಎತ್ತರ ಇನ್ನಷ್ಟು 
ಹೆಚ್ಚಿದಂತೆ ತೋರಿತು. ಹೆಗಲ ಮೇಲೆ ತೂಗಾಡುತ್ತಿದ್ದ ಶಲ್ಯದ "ತುದಿಯಿಂದ ಕಣ್ಣನ್ನು 


೭೬ ಕಂಬನಿಯ ಕುಯಿಲು 


ಒರೆಸಿಕೊಂಡ, ತಾಯಿ ಬಳಿ ಸಾರುವ ಕರುರಿನಂತೆ, ನಾಗತಿಯ ಬಳಿ ಸಾರಿ ಕುಳಿತು 
ಹೇಳಿದ. 

“ಅಬ್ಬಾ! ನನ್ನನ್ನು ಎಷ್ಟು ಬಳಸಿಬಿಟ್ಟೆ ಚಿಕ್ಕಮ್ಮ. ನನ್ನನ್ನೇನು ತೀರಾ ಬುದ್ದೀಹೀನ 
ನೆಂದು ತಿಳಿದೆಯಾ. ಈ ಕವಡೆಯ ಬೆಲೆಯ ರಾಜ್ಯಕ್ಕೆ ನಿನ್ನನ್ನು ಕಳೆದುಕೊಳ್ಳಲು. ಪ್ರೈ 
ರಾಜ್ಯ ಯಾರಿಗೆ ಬೇಕೋ ಅವರಿಗೆ ಕೊಡು. ನಿನ್ನ ಪಾದ ಮಾತ್ರ ಸದಾ ನನ್ನ ಶಿರದ 
ಮೇಲೆ ಇರಲಿ.” 

ಆ ಮಾತು ಕೇಳುತ್ತಿದ್ದ ಹಾಗೇ ನಾಗತಿಯ ಕಣ್ಣುಗಳಿಂದ ಗಜ್ಜುಗಗಾತ್ರದ 
ಕಂಬನಿಯುರುಳಿ ನೆಲವನ್ನು ತೋಯಿಸಿತು. ಪರಕೀಯರು ಎದುರಿಗಿರುವರು. ಲಿಂಗಣ್ಣ 
ನಾಯಕ ಮಗನಾದರೂ ವಯಸ್ಕ ಎಂಬುದನ್ನು ಮರೆತು, ತಟಕ್ಕನೆ ಆತನನ್ನು ಬಿಗಿದಪ್ಪಿ 
“ಲಿಂಗಣ್ಣಾ... ಲಿಂಗಣ್ಣಾ...” ಎಂದು ಬಿಕ್ಕಳಿಸಿ ಅಳಲಾರಂಭಿಸಿದಳು. ಲಿಂಗಣ್ಣ 
ನಾಯಕನೂ ತಾಯ ತೋಳತೆಕ್ಕೆಯಲ್ಲಿ ಮೈಮರೆತ. ಕಾಲ ದೇಶ ಸ್ಥಿತಿಗಳನ್ನು ಗೆದ್ದು 
ಮೆರೆಯಿತು ಮಾತೃತ್ವ. 

ಕಣ್ಣೆದುರೇ ನಡೆಯುತ್ತಿರುವ ಭಯಂಕರ ಬಲಿದಾನವೊಂದನ್ನು ನೋಡಲಾರ 
ದವರಂತೆ, ತೋಳಿನಿಂದ ಕಣ್ಣನ್ನು ್ಲ ಮುಚ್ಚಿಕೊಂಡು ಮೌನವಾಗಿ ಕುಳಿತಿದ್ದರು ಭುವನಪ್ಪ 
ನವರು. ತನ _ ಕೈಯಿಂದಲೇ ಅನಿವಾರ್ಯವಾಗಿ ಕೊಲೆಯೊಂದು ನಡೆಸಿದ ಸಾಧುಜೀವ 
ಆರ್ತಸ್ತರದಿಂದ ದೇವನ ಕ್ಷಮಾಪಣೆಯನ್ನು ಕೇಳುವಂತೆ, ಅವರ ಹ ದಯ ಚೀರುತಿತ್ತು. 
ಬಿರುಗಾಳಿ ಕಡೆದ ಕಡಲಲೆಗಳಂತೆ ಭಾವದ ಉಕ್ಕಿನಿಂದ ಗದ್ಗದಿಸುವ ಸ್ವರವನ್ನು ಎಳೆದು 
ಹಿಡಿಯುತ್ತಾ ಹೇಳಿದರು. 

“ಧನ್ಯ ಲಿಂಗಣ್ಣನಾಯಕ ಧನ್ಯ! ಟ್ರ 

ಆ ಮಾತು ತನ್ನ ಕಿವಿಗೆ ಬೀಳದವನಂತೆ, ಅವರೂ ಅಲ್ಲಿರುವುದೂ ಅರಿವಿಲ್ಲ 
ವು ನಾಗತಿಯನ್ನು ಕೇಳಿದ ಲಿಂಗಣ್ಣನಾಯಕ- 

“ಇಷ್ಟು ಸಣ್ಣ ಮಾತು ಹೇಳಲು ನೀನು ಇಷ್ಟು ತಾಪಪಡಬೇಕೇ ಚಿಕ್ಕಮ್ಮ. 
ಕಾಸಿನ ಬೆಲೆಯ ಮಾತಿಗಾಗಿ ನಿನ್ನ ಕಣ್ಣಿಂದ ನೀರು ಸುರಿಯಬೇಕೆ? ಅದು ಆಗದು. 
ಹೇಳು, ಕಂಬನಿಯ ಮೋಡ ಕಟ್ಟಿದ ಸು ಕಣ್ಣಲ್ಲಿ ನಗೆಬಿಸಿಲು ಮೂಡಲು ನಾನೇನು 
ಮಾಡಬೇಕು? ಜಿ 

ನಾಗತಿ ಅವನ ಮಾತಿಗೆ ಉತ್ತರ ಕೊಡದೆ, ವಿಸ್ಮಯಮೂಕವಾಗಿ ಕುಳಿತಿದ್ದ 
ಹದಿನಾರು ವರ್ಷದ ಓಬಣ್ಣನಾಯಕನನ್ನು ಬಳಿಗೆಳೆದುಕೊಂಡು ಲಿಂಗಣ್ಣನಾಯಕನ 
ಕಾಲ ಧು ಬಾಗಿಸಿ ಹೇಳಿದಳು. 

“ಇಂದಿನಿಂದಲೇ ಇವನು ನಿನ್ನ ಸೋದರ. ಇವನ ತಲೆ ಕಾಯುತ್ತೇನೆಂದು. 
ವಚನ ಕೊಡು ಮಗೂ.” 

“ಅವನ ತಲೆಗೆ ನನ್ನ ತಲೆ ಕಾವಲು ತಾಯಿ. ಆ ಭೀತಿ ಬೇಡ ಬಿಡು” 

-ಎಂದು ನುಡಿದ ಲಿಂಗಣ್ಣನಾಯಕ. ಎದ್ದು ನಿಂತು, ಸೊಂಟದಲ್ಲಿದ್ದ ಕತ್ತಿಯನ್ನು 
ಜಾಯ; ಓಬಣ್ಣನಾಯಕನ ಪಾದದ ಮೇಲಿಟ್ಟು" ಹೇಳಿದ. 

“ಇಂದಿನಿಂದ ಓಬಣ್ಣ ನನ್ನ ಸೋದರನಷ್ಟೇ ಅಲ್ಲ, ನನ್ನ ಧೊರೆ, ಜಗತ್ತೇ 
ಇದಿರಾದರೂ ಈ ದುರ್ಗದ ರಾಜ್ಯ ಅವನದೇ. 3 


ದುರ್ಗದಲ್ಲಿ ೭೭ 


“ಲಿಂಗಣ್ಣ... ನಿನ್ನ ಹಿರಿಮೆಗೆ ಏನು ಮೆಚ್ಚುಗೊಡಲಿ ಹೇಳು.” 

-ಅಭಿಮಾನ ತುಂಬಿದ ಧ್ವನಿಯಲ್ಲಿ ಕೇಳಿದಳು ನಾಗತಿ. 

“ಕೀಳಿದ ಮೆಚ್ಚುಗೆ ಕೊಡುತ್ತೀಯ?” 

“ಕ್ಷೇಳು ಬೇಕಾದುದನ್ನು ಕೇಳು.” 

“ಹಾಗಾದರೆ ಇಂದು ನಾನು ಹೊತ್ತ ಹರಕೆಯನ್ನು ತೀರಿಸುವ ಬಲ ನನ್ನ 
ತೋಳುಗಳಿಗೆ ಬರಲೆಂದು ಹರಸು. ಅದನ್ನೇ ನಾನು ಬೇಡುವುದು. ಅದೇ ನಾನು 
ಬಯಸುರ ಪರಮಸೌಭಾಗ್ಯ” 

-ಎಂದು ಹೇಳಿ, ಲಿಂಗಣ್ಣನಾಯಕ, ನಾಗತಿಯ ಕಾಲುಗಳ ಮೇಲೆ ಹಣೆಯನ್ನಿಟ್ಟ 

ಆ ಮಾತಿಗೆ ಮರುಮಾತಿನ ಆಶೀರ್ವಾದ ಹೇಳಲು ನಾಗತಿಯ ನಾಲಗೆ 
ನಿರಾಕರಿಸಿತು. ಆದರೆ ನಾಲಗೆ ನುಡಿಯಲು ಅಶಕ್ತವಾದ ಕೋಟಿಮಾತುಗಳನ್ನು 
ಮಮತೆಯ ಅಮೃತ ಸೇಚನೆಯಿಂದ ಮೃದುವಾದ ನಾಗತಿಯ ನೋಟ ಹೇಳಿತು. 


೮ 


ಗತಿಸಿದ ನಾಯಕರ ಅಂತ್ಯಕ್ರಿಯೆಗಳೆಲ್ಲವೂ ದ್ವಾದಶಿಯ ವೇಳೆಗೆ ಮುಕ್ತಾಯ 
ವಾಯಿತು. ಏಕಾದಶಿಯೆಂದೇ ಹನ್ನೆರಡನೆಯ ದಿನ. ಸೂತಕ ಸ್ನಾನ, ಅಂತ್ಯದಿನದ 
ಕರ್ಮಕಲಾಪಗಳು ಮುಗಿದು ಶುಭ ಸ್ವೀಕಾರ, ದಾನಧರ್ಮಗಳು ಆರಂಭವಾಯಿತು. 
ಈ ಕರ್ಮಗಳಿಗಾಗಿ ನಾಯಕರ ನೆಂಟರಿಷ್ಟರು, ಹಿತೈಷಿಗಳು, ದುರ್ಗದ ಅಧಿಕಾರಿಗಳು 
ಎಲ್ಲರೂ ಕಲೆತಂತೆಯೇ ಆ ದಿನ ಆರಂಭವಾದ ದಾನಗಳ ಆಸೆಗಾಗಿ, ಬೆಲ್ಲಕ್ಕೆ ಮುತ್ತುವ 
ನೊಣದಂತೆ ಮೂಲೆ ಮೂಲೆಗಳಿಂದಲೂ ಜನ ದುರ್ಗಕ್ಕೆ ಮಗುಚಿತು. 

ನಾಗತಿಯ ಅಪ್ಪಣೆಯಂತೆ, ಏಕಾದಶಿಯಿಂದ ಅಮಾವಾಸ್ಕೆಯ ಕೊನೆಯವರೆಗೆ 
ಒಂದೇ ಸಮನೆ, ಬಿಡುವಿಲ್ಲದೆ ದಾನಧರ್ಮಗಳು ನಡೆದುವು. ನಾಯಕರ ಆತ್ಮ 
ತೃಪ್ತ್ಯರ್ಥವಾಗಿ ದುರ್ಗದ ದೇವಾಲಯಗಳಲ್ಲೆಲ್ಲಾ ಅಭಿಷೇಕ, ಆರಾಧನೆ, ಶಾಂತಿಯ 
ಹೋಮಗಳು ನಡೆದು, ಆ ಮಂತ್ರಘೋಷದಿಂದ, ಹನ್ನೆರಡು ದಿನ ಕಾಲ ದುರ್ಗವನ್ನು 
ಕವಿದಿದ್ದ ನಾಯಕರ ಮರಣದ ರಾಹುಕಳೆ ತೊಲಗಿಹೋಗಿ, ಪುರ್ನಜನ್ಮ ಪಡೆದಂತೆ 
ದುರ್ಗ ರಂಜಿಸಿತು. 

ದಾನಧರ್ಮಗಳ ಬಯಕೆಯಿಂದ ಜನ ಬಂದಿದ್ದಂತೆಯೇ, ಆ ಕಾಲದಲ್ಲಿ ನಡೆದ 
ದೇವತೆಗಳ ವಿಶೇಷ ಉತ್ಸವಗಳಲ್ಲಿ ನೋಡಬೇಕೆಂದೂ ಜನ ಕಿಕ್ಕಿರಿದಿತ್ತು. ಒಟ್ಟೊಟ್ಟಿಗೆ 
ನಡೆದ ಸಂಪಿಗೆ ಸಿದ್ಧೇಶ್ವರನ "ನವಿಲುಯ್ಯಾಲೆ ಉತ್ಸವ, ಭೂತನಾಥೇಶ್ವರನ 
ವಿಮಾನೋತ್ಸವ, ಗೋಪಾಲಸ್ವಾಮಿಯ ತೆಪ್ಪೋತ್ತವಗಳ ವೈಭವ ನೆರೆದ ಜನರ ಪಾಲಿಗೆ 
ಮಗುವಿನ ಮುಂದೆ ಆಟದ ಗೊಂಬೆಗಳ ಸಂತೆಯನ್ನೇ 'ಹರವಿದಂತಿ ತ್ತು. ದುರ್ಗದ 
ಮೇಲಿದ್ದ ಏಕನಾಥೇಶ್ವರಿಯೇ ಅಲ್ಲದೆ, ದುರ್ಗದ ಕೆಳಗೆ ಇದ್ದ ಉತ್ಸವಾಂಬ, | 
ಬರಗೇರಮ್ಮ, ತಿಪ್ಪಲಗಟ್ಟಮ್ಮ ಮೊದಲಾದ ದುರ್ಗಾಭಿಮಾನಿ ದೇವತೆಗಳೂ 


೭೮ ಕಂಬನಿಯ ಕುಯಿಲು 


ಅರಮನೆಯ ಮುಂದಿನ ಶೃಂಗಾರವನಕ್ಕೆ ದಯಮಾಡಿಸಿ ಅರಮನೆಯವರಿಂದ ವಿಶೇಷ 
ವಸಂತೋತ್ಸವದ ಪೂಜೆ ಪಡೆದು ತೃಪ್ತವಾದುವು. ಆ ದೇವತೆಗಳ ಆನಂದಾರ್ಥವಾಗಿ 

ರಿಸಲ್ಪಟ್ಟ ಡೋಲು, ತಮಟೆ, ಉರುಮೆ, ಕಹಳೆ, ಕೊಂಬುಗಳ ನಾದ ಗವಿಗವಿ 
ಯಿಂದಲೂ, ಕೋಡುಗಲ್ಲುಗಳಿಂದಲೂ ಮಾರ್ದನಿಸಿ ಮೊಳಗಿತು. 

ಆ ಐದು ದಿನಗಳ ಕಾಲ ಯಾರಿಗೂ ಹಗಲು ರಾತ್ರಿಯ ಪರಿವೆ ಇರಲಿಲ್ಲ. 
ನೋಡುವ ಕಣ್ಣಿಗಾಗಲಿ, ದಾನ ಸ್ವೀಕಾರ ಮಾಡುವ ಕೈಗಳಿಗಾಗಲಿ ಬಿಡುವಿರಲಿಲ್ಲ. 
ಮುಕ್ತದ್ವಾರವಾದ ಅರಮನೆಯ ಭಂಡಾರ ಮನೆ ಮನೆಯ ಬಾಗಿಲಿಗೂ ಹರಿದು, 
ಎಲ್ಲರಿಗೂ ತೃಪ್ತಿಯನ್ನು ನೀಡಿತು. ಬಟ್ಟೆಬರೆ, ಮಂಗಲ ದ್ರವ್ಯಗಳನ್ನು ದಾನವನ್ನು 
ಬ್ರಾಹ್ಮಣ ಸುವಾಸಿನಿಯರಿಗೆ, ಗುರುಹಿರಿಯರಿಗೆ ಹಂಚಿ ಬಂದಿತು. ದೇವಾಲಯ 
ಮಠಗಳಿಗೆ ನಾಯಕರ ಮರಣದಿನದಂದು ನಡೆಸುವ ವಿಶೇಷೋತ್ಸವಗಳ ಸಲುವಾಗಿ 
ಜಮೀನುಗಳು ಧರ್ಮಾರ್ಥವಾಗಿ ಬಿಡಲ್ಪಟ್ಟವ. ಕ್ಷೀರಾಭಿಷೇಕಕ್ಕಾಗಿ ಹಸುಗಳ ದಾನ 
ಬಂತು. ಎಲ್ಲವೂ ಸಾಂಗವಾಗಿ, ಯುಕ್ತವಾಗಿ ನಡೆದು, ಇಂಥದು ನಡೆಯಬೇಕಾಗಿತ್ತು, 
ಇಂಥದು ನಡೆಯಲಿಲ್ಲ ಎಂದು ಹೇಳಲು ಯಾವ ನಾಲಗೆಗೂ ಶಕ್ತಿ ಬರಲಿಲ್ಲ. 

ಸತತವಾಗಿ ನಡೆದ ಊಟ-ಉಪಚಾರ, ದಾನಧರ್ಮ, ಉತ್ಸವ ವೈಭವಗಳಿಂದ 
ಪಂಚೇಂದ್ರಿಯಗಳಿಗೂ ಸಮಾರಾಧನೆಯಾಗಿ ತೃಪ್ತರಾದ ಜನ, ಶುಭಸ್ಮೀಕಾರ ಮಾಡಿದ 
ಅರಮನೆಯಿಂದ, ಶುಭವಾರ್ತೆಯೊಂದನ್ನು ಬಯಸಿ, ಅರಮನೆಯತ್ತ ನೋಡಿತು. 
ಎಲ್ಲರ ನೋಟದಲ್ಲಿದ್ದ ಭಾವನೆ' ಹೃದಯದಲ್ಲಿದ್ದ ಬಯಕೆ ಒಂದೇ- “ಮುಂದೆ. 
ನಮ್ಮನ್ನಾಳುವ ನಾಯಕರು ಯಾರು?' ನಾಗತಿಯನ್ನು, ದೇಶಕ್ಕೆ ದೇಶವೇ ಒಕ್ಕೊರಲಿನಲ್ಲಿ 
ಕೇಳಿತು ಈ ಪ್ರಶ್ನೆಯನ್ನು. 

ಈ ದೇಶದ ಪ್ರಶ್ನೆಯನ್ನು ಪ್ರತಿದ್ವನಿಸಿದಂತೆ ಮಾಘ ಶುದ್ಧ ಪಾಡ್ಕದ ದಿನ 
ಅರಮನೆಯ ಓಲಗಸಾಲೆಯಲ್ಲಿ ನೆರೆದ ಸಭೆ ನಾಗತಿಯನ್ನು ಇದೇ ಮಾತು "ಕೇಳಿತು. 

ಮಧ್ಯಾಹ್ನದ ಊಟ, ವಿಶ್ರಾಂತಿಗಳು ಮುಗಿದ ಬಳಿಕ, ನಾಗತಿಯ ಅಪ್ಪಣೆಯಂತೆ, 
ಅರಮನೆಯ ಮೇಲಿನುಪ ಸ್ರರಿಗೆಯ ಲಕ್ಷ್ಮೀವಿಲಾಸ ತೊಟ್ಟಿಯಲ್ಲಿ ಸಭೆ ಕರೆಯಲ್ಪಟ್ಟಿತು. 
ಅಂದಿನ ಓಲಗ ಮಾಮೂಲು ಸಭೆಯಾಗದೆ, 'ವಿಶೇಷ ರೀತಿಯ ಮರಿತ್ರಾಲೋಚನಾ 
ಸಭೆಯಾಗಿದ್ದುದರಿಂದ ಅತ್ಯಂತ ಆಪ್ತರೂ ಮುಖ ಸರೂ ಮಾತ್ರವೇ ಸಭೆಗೆ ಆಹ್ವಾನಿಸ 
ಲಟ್ಟಿದ್ದರು. 

ಬಿಳಿಜೋಡು, ಮಸ್ತೊಡು, ಹಿರಿಯೂರು, ಹೊಳಲಕೆರೆ ಮೊದಲಾದ ಬೇರೆ 
ಬೇರೆ ಊರುಗಳಲ್ಲಿದ್ದ ರಾಜಮನೆತನದ ನೆಂಟರಲ್ಲಿ ಹಿರಿಯರಾದವರು ಸಂಸ್ಥಾನದ ` 
ಸಚಿವರು, ದಳವಾಯಿಗಳು ಮೊದಲಾದ ಆಹ್ವಾನಿತರು ಒಬ್ಬೊಬ್ಬರಾಗಿ ಬಂದು, 
ತಮಗೆ ಮೀಸಲಾದ ಸ್ಥಾನಗಳಲ್ಲಿ ಕುಳಿತರು. ಬರಬೇಕಾದವರೆಲ್ಲರೂ ಬಂದು ಕುಳಿತಾದ 
ಮೇಲೆ ಅವಗುಂಠನವತಿಯಾದ ಓಬವ್ವನಾಗತಿ, ಒಂದು ಪ ಪಕ್ಕದಲ್ಲಿ ಲಿಂಗಣ್ಣನಾಯಕ, 
ಇನ್ನೊಂದು ಪಕ್ಕದಲ್ಲಿ ಓಬಣ್ಣನಾಯಕರನ್ನು ಕರೆದುಕೊಂಡು ಸಭಾಮಂದಿರವನ್ನು 
ಪ್ರವೇಶಿಸಿ, ನಾಯಕರ ಭದ್ರಪೀಠದ ಇದಿರು ಅವಳಿಗೆಂದು ಸಿದ್ಧಪಡಿಸಿದ ಭವ್ಯಾ ಸನದಲ್ಲಿ 
ಮಂಡಿಸಿದಳು. 


ದುರ್ಗದಲ್ಲಿ ೯ 


ಆಕೆ ಸಭಾಮಂಟಪವನ್ನು ಪ್ರವೇಶಿಸಿದ ಕೂಡಲೇ ಗೌರವಾರ್ಥವಾಗಿ, ಎದ್ದುನಿಂತ 
ಸಭಿಕರೆಲ್ಲರೂ ಕುಳಿತ ಮೇಲೆ ವಂದಿಮಾಗಧರಿಂದ ಪರಾಕು ಹೇಳಲ್ಲಟ್ಟು ಬಳಿಕ 
ಸಭೆಯಲ್ಲಿ ನಿಶ್ಶಬ್ಧತೆ ನೆಲಸಿತು. ತರುವಾಯ ಮಂತ್ರಿಮಂಡಲದ ಹಿರಿಯರಾದ 
ಭುವನಪ್ಪನವರು ಎದ್ದುನಿಂತು ಸಿಂಹಾಸನಕ್ಕೆ ಮೂರು ಬಾರಿ ಮುಜುರೆ ಮಾಡಿ 
ಹೇಳಿದರು. 

“ಚಿತ್ರದುರ್ಗ ಸಂಸ್ಥಾನದ ಭವಿಷ್ಯಕ್ಕೆ ಸಂಬಂಧಿಸಿದ ಬಹುಮುಖ್ಯವಾದ ಸಂಗತಿ 
ಯೊಂದನ್ನು. ಚರ್ಚಿಸುವ "ಉದ್ದೇಶದಿಂದ, ಇಂದು ರಾಜ್ಯದ ರಕ್ಷಣಾ ಭಾರವನ್ನು 
ಹೊತ್ತಿರುವ ಓಬವ್ಪನಾಗತಿಯರು ತಮ್ಮೆಲ್ಲರನ್ನೂ ಕರೆಸಿದ್ದಾರೆ. ಇಲ್ಲಿ ದುರ್ಗದ 
ಹಿತೈಷಿಗಳು, ಹಿರಿಯರು, ಆಪ್ತೇಷ್ಟರು, ರಕ್ಷಣಾ ಭಾರವನ್ನು ಹೊತ್ತ ವೀರಾಗ್ರಣಿಗಳು 
ಎಲ್ಲರೂ ಕಲೆತಿದೀರಿ. ಈ ದುರ್ಗದ ರಾಜ್ಯಕ್ಕೆ ನೀವು ಅಸ್ತಿಭಾರ. ಇದು ಅಜೇಯವಾಗಿ, 
ಪ್ರಖ್ಯಾತವಾಗಿರುವುದಕ್ಕೆ ಕಾರಣ, ಈ ಸಿಂಹಾಸನದ ಬಗ್ಗೆ ನೀವು ತಳೆದಿರುವ ಅಸೀಮ 
ನಿಷ್ಠೆ, ಇದುವರೆಗೂ ಅದು ದುರ್ಗದ ಕೀರ್ತಿಯನ್ನು ಕಾಯ್ದುಕೊಂಡು ಬಂದಿರುವಂತೆ 
ಮುಂದೆಯೂ ಕಾಯಬೇಕಾಗಿದೆ. ಹಿಂದಿಗಿಂತಲೂ ಹೆಚ್ಚಾಗಿ ಇಂದು ನಿಮ್ಮ ನಿಷ್ಟೆ, 
' ಪರಾಕ್ರಮ, ಶ್ರದ್ಧೆಗಳ ಅಗತ್ಯ ಈ ಸಿಂಹಾಸನಕ್ಕಿದೆ ಎಂತಲೇ ನಾಗತಿಯರ ಅಪ ಪ್ರಣೆಯಂತೆ, 
ಅವರು ತಮ್ಮ “ಮುಂದೆ "ಮಂಡಿಸ ಬೇಕೆಂದು ಅಪ್ಪಣೆ ಕೊಡಿಸಿರುವ ವಿಚಾರವನ್ನು 
ತಮ್ಮ ಮುಂದೆ ಇಡಲಿದ್ದೇನೆ. ಆ ವಿಷಯವನ್ನು ತಾವುಗಳೆಲ್ಲರೂ ಯಾವುದೇ ದಡ 
ಮೋಹಗಳಿಗೂ, ಕೋಪ ತಾಪಗಳಿಗೂ ವಠಶರಾಗದೆ ಪರಾಮರ್ಶಿಸಿ, ತಮ್ಮ 
ಅಭಿಪ್ರಾಯವನ್ನು ತಿಳಿಸಬೇಕೆಂದೇ ನಾಗತಿಯರ ಉದ್ದೇಶ.” 

ಅಷ್ಟೇ ಹೇಳಿ, ಅಷ್ಟು ಮಾತನಾಡಿದುದರ ಆಯಾಸಕ್ಕೊ ಎಂಬಂತೆ ಮಾತನ್ನು 
ಒಂದು ಗಳಿಗೆ ನಿಲ್ಲಿಸಿದರು. ಅವರ ಮಾತನ್ನು ಸಭೆ ಉಸಿರು ಬಿಗಿಹಿಡಿದು ಕೇಳುತ್ತಿದ್ದರೂ, 
ಅದರ ಪರಿಣಾಮ ಒಬ್ಬೊಬ್ಬರ ಮುಖದಲ್ಲಿ ಒಂದೊಂದು ಬಗೆಯಾಗಿ ಚಿತ್ರಿತವಾಗಿತ್ತು. 
ಸಭೆಯನ್ನು ವ್ಯಾಪಿಸಿದ ಮೌನದಲ್ಲೂ ಏನೋ ಒಂದು ಬಗೆಯ ಆವೇಗವಿದ್ದಂತಿದ್ದು, 
ಸಭಾಭವನದ ಇಕ್ಕೆಲದಲ್ಲಿ, ಚಾವಣಿಯನ್ನು ಹೊತ್ತುನಿಂತ ಉನ್ನತ ಸ್ತಂಭಗಳೂ, 
ಗೋಡೆಗಳ ಮೇಲೆ ಬಗೆಬಗೆಯ ಚಿತ್ರಗಳೂ, ಭುವನಪ್ಪನವರೂ ಮುಂದೇನು 
ಮಾತನಾಡುವರೋ ಕೇಳಬೇಕು, ಎಂಬ ಆಸಕ್ತಿಯಿಂದ ಉಸಿರು ಹೊಯ್ಯದೆ ಸದ್ದಡಗಿ 
ಕೇಳುತ್ತಿದ್ದಂತೆ ತೋರಿತು. 

ತಾವು ಆಡಿದ ಮಾತು ನೆರೆದವರ ಹೃದಯದಾಳಕ್ಕಿಳಿದು ನೆಲೆಸಿದೆ ಎಂಬುದನ್ನು 
ಖಚಿತಪಡಿಸಿಕೊಳ್ಳುವವರಂತೆ, ಭುವನಪ್ಪನವರು ಮತ್ತೊಮ್ಮೆ ಸಭಿಕರೆಲ್ಲರ ಮೊಗವನ್ನು 
ದಿಟ್ಟಿಸಿ ನೋಡಿ, ಮಾತನ್ನು ಮುಂದುವರಿಸಿದರು. 

“ಇಂದು ನಮ್ಮೆಲ್ಲರ ದುರ್ದೈವದಿಂದ, ಬರಬಾರದಂತಹ ಪರಿಸ್ಥಿತಿಯೊಂದು 
ಪ್ರಾಪ್ತವಾಗಿದೆ. ನೀವು ಕಾಣುವಂತೆಯೇ, ಶತ್ರುಹೃದಯಕಂಪಾಯಮಾನವಾಗಿ 
ಕಂಗೊಳಿಸುವ ನಾಯಕರ ಭವ್ಯಮೂರ್ತಿಯಿಂದ ರಾರಾಜಿಸಬೇಕಾದ ಸಿಂಹಾಸನ 
ತೆರವಾಗಿದೆ. ಈ ದುರ್ಗದ ಸಿಂಹಾಸನದಂತೆಯೇ ನಮ್ಮ ಹೃದಯ ಸಿಂಹಾಸನದ 
ಮೇಲೂ ವಿರಾಜಿಸುತ್ತಿದ್ದ ಮದಕರಿನಾಯಕರ ದೇಹ, ನಮ್ಮನ್ನು ತೊರೆದು ಹೋಗಿ 


೮೦ ಕಂಬನಿಯ ಕುಯಿಲು 


ಇಂದಿಗೆ ಹದಿನೈದು ದಿನಗಳು ಸಂದು, ದುರ್ಗವನ್ನು ದುಃಖದ ಕಾರ್ಗತ್ತಲು ಕವಿದಿದೆ. 
ಅಂತೇ ಮುಂದೆ ಈ ಸಿಂಹಾಸನಕ್ಕೆ ಅಧಿಕಾರಿಗಳು ಯಾರು ಎಂಬ ಪ್ರಶ್ನೆಯೂ ನಮ್ಮನ್ನು 
ಕವಿದಿದೆ. ನಾಯಕರ ನಂತರ ಪಟ್ಟಕ್ಕೆ ಬರಲು ಅವರ ಹೊಟ್ಟೆಯ ಮಕ್ಕಳಿದ್ದರೆ, ಇಂದು 
ಈ ಸಮಸ್ಯೆ ನಮ್ಮನ್ನು ಬಾಧಿಸಬೇಕಾಗಿರಲಿಲ್ಲ. ಆದರೆ ಭೂತನಾಥೇಶ್ವರನ ಇಚ್ಛೆ 
ದಪ ದಿಕ್ಕಿನಲ್ಲಿ ನಾಯಕರ ಹಾರೈಕೆ ಸ ಫಲವಾಗಲಿಲ್ಲ. ಉತ್ಸವಾಂಬೆಯ “ಇದಿರೆತ್ತಿ' 

ಪೂಜೆ ೬.1೬. ಫಲಕಾರಿಯಾಗಲಿಲ್ಲ. ಅಲ್ಲದೆ ಅನಿರೀಕ್ಷಿತವಾಗಿ ಸಾವು 
ಬಂದುದರಿಂದ ನಾಯಕರು ತಮ್ಮ ನಂತರ ಈ ಸಿಂಹಾಸನಕ್ಕೆ ಯಾರು ವಾರಸುದಾರರು 
ಎಂದು ಬಾಯಿ ಬಿಟ್ಟು ಹೇಳಲೂ ಅವಕಾಶವಾಗಲಿಲ್ಲ. ಆದರೆ ಅವರ ಹೃದಯಾಂತ 
ರಾಳದಲ್ಲಿ ಏನು ಇಚ್ಛೆ ಇತ್ತೆಂಬುದು ಹಲವು ಕೆಲವರಿಗಾದರೂ ತಿಳಿದಿದೆ. ಆದರೆ 
ನೇರವಾಗಿ ಅದರಂತೆ ನಡೆಯಲು ಧರ್ಮ ಸಂಕಟವೊಂದು ಇದಿರಾಗಿದೆ. 

“ತಮಗೆ ಪ್ರಾಪ್ತವಾದ ಈ ಸಿಂಹಾಸನಾಧಿಕಾರವನ್ನು ತಮಗೆ ಯಾರಿಗೆ ಬೇಕೋ 
ಅವರಿಗೆ ಕೊಡುವ ಅಧಿಕಾರ ನಾಯಕರಿಗಿತ್ತು. ಆದರೆ ಅವರಿಗೆ ತಮ್ಮ ನಂತರ ಯಾರು 
ವಾರಸುದಾರರಾಗಬೇಕು ಎಂಬ ಬಗ್ಗೆ ಸ್ಪಷ್ಟಾಭಿಪ್ರಾಯವಿದ್ದರೂ, "ದತ್ತು ಸ್ವೀಕಾರದ 
ಶಾಸ್ತ್ರ ಮುಗಿಸಿ ನಮ ದಾರಿಯನ್ನು ಸುಗಮ ಮಾಡಲಿಲ್ಲ. ಈಗ ಅವರ ಪ್ರತಿನಿಧಿಯಾಗಿ 
ಉಳಿದಿರುವ ಮಾತೋಶ್ರೀ ನಾಗತಿಯವರು ಆ ಕಾರ್ಯ ಮಾಡಬೇಕು. 

“ಇಲ್ಲವೇ ದಿವಂಗತರಾದ ನಾಯಕರ ಅಣ್ಣನ ಹಿರಿಯ ಮಕ್ಕಳು ಲಿಂಗಣ್ಣ 
ನಾಯಕರು ಸಿಂಹಾಸನಾಧಿಕಾರಿಗಳಾಗಬೇಕು. ವಿಧಿವಶದಿಂದ ಸಿಂಹಾಸನಾಧಿಕಾರಿ 
ಗಳಾಗಿದ್ದ ಅವರ ತಂದೆ ಸರ್ಜೇನಾಯಕರು ಅಕಾಲದಲ್ಲಿಮ ತ್ಯವಶರಾಗದಿದ್ದರೆ ಇಂದು 
ಸಿಂಹಾಸ ಬೇರಾವ ಬಗೆಯ ಮಾತಿಗೂ ಅವಕಾಶವಿಲ್ಲದಂತೆ, ಅವರದೇ ಆಗುತ್ತಿತ್ತು. 
ಈಗ ಹಾಗಾಗಲಿ ಎನ್ನುವ ಭಾವನೆಯೂ ಕೆಲವರು ದುರ್ಗದ ಅಭಿಮಾನಗಳಲ್ಲಿದೆ. 
ಮದಕರಿ ನಾಯಕರ ಕಾರ್ಕರೂಪಕ್ಕೆ ಬರದ ಬಯಕೆ ಕಾರ್ಯಗತವಾಗಿ ಅವರ ಆತ್ಮ ಕ್ಕೆ 
ಶಾಂತಿಯಾಗಲಿ ಎಂಬ RN ಕೆಲವರಿಗಿದೆ. 

“ಹೀಗೆ ಇಂದು ಸಿಂಹಾಸ ಸನಕ್ಕೆ ಯಾರು ಅಧಿಕಾರಿಗಳು ಎಂಬ ಬಗ್ಗೆ ಇಬ್ಬಣ 
ವಾಗಿದೆ. ಆದರೆ ಈ ಇಬ್ಬಣ ಅಗತ್ಯವಲ್ಪ ಯಾರಿಗೂ ಇಷ್ಟವಾದುದಲ್ಲ. ಇಂದಿನವರೆಗೆ, 
ಎಲ್ಲಕಾರ್ಯಗಳನ್ನು ಒಮ್ಮ. ತಿ-ಸಮ್ಮ ಇಯು ನಡೆಸಿಕೊಂಡು ಬಂದಿರುವುದು ದುರ್ಗದ 
ರಾಜಕಾರಣದ ಸಂಪ್ರದಾಯ. ಈಗಲೂ ಹೀಗಾಗಬೇಕು, ಎಲ್ಲೆಡೆಯಲ್ಲೂ ಶಾಂತಿ 
ಸೌಹಾರ್ದಗಳು ನೆಲೆಸಿ, ಹಾಲು-ಸಕ್ಕರೆಯಂತೆ ಮಧುರ ವಾತಾವರಣದಲ್ಲಿ ಹೊಸ- 
ದೊರೆಗಳ ಪಟ್ಟಾಭಿಷೇಕವಾಗಬೇಕು ಎಂಬುದೇ ನಾಗತಿಯರ ಅಪೇಕ್ಷೆ. ಅದು 
ಸಾರ್ವತ್ರಿಕವಾದ ಅಪೇಕ್ಷೆಯೂ ಅಹುದು. ಇಂದು ಇಲ್ಲಿ ದುರ್ಗದ ಹತೈಷಿಗಳೆಲ್ಲಾ 
ನೆರೆದಿದ್ದೀರ. ನೀವೆಲ್ಲರೂ ವಿಚಾರಮಾಡಿ, ನಿಮ್ಮ ನಿಷ್ಪಕ್ಷಪಾತವಾದ ಅಭಿಪ್ರಾಯದ 
ಬೆಳಕನ್ನು ನಾಗತಿಯರ ಕರ್ತವ್ಯಪಥದ ಮೇಲೆ ಚೆಲ್ಲಬೇಕು. 

“ಹಾಗೆ ಈ ಸಮಸ್ಯೆಯ ತೀರ್ಮಾನ ಮಾಡುವುದನ್ನು ಹೆಚ್ಚು.ದಿನ ಮುಂದೆ 
ಹಾಕುವುದೂ ಸಾಧ್ಯವಿಲ್ಲ; ಆದು ಅಪೇಕ್ಷಣೀಯವಾದುದೂ ಅಲ್ಲ, ಬರಿದಾದ ಸಿಂಹಾಸನ 
ಒಳಸಂಚುಗಳ ತಾಯಿ ಎಂಬುದು ರಾಜಕಾರಣದಲ್ಲಿ ಅರಿತು ನುರಿತ ನಿಮ್ಮಂಥ 


ದುರ್ಗದಲ್ಲಿ ೮೧ 


ಜ್ಞಾನವೃದ್ಧರಿಗೆ ನಾನು ಹೇಳುವುದು ಅನಗತ್ಯ. ನಾಯಕರ ಮರಣದ ಮರುದಿನದಿಂದಲೇ 
ಕ್ಷ ಷ್ಟಪಕ್ಷದೆ ಅಶುಭ ದಿನಗಳೂ ಬಂದು ಒದಗದಿದ್ದರೆ, ಈ ಸಮಸ್ಯೆ ತೀರ್ಮಾನವಾಗಿ 
ಸಿಂಹಾಸನಾರೋಹಣ ನಡೆಯಲು ಇಷ್ಟು ತಡವಾಗುತ್ತಿರಲಿಲ್ಲ. ಆದುದರಿಂದ ಇನ್ನು 
ವೃಥಾ ಕಾಲಹರಣವಾಗದಂತೆ ಎಚ್ಚರವಹಿಸಿ, ಆ ದಿನವೇ ಈ ಸಮಸ್ಯೆಯನ್ನು ಬಗೆಹರಿಸಿ, 
ಮಾತೋಶ್ರೀ ನಾಗತಿಯವರು ಹೊತ್ತ ಭಾರವನ್ನು ಹಗುರಾಗಿಸಬೇಕೆಂದು ಸಭೆಯನ್ನು 
ಪ್ರಾರ್ಥಿಸುತ್ತೇನೆ” -ಎಂದು ಹೇಳಿ ಭುವನಪ್ಪನವರು ತಮ್ಮ ಪೀಠದಲ್ಲಿ ಕುಳಿತುಕೊಂಡರು. 

ಅವರು ಮಾತು ಮುಗಿಸಿ ಕುಳಿತ ಬಳಿಕ ವ್ಯಾಪಿಸಿದ ಮೌನದಲ್ಲೂ ಏನೋ 
ಒಂದು ಬಗೆಯ ಬಿಗಿತ ಕಂಡುಬಂದಿತು. ಅವರಾದ ಬಳಿಕ ಯಾರು ಮಾತನಾಡಬೇಕು 
ಎಂಬ ಬಗ್ಗೆ ಎಲ್ಲರಿಗೂ ಚಿಂತೆಯೇ ಇದ್ದಂತಿತ್ತು. ವೈಯಕ್ತಿಕವಾಗಿ ಕೇಳಿದ್ದರೆ 
ಒಬ್ಬೊಬ್ಬರೂ, ಯಾವ ತಡವನ್ನೂ ಮಾಡದೆ ಉತ್ತರ ಹೇಳಬಲ್ಲ ನಿರ್ಧಾರವನ್ನು 
ಮಾಡಿಕೊಂಡಿದ್ದರೂ, ತುಂಬಿದ ಓಲಗದಲ್ಲಿ, "ನನ್ನದು ಇದೇ ಅಭಿಪ್ರಾಯ' ಎಂದು 
ತಿಳಿಸಲು ಎಲ್ಲರೂ ಹಿಂಜರಿಯುತ್ತಿರುವಂತಿತ್ತು. ಅವರು ಮಾತನಾಡಲಿ, ಇವರು 
ಹೇಳಲಿ, ಬಳಿಕ ನಾವ ಮಾತನಾಡೋಣ ಎಂಬ ಭಾವನೆಯೇ ಎಲ್ಲರ ನಾಲಗೆಗೂ 
ಲಗಾಮು ಹಾಕಿದಂತಿತ್ತು. ಒಬ್ಬೊಬ್ಬರನ್ನು ಒಂದೊಂದು ಬಗೆಯ ಸಂಕೋಚ ಬಿಗಿದಿತ್ತು. 
ಎಲ್ಲರೂ ಹೀಗೆ ಸುಮ್ಮನೆ ಕುಳಿತರೆ ಸಮಸ್ಯೆ ತೀರ್ಮಾನವಾಗುವುದು ಹೇಗೆ? 

ಎಲ್ಲರನ್ನೂ ಕಟ್ಟಿದ ಮೌನಶ್ಶ್ಚಂಖಲೆಯನ್ನು ಮುರಿದು ನಾಗತಿಯೇ 
ಮಾತನಾಡಿದಳು. 

“ಈ ಸಭೆಯಲ್ಲಿನೆರೆದಿರುವ ಎಲ್ಲರಿಗೂ ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸುವ 
ಸ್ವಾತಂತ್ರ್ಯವಿರುವಾಗ, ಯಾರೊಬ್ಬರೂ ಮಾತಾಡದೇ ಕುಳಿತಿರುವುದು. ಸಲ್ಲದು. 
ಸಂಕೋಚವಿಲ್ಲದೆ, ನಿರ್ಭಯವಾಗಿ. ನಿಮ್ಮ ಅಭಿಪ್ರಾಯವನ್ನು ಹೇಳಿ.” 

ನಾಗತಿಯ ಮಾತು ಕೇಳಿ ಕೊಂಚ ಧೈರ್ಯ ಬಂದಂತೆ ಅಬ್ಬಿಗೆರೆ ಮಲ್ಲಣ್ಣ 
ಹೇಳಿದ- 

“ಇದು ಮಹಾಪ್ರಭುಗಳಾದ ನಾಯಕರು ನಿರ್ಧರಿಸಬೇಕಾಗಿದ್ದ ಮಾತು. ಈಗ 
ಅವರು ಇಲ್ಲ. ಆದರೆ ಅವರ ಸ್ಥಾನದಲ್ಲಿನಾಗತಿಯರು ಇದ್ದಾರೆ. ಮಾತೋಶ್ರೀಯವರು 
ಮಾಡಿದ ನಿರ್ಧಾರಕ್ಕೆ ತಲೆಬಾಗಿ ನಡೆಯುವವರು ನಾವು. ಆದುದರಿಂದ ಅವರು 
ಈಗಾಗಲೇ ಹೀಗೆಂದು ನಿರ್ಧಾರಕ್ಕೆ ಬಂದಿದ್ದರೆ ಅಪ್ಪಣೆ ಕೊಡಿಸಬೇಕು, ಅದನ್ನು 
ನಾವು ತಲೆಯ ಮೇಲೆ ಹೊತ್ತು ನಡೆಸುತ್ತೇವೆ.” 

“ನಿಮ್ಮ ಆಶ್ವಾಸನದ ಮಾತುಗಳಿಗೆ ನೀವು ನಮ್ಮಲ್ಲಿಟ್ಟಿರುವ ನಂಬಿಕೆಗೆ ನಾವು 
ಕ್ಷ ತಜ್ಞರಾಗಿದೇವೆ. ಇದು ಯಾರನ್ನು ನಾವು ಮಕ್ಕಳು ಎಂದು. ಸ್ವೀಕರಿಸುವ ಪ್ರಶ್ನೆಯಷ್ಟೇ 
ಆಗಿದ್ದರೆ ಹೀಗೇ ಸರಿ ಎಂದು ಹೇಳುತ್ತಿದ್ದೆವು. ಆದರೆ ಇಂದು ನಾವು ಯಾರನ್ನು 
ಮಕ್ಕಳು ಎಂದು ಸ್ವೀಕರಿಸುತ್ತೇವೋ ಅವರಿಗೆ ನಾಳೆ ನೀವೆಲ್ಲರೂ ದೊರೆ ಎಂದು 
ತಲೆಬಾಗಬೇಕಾಗಿರುವುದು. ಈ ಸಂದರ್ಭದಲ್ಲಿ ನಮ್ಮ ಅಭಿಪ್ರಾಯವನ್ನು ಯಾರ 
ಮೇಲೂ ಹೇರುವ ಬಯಕೆ ನಮಗಿಲ್ಲ. ಅಷ್ಟೇ ಅಲ್ಲ- ಸಭೆಯವರು ಹೀಗೇ ಸರಿ 
ಎಂದು ಹೇಳುವುದಾದರೆ ಅದನ್ನು ಶಿರಸಾ ke. ನಾವು ಸಿದ್ಧರಾಗಿದ್ದೇವೆ.” 


6 


೮೨ ಕಂಬನಿಯ ಕುಯಿಲು 


-ನಾಗತಿ ಹೇಳಿದಳು. 

“ಹಿಂದೆ ನಾವು ಮದಕರಿ ನಾಯಕರನ್ನು ದೊರೆಗಳನ್ನಾಗಿ ಮಾಡಿದಂದು, ಅವರಿಗೆ, 
ಅವರ ಸಂತಾನಕ್ಕೇ ಪಟ್ಟಾಧಿಕಾರವಿರಬೇಕೆಂಬ ಮಾತಿಗೆ ಒಪ್ಪಿ ವಚನ ಕೊಟ್ಟಿದ್ದೆವು. 
ಇದು ಎಲ್ಲರಿಗೂ ಗೊತ್ತು. ಆದ್ದರಿಂದ ಇಂದು ಹಿಂದಾದ ಅನ್ಯಾಯವನ್ನು ಸರಿಪಡಿಸ 
ಬೇಕೆಂದು ಹೊರಡುವುದಕ್ಕಿಂತ, ನಾಯಕರ ಮನಸ್ಸಿನಲ್ಲಿ ಏನಿತ್ತೋ ಅದನ್ನು 
ನಡೆಸುವುದರಿಂದ ಅವರ ಆತ್ಮಕ್ಕೂ ತೃಪ್ತಿಯಾಗುತ್ತದೆ, ನಮ್ಮ ಆತ್ಮಕ್ಕೂ ತೃಪ್ತಿಯಾಗುತ್ತದೆ. 
ಆದುದರಿಂದ ಮಾತೋಶ್ರೀ ನಾಗತಿಯವರು ನಾಯಕರ ಬಯಕೆ ಹೇಗಿತ್ತೋ ಹಾಗೆಯೇ 
ನಡೆಯಬೇಕೆಂಬುದೇ ನನ್ನ ಅಭಿಪ್ರಾಯ” ಎಂದು ಗುರುಕಣ್ಣ ಖಚಿತವಾದ ಧ್ವನಿಯಲ್ಲಿ 
ಹೇಳಿದ. 

“ಇದೇ ಸಭೆಯ ಸಕಲರ ಅಭಿಪ್ರಾಯವಾದರೆ ಆಗಬಹುದು. ಉಳಿದವರೂ 
ಹೇಳಬೇಕು. ದಳವಾಯಿಗಳೂ ಸುಮ್ಮನಿರದೆ ತಮ್ಮ ಅಭಿಪ್ರಾಯ ತಿಳಿಸಬೇಕು. ಅವರ 
ನಿಷ್ಠೆಯೇ ದುರ್ಗಕ್ಕೆ ವಜ್ರಕವಚ; ಹಾಗಿರುವಾಗ ಅವರು ಸುಮ್ಮನಿರುವುದು ಸಲ್ಲದು. 
ದೇಸಣ್ಣನವರೇ, ನಿಮ್ಮ ಅಭಿಪ್ರಾಯವನ್ನು ತಿಳಿಸಬೇಕು” 

-ಎಂದು ನಾಗತಿ ದಳವಾಯಿಗಳಲ್ಲಿ ಹಿರಿಯನಾದ ದಳವಾಯಿ ದೇಸಣ್ಣನತ್ತ ' 
ನೋಡುತ್ತಾ ಕೇಳಿದಳು. ನಾಗತಿಯ ನೋಟ ಸೋಕಿದ ಕೂಡಲೇ. ಮಿಂಚು 
ಸೋಕಿದವನಂತೆ ಎದ್ದುನಿಂತು, ಸಿಂಹಾಸನಕ್ಕೂ, ಸಭೆಗೂ ವಂದಿಸಿ, ದಳವಾಯಿ 
ದೇಸಣ್ಣ ಹೇಳಿದ- 

“ಇದು ಅರಮನೆಯವರು, ಮಂತ್ರಿಮಂಡಲದವರು ನಿರ್ಧರಿಸಬೇಕಾದ ಮಾತು. 
ಇಂಥ ವಿಷಯಗಳಲ್ಲಿ ದಳವಾಯಿಗಳನ್ನು ಕೇಳುವ ಸಂಪ್ರದಾಯವಿಲ್ಲ. ಆದುದರಿಂದ 
ಎಂದಿನಂತೆ ಈಗಲೂ ಅರಮನೆಯವರು, ಮಂತ್ರಿ ತ್ರಿ ಪ್ರಧಾನಿಗಳೇ ಕುಳಿತು ಮಾತನಾಡಿ 
ನಿರ್ಧರಿಸಬಹುದು. ದೊರೆಯೆಂದು ನೀವು ತೋರಿಸಿದವರಿಗೆ ತಲೆಬಾಗಿ ನಡೆಯುವ 
ಕರ್ತವ್ಯ ನಮ್ಮದು.” 

ಆತನ ಮಾತಿನಲ್ಲಿ ಅಡಗಿದ್ದ ಅಸಮಾಧಾನದ ಎಳೆ ಎಲ್ಲರಿಗೂ ಅಲ್ಲವಾದರೂ 
ಕೆಲವರಿಗಾದರೂ ಅರಿವಾಯಿತು. ದೇಸಣ್ಣನ ಮಾತು ಮುಗಿಯುತ್ತಿದ್ದಂತೆಯೇ 
ದಳವಾಯಿ ಮುದ್ದಣ್ಣ ಎದ್ದು ನಿಂತು ಹೇಳಿದನು- 

“ಮಾತೋಶ್ರೀ. ನಾಗತಿಯವರೇ ನಮ್ಮ ಅಭಿಪ್ರಾಯ ಕೇಳುತ್ತಿರುವುದರಿಂದ 
ನಾನೂ ಸ್ವಾತಂತ್ರ ವಹಿಸಿ ಇದ್ದ ಮಾತನ್ನು “ಹೇಳಬಯಸುತ್ತೇನೆ. ಖಂಡಿತವಾದಿ 
ಲೋಕವಿರೋಧಿ ಎಂಬ ಮಾತನ್ನು ಎಲ್ಲರೂ ಬಲ್ಲರು. ಆದರೂ ಇದು ಪಟ. 
ಸುರಿದು ಮಾತನಾಡುವ ಹೊತ್ತಲ್ಲವಾದುದರಿಂದ ಇದ್ದ ಮಾತನ್ನು ಸ್ಪಷ್ಟವಾ 
ಹೇಳಬಯಸುತ್ತೇನೆ ಅಪ್ಪಣೆಯಾಗಬೇಕು. 


“ಇದ್ದ ಮಾತನ್ನು ಹೇಳುವುದಕ್ಕೆಂದೇ ತಮ್ಮನ್ನು ಕರೆಸಿರುವುದರಿಂದ ನಿಸ್ಸಂಕೋಚ 
ವಾಗಿ ಹೇಳಿ.” 


-ಮುದ್ದಣ್ಣನ ಮಾತಿಗೆ ಸಭೆಯ ಹಿರಿಯರಾದ ಭುವನಪ ಪ್ತನವರು ಉತ್ತರ 
ಕೊಟ್ಟರು. 


ದುರ್ಗದಲ್ಲಿ ೮೩ 


“ಹಾಗಾದರೆ ಸರಿ. ದೊಡ್ಡ ದಳವಾಯಿಗಳು ಹೇಳಿದ ಮಾತನ್ನು ತಾವೆಲ್ಲರೂ 
ಕೇಳಿದಿರಿ. ಅವರಾಡಿದ ಮಾತು ಸತ್ಯ. ಇದುವರೆಗೂ ಅರಮನೆಯವರಾಗಲಿ, 
ಮಂತ್ರಿಮಂಡಲದವರಾಗಲಿ, ಯುದ್ಧದ ವಿಚಾರ ಉಳಿದು ಬೇರಾವುದರಲ್ಲೂ ನಮ್ಮನ್ನು 
ಕೇಳಿಲ್ಲ, ನಮ್ಮ ಸಮ್ಮತಿಯನ್ನು ಪಡೆದಿಲ್ಲ. ಈ ಬಾರಿ ಮಾತ್ರ ಏಕೋ, -ಏಕೆಂದು 
ನಾನರಿಯೆ -ಮಾತೋಶ್ರೀ ನಾಗತಿಯವರೂ ನಮ್ಮ ಅಭಿಪ್ರಾಯ ಹೇಳಬೇಕೆಂದು 
ಕೇಳುತ್ತಿದ್ದಾರೆ. ದೊಡ್ಡ ಉಪಕಾರವಾಯಿತು. ಕಲ್ಲುಗೊಂಬೆಗಳಂತಿದ್ದವರಿಗೆ ನಾಗತಿ 
ಯವರು ನುಡಿಯಲು ನಾಲಗೆ ಕೊಟ್ಟಿದ್ದಾರೆ. ಆದರೆ ಅವರು ಇಂದು ನಮಗಿತ್ತ ನಾಲಗೆ 
ನುಡಿದ ಬೆಲೆ ಬಂದೀತೆಂಬ ನಂಬಿಕೆ ನಮಗಿಲ್ಲ. ಆದರೂ ನಮ್ಮ ಅಭಿಪ್ರಾಯ 
ತಿಳಿಸಬೇಕೆಂಬ ಸನ್ನಿಧಾನದಿಂದ ಅಪ್ಪಣೆಯಾಗಿರುವುದರಿಂದ, ಅದನ್ನು ಪಾಲಿಸಲು 
ನಾವೇನೋ ಸಿದ್ಧರಾಗಿದ್ದೇವೆ. ಆದರೆ ಹಾಗೇ ಸನ್ನಿಧಾನದಿಂದ ಒಂದು ಭರವಸೆಯ 
ಮಾತನ್ನು ಕೇಳುತ್ತೇನೆ.” 

“ದಳವಾಯಿಗಳು ತಮ್ಮ ಅಭಿಪ್ರಾಯ ತಿಳಿಸಬೇಕೆಂದು ನಾವೇ ಹೇಳಿದ ಮೇಲೂ 
ಅವರಿಗೆ ಏನು ಆತಂಕವಿದೆಯೋ ನನಗೆ ತಿಳಿಯುತ್ತಿಲ್ಲ. ಹಾಗೂ ಅವರು ಮನಸ್ಸಿನಲ್ಲಿರು 
ವುದನ್ನಾಡಿದರೆ, ಏನು ಭರವಸೆ ಬೇಕೆಂದು ತಿಳಿಸಿದರೆ, ನಾವು ಏನು ಸಮಾಧಾನ 
ಹೇಳಬೇಕೋ, ಭರವಸೆ ಕೊಡಬೇಕೋ ಅರ್ಥವಾಗುತ್ತದೆ” 

-ಎಂದಳು ನಾಗತಿ. ಆ ಎರಡನೇ ಮಾತುಗಳಲ್ಲಿ ಆಕೆಗೆ ಮುದ್ದಣ್ಣನ ಮಾತಿನಿಂದ 
ಅಸಮಾಧಾನವಾದುದು ವ್ಯಕ್ತವಾಗಿತ್ತು. ಮಾತಿನ ಜಾಡು ಬದಲಾದುದು ಸಭಿಕರೆಲ್ಲರಿಗೂ 
ಅರಿವಾಗಿ, ಮುಂದೇನೋ ಎಂಬ ಕುತೂಹಲಕ್ಕೆ ಕಾರಣವಾಯಿತು. ದಳವಾಯಿ 
ಮುದ್ದಣ್ಣನಿಗೂ ನಾಗತಿಯ ನುಡಿಯಲ್ಲಿಅಡಗಿದ್ದ ಅಸಮಾಧಾನ ಎಳೆ ಅರಿವಾದರೂ 
ಅರಿವಾಗದವನಂತೆ ಹೇಳಿದ. 

“ನಾವು ದಳವಾಯಿಗಳು ರಾಜ್ಯರಕ್ಷಣೆಗಾಗಿ ಮಾತ್ರ ಇರುವ ಜನ, ಕತ್ತಿ, 
ಕೋವಿಯಂತೆ ಯುದ್ಧದಲ್ಲಿ ಮಾತ್ರ ನಮ್ಮ ಉಪಯೋಗ. ಎಂಬುದನ್ನು ತಿಳಿದೂ 
ತಿಳಿದೂ, ಈಗ ಎಲ್ಲರ ಮುಂದಿರುವ ಸಮಸ್ಯೆ ಯಲ್ಲಿನಾವು ತಲೆಹಾಕಲು ಅವಕಾಶವಿಲ್ಲ 
ಎಂಬುದನ್ನು ಅರಿತು ಕೂಡ, ನಾವೂ ನಾಲ್ಕು ಜನ ರಾಜ್ಯದ ಹಿತೈಷಿಗಳು ಕಲೆತು. 
ಹೇಗಾದರೆ ರಾಜ್ಯಕ್ಕೆ ಕ್ಷೇಮ, ಧರ್ಮಕ್ಕೆ ವಿರುದ್ಧವಾಗುವುದಿಲ್ಲ ಎಂಬ ತೀರ್ಮಾನಕ್ಕೆ 
ಬಂದಿದ್ದೇವೆ. ಆದರೆ ನಮ್ಮ ಮಾತಿಗೆ ಬೆಲೆ ಇಲ್ಲವಾದಲ್ಲಿ ಆ ಮಾತನ್ನು ಆಡಿ 
ಉಪಯೋಗವೇನು? ಆದರಿಂದ ಈ ಹೊತ್ತಿನಲ್ಲಿ ನಾ ಸನ್ನಿಧಾನದವರಿಂದ 
ಬಯಸುವುದಿಷ್ಟೆ- ಅವರಿಗೆ “ನಾವೂ ಮಂತ್ರಿಮಾಂಡಲಿಕರಷ್ಟೇ ರಾಜ್ಯದ ಹಿತೈಷಿಗಳು, 
ನಿಷ್ಠಪ್ರಜೆಗಳು, ಹೊತ್ತಿನಲ್ಲಿ ತಲೆ ಕೊಡಬೇಕಾದ ಬಂಟರು ಎಂಬುದು ಮನವರಿಕೆ 
ಯಾಗಿದ್ದಲ್ಲಿ, ನಮ್ಮ ಬಗ್ಗೆ ಆ ನಂಬಿಕೆ ಇದ್ದಲ್ಲಿ- ನಾವು ಹೇಳುವ ಮಾತನ್ನು ನಡೆಸಿ 
ಕೊಡುತ್ತೇವೆ, ಎಂಬ ವಚನ ಕೊಡಬೇಕು.” 

ಆಸ್ಥಾನದ ರೀತಿ-ರಿವಾಜುಗಳ ವಿಷಯದಲ್ಲಿ- ಕಟ್ಟುನಿಟ್ಟಾದ ಅಬ್ಬಿಗೆರೆ ಮಲ್ಲಣ್ಣ 
ಮಾತು ಕೇಳಿ ತಟಕ್ಕನೆ ಎದ್ದು ನಿಂತು ಹೇಳಿದ: 

“ಸನ್ನಿಧಾನದವರು ನಮ್ಮನ್ನು ಕರೆಸಿರುವುದು ಅಭಿಪ್ರಾಯ ಸೂಚಿಸುವುದಕ್ಕೆ 
ಹೊರತಾಗಿ ಹೀಗೆ ಮಾಡುತ್ತೇವೆಂದು ವಚನ ಕೊಡುವುದಕ್ಕಲ್ಲ. ಎಲ್ಲರಂತೆ ದಳವಾಯಿ 


೮೪ ಕಂಬನಿಯ ಕುಯಿಲು 


ಗಳೂ ತಮ್ಮ ಅಭಿಪ್ರಾಯ ಹೇಳಲು, ಸಲಹೆ ನೀಡಲು ಅಧಿಕಾರವಿದೆಯೇ ವಿನಾ 
ನಮ್ಮ ನಮ್ಮ ಲ್ಲೇ ಭೇದ ಭಾವನೆಯ ಮಾತಾಡಿ, ಕಹಿ ಕಲಕುವ ಅಧಿಕಾರವಿಲ್ಲ, 
ಅಲ್ಲದೆ ಸನ್ನಿಧಾನದಿಂದ ಈ ವಚನ ಕೊಡಿ, ಹೀಗೆ ಭರವಸೆ ಕೊಡಿ ಎಂದು ಕೇಳುವುದು 
ಆ ಪೀಠಕ್ಕೆ ಗೌರವ ತರುವ ರೀತಿಯಲ್ಲ.” 

“ಪೀಠದ ಬಗ್ಗೆ ತಮಗೊಬ್ಬರಿಗೇ ಗೌರವವಿರುವ ರೀತಿಯಲ್ಲಿ ಮಾತಾಡಿ, 
ಸಚಿವರು ಸನ್ನಿಧಾನದಲ್ಲಿ ದಳವಾಯಿಗಳ ಬಗ್ಗೆ ಅಸಮಾಧಾನ ಮೂಡಲು ಕಾರಣ 
ವಾಗುತ್ತಿದ್ದಾರೆ. ಇದು ಹಿರಿಯರಿಗೆ ಒಪ್ಪವ ನಡತೆಯಲ್ಲವೆಂದು ಮಾತ್ರ ನಾನು ಹೇಳಬಲ್ಲೆ, 
ಅಲ್ಲದೆ ನಾನು ವಿನಂತಿ ಮಾಡಿಕೊಳ್ಳುತ್ತಿರುವುದು ಸನ್ನಿಧಾನದಲ್ಲಿ ಸಚಿವರಲ್ಲಲ್ಲ! ನನ್ನ 
ಬೇಡಿಕೆಗೆ ಒಪ್ಪುವ ಅಥವಾ ಬಿಡುವ ಅಧಿಕಾರ ಸನ್ನಿಧಾನಕ್ಕಿದೆ.” 

-ಸವಾಲಿಗೆ ಜವಾಬು ಹೇಳಿದ ಮುದ್ದಣ್ಣ. 

ಈ ಮಾತಿನ ಚಕಮಕಿಯಿಂದ ಸಭೆಯಲ್ಲಿ ಹೊಸದೊಂದು ಬಗೆಯ ಕಲಕಿದ 
ವಾತಾವರಣ ಮೂಡಿದಂತಾಗಿ ಕೊಂಚ ಕಲಕಲವಾಯಿತು. ಸಭಿಕರಲ್ಲಿ ಕಲಕಲವಾದ 
ಕೂಡಲೇ ಸಿಂಹಾಸನಕ್ಕೆ ಅಷ್ಟು ದೂರದಲ್ಲಿ ಕಾವಲು ನಿಂತಿದ್ದ ಖಾಸಾ ಅಂಗರಕ್ಷಕರ 
ಪಡೆಯವರು ಹತ್ತಿರ ಸರಿದು ತಮ್ಮ ಆಯುಧಗಳ ಮೇಲೆ ಕೈಯಿಟ್ಟು ನಿಂತರು. 
ಮುದ್ದಣ್ಣನಿಗೆ ಉತ್ತರ ಕೊಡಲೆಂದು ನಿಂತ ಮಲ್ಲಣ್ಣನನ್ನು ಪೀಠದಲ್ಲಿ ಕೂಡಿಸಿ 
ಭುವನಪ್ಪನವರು, ಗಂಭೀರವಾದ ಆದರೆ ಸದ್ದುಗದ್ದಲ ಅಡಗುವಷ್ಟು ಪ್ರಭಾವಶಾಲಿ 
ಯಾದಂಥ ದ್ವನಿಯಲ್ಲಿ ಹೇಳಿದರು. 

“ಇದು ರಾಜಸಭೆ, ಪರಸ್ಪರ ವೈಷಮ್ಯಗಳ ಪ್ರದರ್ಶನ ಶಾಲೆಯಲ್ಲ. ಆ 
ಧೋರಣೆಯಲ್ಲಿ ಮಾತನಾಡುವುದು ನಮ್ಮ ಘನತೆಗಾಗಲಿ ಆಸ್ಥಾನದ ಘನತೆಗಾಗಲಿ 
ಮರ್ಯಾದೆ ತರುವ ಮಾತಲ್ಲ ದಳವಾಯಿಗಳು ತಾವು ನಾಲ್ಕು" ಜನ ಕಲೆತು ಈ 
ವಿಷಯದಲ್ಲಿ ಒಂದು ತೀರ್ಮಾನಕ್ಕೆ ಬಂದಿರುವುದಾಗಿ ಹೇಳಿದರು. ಸಂತೋಷ. ಅವರಿಗೆ 
ಪೀಠದಲ್ಲಿ ನ್ಯಾಯ ದೃಷ್ಟಿಯಲ್ಲಿ ನಂಬಿಕೆ ಇದ್ದರೆ, ತಮ್ಮ ಅಭಿಪ್ರಾಯಗಳನ್ನು ತಿಳಿಸ 
ಬಹುದು. ಅಷ್ಟು ವಿನಾ ಬೇರೆ ಮಾತನಾಡುವುದು ಸಭೆಗೆ ಶೋಭಿಸುವುದಿಲ್ಲ. ನಾನು 
ಸೂಚಿಸಬೇಕೆಂಬುದಿಷ್ಟೇ- ತಮ್ಮ ಮಾತಿಗೆ ಬೆಲೆ ಬರಬೇಕೆಂದು ಬಯಸುವ ಜನ, 
ಬೆಲೆ ನಿನ ಮಾತಾಡಬೇಕು. ಸ 

“ವೃಥಾ ಮಾತುಕಥೆಗಳಿಗೀಗ ವ್ಯವಧಾನವೂ ಇಲ್ಲ. ಅಂಥ ಮಾತಿಗೆ ಇದು 
ಹೊತ್ತೂ ಅಲ್ಲ. ದಳವಾಯಿಗಳು ತಮ್ಮ ಮಾತು ಹೇಳಬೇಕು.” 

-ಇನ್ನೂ ಹೆಚ್ಚಿನ ಚರ್ಚೆ ಅನಪೆ ಕ್ಷಣೀಯ ಎಂಬ ಧ್ವನಿಯಲ್ಲಿ ಹೇಳಿದಳು ನಾಗತಿ. 

ಈ ಮಾತನ್ನು ಕೇಳಿದ ಮುದ್ದಣ್ಣ ತನ್ನ ಅಕ್ಕಪಕ್ಕದಲ್ಲಿ ಕುಳಿತ ದಳವಾಯಿಗಳ 
ಮೊಗವನ್ನು ದಿಟ್ಟಿಸಿ ನೋಡಿದ. ಅವರಾ ಈ ಬಗೆಯ ಪ್ರಸಂಗಕ್ಕೆ ಸಿದ್ಧರಾಗದೆ, 
ಮ ಅನಿರೀಕ್ಷಿತ ಘಟನೆಯಿಂದಾಗಿ ದಿಗಾ ಫ್ಸಿಂತರಾದುದು “ಜಾ ಮೊಗದಲ್ಲಿ 
ಸುವ್ಯಕ್ತವಾಗಿತ್ತು. ಎಂತಲೇ ಅವರಿಂದ ಮುದ್ದಣ್ಣನಿಗೆ ನಿರೀಕ್ಷಿಸಿದ ಬೆಂಬಲವಾಗಲಿ, 
ಮುಂದುವರಿಹುಲು ಪ್ರೋತ್ಸಾಹವಾಗಲಿ ಕಾಣಬರಲಿಲ್ಲ. ಆದರೂ ತನ್ನಲ್ಲಿ ಕೆದರಿದ 
ಕ್ರೋಧವನ್ನು ಹತ್ತಿಕ್ಕಲಾರದೆಯೇ ಗಡುಸಾದ ಧ್ವನಿಯಲ್ಲಿ 


ದುರ್ಗದಲ್ಲಿ ೮೫ 


«ಅಂತೂ ನಾವಿಂದು ರೀತಿ ರಿವಾಜು ಕಲಿತುದಾಯಿತು. ಸಂತೋಷ. ನಮಗಿದು 
ಕಲಿಯುವ ಕಾಲ. ಕಲಿಸುವ ಕಾಲ ಬರುವುದೋ ಇಲ್ಲವೋ ನೋಡಬೇಕು. ಆದರೆ 
ಸದ್ಯಕ್ಕೆ ನಮ್ಮ ಅಭಿಪ್ರಾಯವಿಷ್ಟೆ- ಸಿಂಹಾಸನ ಸರ್ಜೇನಾಯಕರ ಸಂತಾನಕ್ಕೆ 
ಹೋಗಬೇಕು. ದು ನನ್ನೊಬ್ಬನದೇ ಅಭಿಪ್ರಾಯವಲ್ಲ. ದಳವಾಯಿಗಳೆಲ್ಲರಿಗೂ ನಹ 
ಅಭಿಪ್ರಾಯವಿದೆ. ಬೇಕಾದರೆ. ವಿಚಾರಿಸಬಹುದು” 

-ಎಂದು ಕಡ್ಡಿ ತುಂಡಾಗಿ ಮಾಡುವಂತೆ ಹೇಳಿದ, ಆತನ ಮಾತು ಕೇಳಿ ಸಭೆ 
ನಿಶ್ಶಬ್ದವಾಯಿತು. ನಾಗತಿ ಇದಕ್ಕೆ ಏನು ಹೇಳುವಳೋ ಎಂಬ ಕುತೂಹಲ 
ಎಲ್ಲರಲ್ಲಿಯೂ ಕೆರಳಿತು. ನಾಗತಿ ಆ ಮಾತಿಗೆ ಏನೂ ಪ್ರತ್ಯುತ್ತರ ಕೊಡದೆ, “ನಿಮ್ಮ 
ಅಭಿಪ್ರಾಯವೂ ಇದೇನೇ?” ಎಂದು ಪ್ರಶ್ನಿಸುವ ನೋಟದಿಂದ ಸುಮ್ಮನೆ ಕುಳಿತ 
ದಳವಾಯಿಗಳನ್ನು ನೋಡಿದಳು. ಬೇರೆ. "ದಾರಿಯಿಲ್ಲದೆ ಮಾತನಾಡಲೇಬೇಕಾಗಿ 
ಬಂದವನಂತೆ ದಳವಾಯಿ ದೇಸಣ್ಣ ಎದ್ದು ನಿಂತು ಹೇಳಿದ” 

“ದಳವಾಯಿ ಮುದ್ದಣ್ಣನವರು ಹೇಳಿದುದು ನಿಜ. ನಾವೆಲ್ಲಾ ಕಲೆತು ಅಂದು 
ಕೊಂಡ ಮಾತನ್ನು ಅವರು ಹೇಳಿದ್ದಾರೆ. ಅವರು ಆಡಿದ ಮಾತು ನಮ್ಮದು. ಆದರೆ 
ರೀತಿ ನಮ್ಮದಲ್ಲ. ಅವರ ಮಾತಿನಲ್ಲಾಗಲಿ, ನಮ್ಮ ನಡೆಯಲ್ಲಾಗಲಿ ಅವಿನಯ ಕಂಡು 
ಬಂದಿದ್ದರೆ “ಸನ್ನಿಧಾನದವರು ಕ್ಷಮಿಸಬೇಕು.” 

ದೇಸಣ್ಣನ ಮಾತು ಕೇಳಿ ಮುದ್ದಣ್ಣ ದೇಸಣ್ಣನ ಮೊಗವನ್ನು ದುರುಗುಟ್ಟಿ ನೋಡಿದ. 
ಆತನ ಕಣ್ಣುಗಳಲ್ಲಿ ಕೆರಳಿದ ಹಾವಿನ" ಕ್ರೋಧದ ಹೊಳಷಿತ್ತು. ಎದ್ದು ಮಾತಾಡ 
'ಬಯಸಿದವನಂತೆ "ಮೈಚಾಚಿದ. ಆದರೆ ಅವನು ಮಾತನಾಡಲು ಅವಕಾಶ ಕೊಡದೆ, 

ನಾಗತಿಯೇ ಮಾತನಾಡಿದಳು. 
“ದಳವಾಯಿಗಳ ಅಭಿಪ್ರಾಯ ಹೀಗೆಂದು ತಿಳಿದು ಸಂತೋಷವಾಯಿತು. ಈ 
ಬಗ್ಗೆ ಉಳಿದವರು ಯಾರಾದರೂ ಏನಾದರೂ ಹೇಳಬೇಕೆಂದಿದ್ದೆ ಹೇಳಬೇಕು.” 
ಉಳಿದವರು ನಾಗತಿಯ ಮಾತಿಗೆ ಏನು ಹೇಳಬೇಕೆಂದು ಯೋಚಿಸುತ್ತಿರು 
ವಾಗಲೇ, ನಾಗತಿಯ ಬಳಿಯ ಪೀಠದಲ್ಲಿ ಅದುವರೆಗೂ ನಡೆಯುತ್ತಿದ್ದ ಮಾತುಗಳನ್ನು 
ಮೌನವಾಗಿ ಕೇಳುತ್ತಾ ಕುಳಿತಿದ್ದ ಲಿಂಗಣ್ಣನಾಯಕ ಎದ್ದು ನಿಂತು ವಂದನೆ ಮಾಡಿ 
ಕೇಳಿದ. 

ಪ ಸಂದರ್ಭದಲ್ಲಿ ನನಗೂ ಮಾತನಾಡಲು ಅಪ್ಪಣೆ ಇದೆಯೇ?” 

“ಹೇಳಿ” 

“ನಾಯಕರ ನಂತರ ನಾನು ಪಟ್ಟಕ್ಕೆ ಬರಬೇಕು ಎಂಬ ಮಾತನ್ನು ದಳವಾಯಿಗಳು 
`' ಹೇಳಿದರು. ಅದು ಅವರು ನನ್ನಲ್ಲಿ, ದಿವಂಗತರಾದ ನಮ್ಮ ತಂದೆಯವರಲ್ಲಿ 

ಇಟ್ಟುಕೊಂಡಿರುವ ಅಭಿಮಾನಕ್ಕೆ ಸಾಕ್ಷಿಯಾಗಿದೆ. ಈ ವಿಶ್ವಾಸ, ಅಭಿಮಾನಕ್ಕಾಗಿ ನನ್ನ 
ಹಾರ್ದಿಕ ವಂದನೆಗಳನ್ನು ಸ್ವೀಕರಿಸ ಸಬೇಕು. ಈ ಅಭಿಮಾನಕ್ಕಾಗಿ ನಾವು ಅವರಿಗೆ ಆಜನ್ಮ 
ಯಣಿಯಾಗಿರುತ್ತೇವೆ. ಹಾಗೇ ನಮ್ಮ ಅಭಿಮಾನ, ದುರ್ಗದ ಬಗ್ಗೆ ಇರುವ ಅಖಂಡ 
ವಿಶ್ವಾಸದಿಂದ ಅವರು ಆಡಿದ ಬಿಚ್ಚು ಮಾತುಗಳಿಂದ ಮಾತೋಶ್ರೀಯವರ ಮನಸಿಗೆ 


೮೬ ಕಂಬನಿಯ ಕುಯಿಲು 


ನೋವಾಗಿದರೆ, ಆ ಮಾತುಗಳ ಹಿಂದಿನ ವಿಶ್ವಾಸವನ್ನು ಸ್ವೀಕರಿಸಿ, ಮಾತಿನ ಧೋರಣೆ 
ಯನ್ನು ಮನ್ನಿಸಬೇಕೆಂದು ಬೇಡುತ್ತೇನೆ. ಹಾಗೇ ನಾನು ಹೇಳುವ ಕೆಲವು ಮಾತುಗಳನ್ನು 
ಮಾತೋಶ್ರೀಯವರೂ ಸಭೆಯವರೂ ವಿಶ್ವಾಸದಿಂದ, ಸಹಾನುಭೂತಿಯಿಂದ 
ಕೇಳಬೇಕು. 

“ಸಭೆಯ ಮುಂದೆ ಈ ದಿನ ದಳವಾಯಿಗಳು ಒಂದು ಧರ್ಮದ ಸಮಸ್ಯೆ 
ಯನ್ನಿಟ್ಟಿದ್ದಾರೆ. ಧರ್ಮದ ಏಕೈಕ ದೃಷ್ಟಿಯಿಂದ ಕೆಲವು ಮಾತುಗಳನ್ನಾಡಿದರೆ, 
ಔರಸಪತ್ರರಿಗೆ ಸಿಂಹಾಸನಾಧಿಕಾರವಿರಬೇಕೆಂಬುದು ಸರ್ವದೇಶ, ಸರ್ವಕಾಲದಲ್ಲಿಯೂ 
ಸಕಲ ಜನ ಸಮ್ಮತವಾದ ಮಾತು. ಇಂದು ಕಾಲಮಾನ್ಯವಾದ ಈ ತತ್ವವನ್ನೇ ಎತ್ತಿ 
ಹಿಡಿಯಬೇಕೆಂದು ದಳವಾಯಿಗಳು ಯತ್ನಿಸುತ್ತಿದ್ದಾರೆ. ಯಾವುದೋ ಕಾರಣದಿಂದ 
ನಡುವೆ, ನಮಗೆ ಬರಬೇಕಾಗಿದ್ದ ಸಿಂಹಾಸನ ನಮ್ಮ ಚಿಕ್ಕಪ್ಪನವರ ಪಾಲಿಗೆ ಹೋಯಿತು. 
ಸುಮಾರು ಇಪ್ಪತ್ತೆರಡು ವರ್ಷಗಳ ಕಾಲ ಅವರು ಈ ರಾಜ್ಯವನ್ನು ನಿಷ್ಠೆಯಿಂದ 
ಸಮರ್ಥತೆಯಿಂದ ಆಳಿದರು. ಈಗ ಅವರು ಪುತ್ರಸಂತಾನವಿಲ್ಲದೆ ಮೃತರಾಗಿರುವುದ 
ರಿಂದ ನನಗೆ ಪುನಃ ಪಟ್ಟದ ಹಕ್ಕು ಸ್ವಾಭಾವಿಕವಾಗಿಯೇ ಪ್ರಾಪ್ತವಾಗಿದೆ. ದಳವಾಯಿಗಳು 
ಹೇಳಿದುದು ಇದೇ ಮಾತನ್ನೇ. ಅವರಂತೆಯೇ ಮತ್ತೆ ಕೆಲವರಿಗೂ ಆ ಭಾವನೆಯಿದೆ 
ಯೆಂದು ನಾನು ಹೇಳಬಲ್ಲೆ. ಅಲ್ಲವೇ ಭುವನಪ್ಪನವರೇ?” 

ಅ ಡಿ 

“ಇದೆಲ್ಲದರಿಂದ, ಈ ಸಿಂಹಾಸನ ನನಗಾಗಬೇಕು ಎಂಬುದೇ ತಮ್ಮೆಲ್ಲರ ಇಷ್ಟ 
ಎಂದು ನಾನು ನಂಬಿದ್ದೇನೆ ಅಲ್ಲವೇ?” 

“ಅದರಲ್ಲಿ ಸಂದೇಹವೇ ಇಲ್ಲ? 

-ದಳವಾಯಿಗಳು ಒಕ್ಕೊರಲಿನಲ್ಲಿ ಈ ಮಾತು ಹೇಳಿದರು. 

ಉಳಿದವರಲ್ಲಿ ಕೆಲವರು ತಮ್ಮ ಕಣ್ಣುಮುಂದೆಯೇ ತಮಗೆ ಅರಿವಾಗದ 
ಯಾವುದೋ ಘಟನೆ ನಡೆಯುತ್ತಿರುವುದನ್ನು ಅಸಹಾಯಕವಾಗಿ, ಮೌನವಾಗಿ 
ನೋಡುತ್ತಾ ಕುಳಿತಿದ್ದರು. ಒಪ್ಪಿ ತಲೆಯಾಡಿಸಿದವರಿಗಾಗಲಿ, ಸುಮ್ಮನಿದ್ದವರಿಗಾಗಲಿ, 
ಯಾರಿಗೂ : ಲಿಂಗಣ್ಣನಾಯಕನ ಮಾತು ಯಾವ ಗುರಿಯತ್ತ, ಯಾವ ಜಾಡು ಹಿಡಿದು 
ಸಾಗುತ್ತಿದೆ ಎಂಬುದು ಅರಿವಾಗಲಿಲ್ಲ. ಒಬ್ಬಿಬ್ಬರಿಗೆ, ಇದೇ ಹೊತ್ತು ಸಾಧಿಸಿ ಆತ 
ಸಿಂಹಾಸನದ ಮೇಲಿನ ತನ್ನ ಅಧಿಕಾರವನ್ನು ಸ ಸ್ಥಾಪಿಸಿಕೊಳ್ಳಲು ಯತ್ನಿಸುತ್ತಿದ್ದಾನೆ ಎಂದೇ 
ತೋರಿತು. ಆದರೆ ಮಾತನ್ನು ಗಟ್ಟಿಯಾಗಿ ಆಡಲಾರದೆ ಮುಂದೇನಾಗುವುದೋ 
ನೋಡೋಣ ಎಂದು ಕಾದು ಕುಳಿತಿದ್ದರು. 

“ಸಿಂಹಾಸನ ನನ್ನದಾಗಬೇಕು pNP ನಿಮ್ಮ ಆಶೆಯೂ ಇದೆಯಲ್ಲವೇ 
ಚಿಕ್ಕಮ್ಮಾ ಜ್ರ 

“ನಿಜ ನಮ್ಮದೂ ಅದೇ ಅಭಿಪ್ರಾಯವೇ” 

-ನಾಗತಿ ಖಚಿತವಾದ ಸ್ವರದಲ್ಲಿ ಹೇಳಿದಳು. 


“ಇದರಿಂದ ಎಲ್ಲರಿಗೂ ನಾನೇ ನಾಯಕರಾಗಬೇಕು ಎಂಬ ಅಭಿಪ್ರಾಯ ಇದೆ 
ಎಂದಂತಾಯಿತು. ಜಾಗೇ ಸಿಂಹಾಸನ ನನ್ನದು ಎನ್ನುವುದೂ ನಿರ್ಧಾರವಾಯಿತು. 


ದುರ್ಗದಲ್ಲಿ ೮೩ 


ಸಿಂಹಾಸನಸ್ಥಾನದ ದೊರೆಗೆ ತನ್ನ ನಂತರ ಯಾರು ಪಟ್ಟಕ್ಕೆ ಬರಬೇಕು ಎಂದು 
ನಿರ್ಧರಿಸುವ ಅಧಿಕಾರವಿದೆಯಲ್ಲವೇ ಭುವನಪ್ಪನವರೇ? ms 

“ದೆ ಪ್ರಭು” 

“ಸರಿ ಹಾಗಾದರೆ ತಾವೆಲ್ಲರೂ ನಾನು ಹೇಳಲಿರುವ ಮಾತನ್ನು ದಯವಿಟ್ಟು 
ಸಮಾಧಾನದಿಂದ ಕೇಳಬೇಕು. ತಾವೆಲ್ಲರೂ ಏಕಾಭಿಪ್ರಾಯದಿಂದ ಒಪ್ಪಿದಿರಿ ಎಂಬುದ 
ರಿಂದಲೇ ಈ ದುರ್ಗಾಧಿಪತ್ಯ ನನ್ನದಾಯಿತು. ಹಾಗೇ ಇದರ ಭವಿಷ್ಯ ನಿರ್ಣಯವೂ 
ನನ್ನದೇ ಎಂದಾಯಿತು. ಇದಕ್ಕೆ ಯಾರಾದರೂ ಭಿನ್ನಾಭಿಪ್ರಾಯವಿದ್ದರೆ ಸೂಚಿಸಬೇಕು? ಥಳ 

ಅಷ್ಟು ಹೇಳಿ, ಒಂದು ಗಳಿಗೆ ಮಾತನಾಡದೆ ಸಭೆಯನ್ನು ದಿಟ್ಟಿಸುತ್ತಾ ನಿಂತಿದ್ದ ' 
ಲಿಂಗಣ್ಣನಾಯಕ. ಆತನ ಪ್ರಶ್ನೆಗೆ ಯಾರೂ ಉತ್ತರ ಕೊಡಲಿಲ್ಲ. ಅದನ್ನು ಕಂಡು 
ಮೃದುವಾದ ನಗು ನಕ್ಕು ತನ್ನ ಮಾತು ಮುಂದುವರೆಸಿದ-- 

“ನನ್ನದಾದ ಸಿಂಹಾಸನನ್ನು ಇಂದು ನಾನು ನನ್ನ ಇಚ್ಛೆಯಿಂದ ನನ್ನ ಸೋದರ 
ಓಬಣ್ಣನಾಯಕನಿಗೆ ಒಪ್ಪಿಸುತ್ತೇನೆ.” 

-ಮಾತು ಕೇಳಿದ ಕೂಡಲೇ ಸಭೆಯಲ್ಲಿ ಸಿಡಿಲು ಹೊಡೆದ ಹಾಗಾಗಿ, 
ಕಲಕಲವಾಯಿತು. 

“ಯಾರೂ ಪ್ರಕ್ಷುಬ್ಧರಾಗಬಾರದು. ನಮ್ಮ ಚಿಕ್ಕಪ್ಪ, ದಿವಂಗತ ಮದಕರಿ ನಾಯಕರು 
ನಮ್ಮನ್ನೂ ತಮ್ಮ ಹೊಟ್ಟೆಯ ಮಕ್ಕಳಂತೆಯೇ ಸ ಸಾಕಿದರು. ಅವರ ಪ್ರೀತಿ, ವಿಶ್ವಾಸ 
ದಿಂದಾಗಿ, ಮಾತೋಶ್ರೀ. ನಾಗತಿಯವರ ಸಹಜ ಕೋಮಲಾಂತಃಕರಣದಿಂದಾಗಿ, 
ಪಿತೃಸುಖದಲ್ಲಿ ನಮಗಾವುದೂ ಕೊರತೆಯಾಗಲಿಲ್ಲ. ತಂದೆ ಇಲ್ಲದ ಮಕ್ಕಳು ನಾವು, 
ಎಂಬ ಕೊರಗನ್ನು ಮರೆಯಿಸಿ ಬೆಳೆಸಿದರು ಅವರು. ನಾವು ಅವರ ಮಕ್ಕಳಾಗಿ ಬೆಳೆದವು. 
ತಂದೆಯ ಮಾತನ್ನು ನಡೆಸುವುದು ಮಗನ ಆದ್ಯಕರ್ತವ್ಯ. ತಂದೆಯ ಮಾತಿಗಾಗಿ 
ರಾಮಚಂದ್ರ ಕಾನನಕ್ಕೆ ಹೋದ, ನಚಿಕೇತ ಯಮನ 'ಮಂದಿರವನ್ನೆ ಹೊಕ್ಕ ಎಂಬುದನ್ನು 
ನಾವು ಗುರುಗಳಿಂದ ಕೇಳಿದ್ದೇವೆ. ಅಷ್ಟು ಶಕ್ತಿಯಾಗಲಿ ಸಾಹಸವಾಗಲಿ ನಮಗಿಲ್ಲ. 
ಆದರೆ ಯಾರನ್ನು ನಾವು ತಂದೆ ಎಂದುಕೊಂಡಿದ್ದೆವೋ, ಅವರ ಮನದ ಬಯಕೆಯನ್ನು 
ಈಡೇರಿಸುವಷ್ಟು ಶಕ್ತಿಯನ್ನಾದರೂ ಶಿವ ನಮಗೆ ಕೊಟ್ಟಿದ್ದಾನೆ ಎಂದೇ ನಾವು ನಂಬಿದ್ದೇವೆ. 
ಚಿಕ್ಕಪ್ಪಾಜಿಯವರಿಗೆ. ತಮ್ಮ ಬಳಿಕ ಈ ರಾಜ್ಯ ಓಬಣ್ಣನಾಯಕನದಾಗಬೇಕು ಎಂದು 
ಮನಸ್ಸಿತ್ತು. ನನ್ನ ಜನಮ ಆ ಮಾತು ಹೇಳಿದ್ದರು. "ಇಂದು ನಾನು ತಮ್ಮೆಲ್ಲರನ್ನೂ 
` ಅವರ ಮಾತು ನಡೆಸಿಕೊಡಲು, ಅವರ ಬಯಕೆಯನ್ನು ಸಫಲಗೊಳಿಸಲು ನಮಗೆ 
ಅವಕಾಶ ಕೊಡಬೇಕು, ನಿಮ್ಮ ಸಹಕಾರ ನೀಡಬೇಕು ಎಂದು ಬೇಡಿಕೊಳ್ಳುತ್ತೇನೆ. 
ನಮ್ಮಲ್ಲಿ ಪ್ರೀತಿ ಇರುವವರು, ಅಭಿಮಾನವಿರುವವರು ಈ ಕಾರ್ಯದಲ್ಲಿ "ನಮ್ಮ 
ಬೆಂಬಲವಾಗಿ, ತೋಳರಕ್ಷೆಯಾಗಿ ನಿಲ್ಲಬೇಕು. ಈ ಸಿಂಹಾಸನದಲ್ಲಿ ಯಾರು 
ಕುಳಿತರೇನು, ನಿಮ್ಮ ಹೃದಯ ಸಿಂಹಾಸನ ನಮ್ಮದಾದರೆ ಸಾಕು. ಇಷ್ಟೇ ನಾನು 
ಹೇಳಬೇಕೆಂದಿದ್ದುದು. ನಮ್ಮ ಪರವಾಗಿ ನನ್ನಲ್ಲಿ ಅಭಿಮಾನವಿಟ್ಟಿರುವವರ 'ಪಠವಾಗಿ 
ನಾನಿಂದು ಸಾರಿ ಹೇಳುತ್ತೇನೆ. ಈ ಸಿಂಹಾಸನ ಓಬಣ್ಣನಾಯಕರದು. ಅವರ ಮಿತ್ರರು 


೮೮ ಕಂಬನಿಯ ಕುಯಿಲು 


ನನ್ನ ಮಿತ್ರರು, ಅವರ ಶತ್ರುಗಳು ನನ್ನ ಶತ್ರುಗಳು. ಇಂದಿನಿಂದ ನನ್ನ ಕತ್ತಿ ಅವರ 
ರಕ್ಷಣೆ, ಸೇವೆಗೆ ಮೀಸಲು, ಓಬಣ್ಣ ನಾಯಕರು ಇದನ್ನು ಒಪ್ಪಿಸಿಕೊಳ್ಳಲಿ'' 

-ಎಂದು ಹೇಳಿ, ಒರೆಯಲ್ಲಿದ್ದ ತನ್ನ ಕತ್ತಿಯನ್ನು ಹಿಡಿದು, ಓಬಣ್ಣನಾಯಕ 
ಕುಳಿತಿದ್ದ ಪೀಠದ ಬಳಿ ತೆರಳಿ, ಅವನ ಕಾಲ ಬಳಿ ತನ್ನ ಕತ್ತಿಯನ್ನಿಟ್ಟು ವಂದಿಸಿದ. 

ಆತನ ಮಾತನ್ನೂ ಕೃತಿಯನ್ನೂ ಮೆಚ್ಚಿದ ಸಭಾಸದರು “ಭಾಪು ಭಾಪು' “ಉಘೇ 
ಉಫೇ' ಎಂದು ಕೂಗಿ, ಕರತಾಡನ ಮಾಡಿ ತಮ್ಮ ಮೆಚ್ಚುಗೆಯನ್ನು ಸೂಚಿಸಿದರು. 
ಹತ್ತಾರು ಜನರು ಲಿಂಗಣ್ಣನಾಯಕನಂತೆಯೇ ತಾವೂ ತಮ್ಮ ಕತ್ತಿಗಳನ್ನೊಯ್ದು ಓಬಣ್ಣ 
ನಾಯಕನ ಪಾದದ ಬಳಿಯಿಟ್ಟು ವಂದಿಸಿದರು. 

ಈ ಗದ್ದಲದಲ್ಲಿ ದಳವಾಯಿ ಮುದ್ದಣ್ಣ ತನ್ನ ಕೆಲವರು ಹಿಂಬಾಲಕರೊಂದಿಗೆ, 
ದುರ್ದಾನ ತೆಗೆದುಕೊಂಡವನಂತೆ ಸಭೆಯಿಂದ ಎದ್ದು ಹೋದುದನ್ನು ಬಹುಜನ 
ಗಮನಿಸಲಿಲ್ಲ. ಇದನ್ನು ಗಮನಿಸಿದ ಭುವನಪ್ಪನವರು ಒಂದು ಗಳಿಗೆ ಸಭಾಭವನದ 
ಮಹಾದ್ವಾರದತ್ತಲೇ ನೋಡಿ ಬಳಿಕ ನಾಗತಿಯತ್ತ ತಿರುಗಿ ನೋಡಿದರು. ನಾಗತಿಯ 
ಕಣ್ಣುಗಳೂ ಅತ್ತಲೇ ನೋಡುತ್ತಿದ್ದವು. ಆಕೆಯ ಕೈ ಬಳಿಯಲ್ಲಿ ಕುಳಿತ ಓಬಣ್ಣನಾಯಕನ 
ನೆತ್ತಿಯ ಮೇಲಿತ್ತು. 


೮೯ 


ಬಿರುಗಾಳಿಯ ಮುನ್ನ 


೧ 


ಕಡುಕಡುಗತ್ತಿ ಕೈಯಾಗ ಹಿಡಿದು 

ನಟ್ಟಕತ್ತಿ ಬಗಲಾಗಿಟ್ಟು 

ಎಡಕೆ ಬಲಕೆ ಕಟ್ಕಾರಣ್ಣಾ ಎಲ್ಲೆಳ್ಲಾಯುಧವಾ- 
ಜೈ-ಎಲ್ಲೆಳ್ಲಾಯುಧವಾ!... 

“ಹೋ ಹ್ಹೊಹ್ಹೊ ಹೋ... ಹೋ ಹೋ ಹ್ವೊ.. ಹ್ಲೋ... ಹೊಂಟ್ರಣ್ಣಾ 
ಹೊಂಟ್ರು.. , ಯುದ್ಧಕ್ಕೊಂಟ್ರು... . ಹಾಲು ಅನ್ನ ಉಂಡ್ಕೊಂಡು ಮನ್ಶಾ ಗಿರೋ ಮಗನೇ 
ಅಂದ್ರೆ ಜೀವಾ ತಿಂದು ಜೀವಾ ಕೊಡಾಕೆ ಹೊಂಟ್ರು. "ಬ್ಯಾಡೀಕಣೋಂದ್ರೆ ಕೇಳ್ಳಿಲ್ಲ. 
ಹೋದ ಹೋಗೇಬಿಟ್ಟ... 

ಆಳು ಕುದುರೇ ದಂಡುಲಗ್ಗೇಯ ಮಾಡಿ 

ರಣಹದ್ದು ಚೀರೀತು ಮುಗಿಲಾಗೆ ಆಡಿ 

ಮಣ್ಣಾಗೆ ಬಿದ್ದೀತೋ ಮಾಸತಿಯ ಕೈಗಡಗ 
ದುರ್ಗದಾ ಬೀದೀಲಿ ಹರಿದೀತೊ ದುಃಖದಾ ಹಡಗ 

ಶಿಲೆಯ ಎದೆಯಲ್ಲೂ ಕಂಬನಿಯೊಸರುವಂತೆ ಮಾಡುವಂಥ ಶೋಕ ದ್ವನಿಯಲ್ಲಿ 
ಮೂಡಿಬಂದ ಹಾಡು, ಅದನ್ನು ಹಿಂಬಾಲಿಸಿ ಬಂದು ಕಲ್ಲನ್ನು ಕರಗಿಸುವಂಥ ಉನ್ನತ 
ವಿಕಾಟಾಟ್ಟಹಾಸ. 

ವೀರಣ್ಣನ ಮೈ ಅವನಿಗರಿವಾಗದಂತೆಯೇ ಗದಗುಟ್ಟಿ ನಡುಗಿತು. ಅದನ್ನು ಕೇಳಿ. 
ದಟ್ಟಕತ್ತಲಾಗದೆ, ಹತ್ತಿರ ಇದ್ದವರ ಮೊಗವೊ ಕಾಣಿಸದಂಥ ಸಂಜೆಯ ಮೊಬ್ಬು 
ಬೆಳಕಿನಲ್ಲಿ ಹಗುರಾದ ನಡೆಯಲ್ಲಿ ನಡೆಯುತ್ತಿದ್ದ ಕುದುರೆಯನ್ನು ಲಗಾಮು ಎಳೆದು 
ನಿಲ್ಲಿಸಿ, ಧ್ಧನಿ ಬಂದ ಕಡೆಯೇ ನಿಟ್ಟಿಸಿ ನೋಡಿದ. 

ವೆಂಕಟರಮಣಸ್ವಾಮಿ ದೇವಾಲಯದ ಬಳಿಯ ಹುಣಸೆಯ ತೋಪಿನಲ್ಲಿಕವಿದ 
ಕಗ್ಗತ್ತಲಿನಲ್ಲಿ ಹಾಡುತ್ತಾ, ನಗುತ್ತಾ, ಅಳುತ್ತಾ, ಮನಸ್ಸಿಗೆ ಬಂದಂತೆ ಮಾತನಾಡುತ್ತಾ, 
ಮಣ್ಣುಗುಡ್ಡೆಯ ಮೇಲೆ ಹೊರಳಾಡುತ್ತಿದ್ದ ಹುಚ್ಚಿ ಹುನುಮವ್ವನ ಆಕೃತಿ ಮಸುಕು. 
ಮಸಕಾಗಿ ಕಾಣಿಸಿತು ಅವನ ಕಣ್ಣುಗಳಿಗೆ. 

ಹುಚ್ಚಿ ಹನುಮವ್ವ ವೀರಣ್ಣನಂತೆಯೇ ಗೋಣೂರಿನವಳು. ಗೋಣೂರಿನಲ್ಲಿ 
ಅವಳನ್ನು ಅರಿಯದವರು ಯಾರೂ ಇಲ್ಲ. ಆಬಾಲವೃದ್ಧರಿಗೂ ಅವಳ ಬಾಳ ಕರುಣ 


೯೦ ಕಂಬನಿಯ ಕುಯಿಲು 


ಕಥೆ ಗೊತ್ತು. ಇಂದು ಕಂಡ ಕಂಡ ಮಣ್ಣು ಗುಡ್ಡೆಯಲ್ಲೆಲ್ಲಾ ಮಗನ ಸಮಾಧಿಯನ್ನರಸುತ್ತಾ, 
ಹುಚ್ಚಾಗಿ ಹಾಡುತ್ತಾ ಚೀರುತ್ತಾ ಅಲೆಯುತ್ತಿರುವ ಹನುಮವ್ವ ಎಂದೂ ಹಾಗೆಯೇ 
ಇರಲಿಲ್ಲ. ಕೆಲವೇ ವರ್ಷಗಳ ಹಿಂದೆ, ಆಕೆ ಎಲ್ಲರಂತೆಯೇ ಇದ್ದಳು. ಕಸ್ತೂರಿರಂಗಪ್ಪ 
ನಾಯಕರ ಕಾಲದಲ್ಲಿ ಆಕೆಯ ಗಂಡ, ಅವರ ಸೇನೆಯಲ್ಲೊಬ್ಬ ಮುಖ್ಯಸ್ಥನಾಗಿದ್ದ. 
ಸೀರ್ಯದ ರಂಗಪ್ಪನಾಯಕ ಹಿರಿಯೂರಿನ ಕೋಟೆಗೆ ಲಗ್ಗೆ ಹಾಕಿದಾಗ, ಅದರ ರಕ್ಷಣೆಗೆಂದು 
ತೆರಳಿದ ದುರ್ಗದ ಪಡೆಯೊಂದಿಗೆ ಹೋದ ಹನುಮವ್ವನ ಗಂಡ, ಆ ಯುದ್ಧದಿಂದ 
ಹಿಂದಿರುಗಲಿಲ್ಲ. ಹಿಂದಿರುಗಿ ಬಂದದು ನೂರಾರು ಬಾಣಗಳ ಆಘಾತದಿಂದ ತೂತು 
ತೂತಾಗಿದ್ದ ವಿಕಾರವಾಗಿ ಕೊಳೆತು ನಾರುತ್ತಿದ್ದ ಅವನ ಶವ. ಆಗ ಹನುಮವ್ವ 
ಗಂಡನೊಂದಿಗೆ ಸಹಗಮನ ಮಾಡಲು ಸಿದ್ಧಳಾಗಿದ್ದಳು. ಆದರೆ ಇದ್ದೊಬ್ಬ ಮಗ 
ಚಿನ್ನೋಬ್ಬಯ್ಯ ಅದಕ್ಕೆ ಅಡ್ಡಿಯಾದ, ಅವನನ್ನು ಸಾಕಿ ಬೆಳೆಸಲು ಉಳಿದುಕೊಂಡಳು 
ಹನುಮವ್ವ. 

ಅರಮನೆಯವರು ಕೊಟ್ಟ ಹಾಲು ಬೆಣ್ಣೆಯ ಉಂಬಳಿಯಿಂದ ವಜ್ರಕಾಯನಾಗಿ 
ಬೆಳೆದ ಚಿನ್ನೋಬಯ್ಯ ಮಾಮೂಲಿನಂತೆ ದಂಡಿಗೆ ಸೇರಿದ, ತೇಗದ. ಮರದಂತೆ 
ಪುಷ್ಪವಾಗಿ ಬೆಳೆದ ಮಗನಿಗೆ ತಕ್ಕ ಮಡದಿಯನ್ನು ತಂದು, ಮನೆಯಲ್ಲಿ ತೊಟ್ಟಿಲು 
ಕಟ್ಟುವುದನ್ನು ಕಾಣಬೇಕೆಂದು ಹನುಮವ್ವ ಬಯಸುತ್ತಿರುವಾಗಲೇ, ಮದಕರಿನಾಯಕರ 
ಕಾಲದಲ್ಲಾದ ದೇವಪುರದ ಲಡಾಯಿಯಲ್ಲಿ ಚಿನ್ನೋಬಯ್ಯ ಉರುಳಿದ. ಗಂಡನ 
ಹೆಣವನ್ನಾದರೂ ಕಂಡಿದ್ದಳು ಹನುಮವ್ವ. ಆದರೆ ಮಗನ ಹೆಣವನ್ನು ನೋಡುವ 
ಭಾಗ್ಯವೂ. ಆಕೆಯ ಹಣೆಯಲ್ಲಿ ಬರೆದಿರಲಿಲ್ಲ. ಯುದ್ಧದಲ್ಲಿ ಮೃತನಾದ ಅವನನ್ನು 
ಅಲ್ಲೇ ಎಲ್ಲಿಯೋ ಮಣ್ಣು ಮಾಡಲಾಯಿತೆಂಬ ಮಾತನ್ನು. ಕೇಳಿದಳು. ಆ ಮಾತು 
ಕೇಳಿದಾಗ ಆಕೆಗೆ ಏನಾಯಿತೊ, ತಾನೇ ಮಗನನ್ನು ಹುಡುಕಿ ತರುವುದಾಗಿ ಹೊರಟಳು. 
ಅಂದಿನಿಂದ ಹನುಮವ್ವ ಹುಚ್ಚಿ ಹನುಮವ್ವನಾದಳು, ಎಲ್ಲಿ ಮಣ್ಣುಗುಡ್ಡೆ ಕಂಡರೆ, 
ಅಲ್ಲೇ ತನ್ನ ಮಗನ ಸಮಾಧಿಯಾಗಿರಬಹುದೆಂದು ಸಿಕ್ಕ 'ಕಲ್ಪಿನಲ್ಲೋ,. "ಕಟ್ಟಿಗೆಯ 
ಚೂರಿನಲ್ಲೋ, ಏನೂ ಇಲ್ಲವಾದರೆ ಬರೀ ಕೈಯ ಉಗುರುಗಳಿಂದಲೋ ಆ 
ಮಣ್ಣುಗುಡ್ಡೆಯನ್ನು ಬಗಿಯುವಳು. ಅದರ ಮೇಲೆ ಉರುಳಿ, ಮಗನನ್ನು ಕರೆಯುತ್ತ 
ಹೊರಳಾಡುವಳು, ಹುಚ್ಚಾಗಿ ನಗುವಳು, ಅಳುವಳು, ಹಾಡುವಳು. ಆಕೆಯನ್ನು ಕಂಡು 
ಮೊದಲ ಹನುಮವ್ವನನ್ನು ಅರಿತಿದ್ದವರಿಗೆ, ಕರಳು ಹಿಂಡಿದಂತಾಗಿ, ಕಣ್ಣು, ತೇವ 
ವಾಗುವುದು. ಎಲ್ಲರೂ ಆಕೆಗೊದಗಿದ ದುರ್ವಿಧಿಗಾಗಿ ಪರಿತಪಿಸುವರು. ಆದರೆ 
ಸಹಾನುಭೂತಿ, ಪಶ್ಚಾತ್ತಾಪ ಆಕೆಯನ್ನು ಮತ್ತೆ ನೇರವಾದ ಜೀವನಕ್ಕೆ ಮರುಳಿಸಲು 
ಸಾಧ್ಯವಾಗಲಿಲ್ಲ; ಒಮ್ಮೆ ಹತ್ತಾರು ಜನ ಉಂಡುಟ್ಟು ನಲಿಯುತ್ತಿದ್ದ ಮನೆ. ಇಲಿ, 
ಹೆಗ್ಗಣಗಳ, ಬೀದಿನಾಯಿಗಳ ವಾಸಸ್ಥಳವಾಗಿ, ಮುಳ್ಳು ಬೆಳೆಯುವ 'ಭೂಮಿಯಾಗು 
ವುದನ್ನು ತಪ್ಪಿಸಲಾಗಲಿಲ್ಲ ಯಾರೂ ಮಾವ ರೀತಿಯಲ್ಲೂ ಆಕೆಗೆ ಸಹಾಯ ಮಾಡುವ 
ಸ್ಥಿತಿಯಲ್ಲಿರಲಿಲ್ಲ. 

ಈ ಹೊತ್ತಿನಲ್ಲಿ ಅರೆಬೆತ್ತಲೆಯಾಗಿ ಅಲೆಯುತ್ತಿದ್ದ ಹೆಣ್ಣನ್ನು ನೋಡಲಾರದೆ 
ಪೂಜಾರಿ ಭೀಮಯ್ಯ ಆಕೆಯ ರಕ್ಷಣೆಯ ಹೊಣೆಯನ್ನು ಹೊತ್ತುಕೊಂಡ. 


ಬಿರುಗಾಳಿಯ ಮುನ್ನ ೯೧ 


ಪೂಜಾರಿ ಭೀಮಯ್ಯ ಗೋಣೂರಿನ ಆಂಜನೇಯ ದೇವಾಲಯದ ಪೂಜಾರಿ 
ಕೆರೆಯ ಬಳಿಯ ಕಣಗಿಲ ಬನದಲ್ಲಿ, ದೇವಾಲಯಕ್ಕೆ ಹತ್ತಿರವಾಗಿಯೇ ಆತನ ಮನೆ. 
ಆತನಿಗೂ ಮಬ್ಬು ಕರಿಯುತ್ತಿದ್ದ ಕಣ್ಣುಗಳಲ್ಲಿ ಬೆಳಕು ತುಂಬಿ ಬೆಳೆಯುತ್ತಿದ್ದ ಮಗಳು 
ಗಿರಿಜೆಯಲ್ಲದೆ, ಬೇರಾವ ಬಾಳ ಬಂಧನವೂ ಇರಲಿಲ್ಲ. ಆತನ ಬಾಳು ಆ ಮಗಳ 
ಪಾಲನೆ ಪೋಷಣೆಗೆ, ಆಂಜನೇಯ ಅರ್ಚನೆಗೆ ಮೀಸಲಾಗಿತ್ತು. ಬೆಳೆದು ವಯಸ್ಸಿಗೆ 
ಬಂದ ಗಿರಿಜೆ, ಅರಮನೆಯ ಊಳಿಗಕ್ಕೆ ಸೇರಿದ ಮೇಲೆ, ಆಂಜನೇಯನೊಬ್ಬನೇ 
ಅವಳ ಬಾಳ ಸರ್ವಸ್ವವಾಗಿದ್ದ. 

ಗಿರಿಜಾ ಅರಮನೆಯ ಊಳಿಗಕ್ಕೆ ಸೇರಿದ ಮೇಲೂ ಅಷ್ಟು ದಿನ ಆತನಿಗೆ 
ಮಗಳ ಚಿಂತೆ ತಪ್ಪಿರಲಿಲ್ಲ. ತನ್ನ ಮಗಳಾಗಿ ಜನಿಸಿದವಳು ಯೋಗ್ಯನಾದವನೊಬ್ಬನ 
ಮಡದಿಯಾಗಿ, ಅವನ ಮನೆಯನ್ನು ಬೆಳಗಿದ ದೀಪ, ಹೋದವನ ಮನೆಯ 
ನಂದಾದೀಪವಾಗಿ ಬೆಳಗುವ ದಿನ ಎಂದು ಬಂದೀತೋ, ಯಾರ ಕೈಗೆ ಅವಳ ಕೊರಳಿಗೆ 
ತಾಳಿಕ ಕಟ್ಟುವ ಪುಣ್ಯ ಬರುವುದೋ ಎಂಬ ಚಿಂತೆ ಅಷ್ಟು ದಿನ ಆತನನ್ನು ಕಾಡಿತ್ತು. 
ಆದರೇ ಎಲ್ಲಕ್ಕೂ ಆಂಜನೇಯನೇ ಶರಣೆಂದು ನಂಬಿದ ಭೀಮಯ್ಯ ಈ ಚಿಂತೆಯನ್ನು 
ಅಷ್ಟಾಗಿ ಹಚ್ಚಿಕೊಂಡಿರಲಿಲ್ಲ. ಮಗಳು ತನ್ನವಳಾದರೇನು, ಅವಳನ್ನು ಕಾಪಾಡಿ, ಅವಳಿಗೆ 
ಸರಿಯಾದ ಸಂಸಾರದ ದಿಕ್ಕು ತೋರಿಸುವ ಹೊಣೆಗಾರಿಕೆ, ತಮ್ಮಿಬ್ಬರನ್ನೂ ಸೃಷ್ಟಿಸಿದ 
ಆಂಜನೇಯನಿಗಿಲ್ಲವೇ? ಲೋಕವನ್ನೇ ಸಾಕುವ ಬಲಭೀಮ ತನ್ನ ಬೆಂಬಲಕ್ಕಿರುವಾಗ 
ಈ ಚಿಂತೆ ನನಗೇಕೆ ಎಂದು ತನ್ನ ಹೆಗಲಿನ ಮೇಲಿನ ಭಾರವನ್ನು ಹನುಮಂತನ 
ವಿಶ್ವವಿಶಾಲ ವಜ್ರಬಾಹುಗಳ ಮೇಲೆ ಹೇರಿ ಆ ಚಿಂತೆಯನ್ನು ಕಡಿಮೆ ಮಾಡಿಕೊಂಡಿದ್ದ. 
ಆಂಜನೇಯನ ಅನುಗ್ರಹವೂ ಗಿರಿಜೆಗೆ ಲಭಿಸಿದಂತಿತ್ತು. ಹಳ್ಳಿಯ ಹತ್ತಾರು ಜನ 
ಹುಡುಗಿಯರು, ತಮ್ಮವನಾದಾನೇ ಎಂದು ಹಾರೈಸಬಹುದಾದಂಥ ಗಂಡು ವೀರಣ್ಣನ 
ಅನುರಾಗ ದೃಷ್ಟಿ ಗಿರಿಜೆಯ ಮೊಗದ ಮೇಲೆ ಬಿದ್ದು, ಅವಳ ಕನ್ನಡಿಗೆನ್ನೆಗಳ ಮೊಗವನ್ನು 
ಕೆಂಪೇರಿಸಿತ್ತು. 

ಬಂಗಾರದ ಬಣ್ಣದ ತೆನೆಗಳ ಭಾರಕ್ಕೆ ಬಾಗಿ ಭೂಮಿಯನ್ನು ಆಲಿಂಗಿಸಿದ ಭತ್ತದ 
ಪೈರುಗಳ ನಡುವೆ ಸುಗ್ಗಿಯ ದೇವತೆಯಂತೆ ನಗುತ್ತಾ, ಕೊಯಿಲು ಪದ ಹಾಡುತ್ತಾ 
ಗದ್ದೆಯನ್ನು ಕೊಯ್ಯುತ್ತಿದ್ದ ಗಿರಿಜೆ ತನ್ನನ್ನೇ, ಎವೆಯಿಕ್ಕದ ಕಣ್ಣುಗಳಿಂದ ನೋಡುತ್ತಿದ್ದ 
ವೀರಣ್ಣನ ಹೃದಯವನ್ನು, ಭತ್ತದ ತೆನೆಯೊಂದಿಗೆ ಕತ್ತರಿಸಿ ತನ್ನ ಮಡಿಲಲ್ಲಿ ತುಂಬಿ 
ಕೊಂಡಳು. ನಕ್ಕಾಗ ಕುಳಿಬೀಳುವ ಅವಳ ತುಂಬುಗೆನ್ನೆಗಳ ಕುಳಿಯಲ್ಲಿ ವೀರಣ್ಣನ 
ಕಣ್ಣು ಬಂದಿಯಾದವು. ಅವನ ನೋಟಕ್ಕೆ ಅವಳ ತಲೆ ಬಾಗಿದರೆ, ಅವನ ಕಣ್ಣು 
ಅವಳ ಕಾಲಲ್ಲಿ ಹುದುಗಿ ಬಾಗಿದ ಮೊಗವನ್ನು ಕಾಣಲು ಯತ್ನಿಸುವುದು. 

“ದಂಡಿಗೆ ಸೋಲಲಿಲ್ಲ ದಾಳಿಗೆ ಸೋಲಲಿಲ್ಲ ಹುಡುಗಿ ಕಣ್ಣಿಗೆ ಸೋತುಬಿಟ್ಟ 
ಗಂಡು ಭಂಟ” ಎಂದು ಅವರಿಬ್ಬರನ್ನು ಕಂಡ ಹಳ್ಳಿಯ ಹಿರಿಯರು ನಕ್ಕು, ಅವರಿಬ್ಬರ 
ದಾಂಪತ್ಯಕ್ಕೆ ತಮ್ಮ ಹರಕೆಯ ರಕ್ಷಣೆಯೂ ಇದೆಯೆಂದು ಸೂಚಿಸಿದರು. 

ತಮ್ಮ ವಿವಾಹ ಆದಷ್ಟು ಬೇಗ ಆಗಬೇಕೆಂಬ ಆತುರ ಅವರಿಬ್ಬರಿಗೂ ಇದ್ದಷ್ಟೇ 
ಉಳಿದವರಿಗೂ ಇದ್ದರೂ, ಆಂಜನೇಯ ವಿವಾಹದ ಮುಹೂರ್ತಕ್ಕೆ ಒಪ್ಪಿ ಬಲಗಡೆಯ 


೯೨ ಕಂಬನಿಯ ಕುಯಿಲು 


ಹೂವು ಕೊಡುವವರೆಗೂ, ಆ ಶಾಸ್ತ್ರವನ್ನು ಮುಗಿಸಬಾರದು ಎಂಬ ಭೀಮಯ್ಯನ 
ಹಟದಿಂದ, ಆ ಕಾರ್ಯ ವರ್ಷವರ್ಷಕ್ಕೆ ಮುಂದಕ್ಕೆ ಹೋಗುತ್ತಾ ಬಂದಿತ್ತು. “ಮದುವೆಯ 
ಕಾರ್ಯ ಮುಗಿಯದೆ ತಡವಾಗುತ್ತಿದೆ. ನೀನು ಶುದ್ಧ ಬ್ರಹ್ಮಚಾರಿಯಾಗಿ ಕೆಟ್ಟೆ, ಪ್ರಾಯದ 
ಮಕ್ಕಳ ಒಂಟಿಬಾಳಿನ ನೋವು `ನಿನಗೆ ಅರ್ಥವೇ "ಆಗುವುದಿಲ್ಲ ಕ ಶುದ್ಧಕಲ್ಲು ಹನುಮನೇ 
ಆಗಿಬಿಟ್ಟೆ'' ಎಂದು ಭೀಮಯ್ಯ ತನ್ನ ಆರಾಧ್ಯ ದೇವತೆಯೊಂದಿಗೆ ಜಗಳವಾಡಿದರೂ, 
ಇಂದಲ್ಲ, ನಾಳೆ ಇದು ಆಗುವ ಕೆಲಸ ಎಂದುಕೊಂಡು “ನಿನಗಿಷ್ಟ ಬಂದಾಗ ಹೂ 
ಕೊಡು” ಎಂದು ನಿಶ್ಚಿಂತನಾಗಿದ್ದ. 

“ನನಗಿನ್ನು ಬಾಳಿನಲ್ಲಿ ಬೇರಾವ ಚಿಂತೆಯೂ ಇಲ್ಲ. ನಿನ್ನ ಇಷ್ಟವಿದ್ದಷ್ಟು ದಿನ 
ನಿನ್ನ ಸೇವೆ ಮಾಡಿಸಿಕೊ'' ಎಂದು ಭೀಮಯ್ಯ ಆಂಜನೇಯನಿಗೆ ಹೇಳಿದ ಹೊತ್ತಿನಲ್ಲಿ, 
ಆಂಜನೇಯ ಅವನ ಹೆಗಲ ಮೇಲೆ ಹನುಮವ್ವನನ್ನು ಹೇರಿದ್ದ. 

ಒಂದು ದಿನ ಇನ್ನೂ ಮೂಡಲ ಕಪ್ಪು ಕರಗಿ ಕೆಂಪಾಗುವ ಮುನ್ನವೇ ಹತ್ತು ಜನ 
ಹೊರುವಷ್ಟು ಕಣಗಿಲ ಹೂವನ್ನು ಕೊಯ್ದು, ಕೆರೆಯಲ್ಲಿ ಸ್ನಾನ ಮುಗಿಸಿ ಪೂಜೆಗೆಂದು 
ದೇವಾಲಯಕ್ಕೆ ಬಂದ ಭೀಮಯ್ಯ. ಆಂಜನೇಯನ ಗುಡಿಯ ಮುಂದೆ ಬೆತ್ತಲೆಯಾಗಿ 
ಹೊರಳಾಡುತ್ತಿದ್ದ ಹನುಮವ್ಹನನ್ನು ಕಂಡು ಬೆಚ್ಚಿಬಿದ್ದ. ನಿದ್ರೆಯಿಲ್ಲದೆ, ಶೋಕ ಉನ್ಮಾದ 
ದಿಂದ ಕೆಂಪಾದ ಆಕೆಯ ಕಣ್ಣುಗಳು, ಜಡೆಗಟ್ಟಿ ಹುಚ್ಚಾಗಿ ಹಾರುತ್ತಿದ್ದ ಕೂದಲು, 
ಧೂಳುಗಟ್ಟಿದ ಮುಖ ಮೈ, ಆಕೆಯ ವಿವಸ್ತ್ರ ಸಿತಿ, ಅಳುತ್ತಾ ಹೊರಳಾಡುತ್ತಿರುವ 
ಹೆಣ್ಣು ಹೃದಯದ ದುರಂತ ಇವುಗಳನ್ನು ಕೌಡು ಭೀಮಯ್ಯನ ಎದೆಯನ್ನು ಗರಗಸ 
ದಿಂದ ಕುಯ್ರಂತಾಯಿತು. ಮುತ್ತೈದೆತನದ ಸೌಭಾಗ್ಯದಿಂದ ಅಲಂಕೃತಳಾಗಿ, ತಾಯ್ತನದ 
ಹೆಮ್ಮೆಯಲ್ಲಿ ಬೀಗುತ್ತಾ ಶನಿವಾರದ ಪೂಜೆಗೆ ತಪ್ಪದೇ ಬರುತ್ತಿದ್ದ ಹನುಮವ್ಪನನ್ನು 
ಭೀಮಯ್ಯ ಕಂಡಿದ್ದ, ಆಂಜನೇಯನಲ್ಲಿ ಆಕೆಗಿದ್ದ ಭಕ್ತಿಯನ್ನು ಕಂಡು ಮೆಚ್ಚಿಕೊಂಡಿದ್ದ. 
ಆ ಹನುಮವ್ವ ಈಗ- ಹೀಗೆ! ಈಗವಳು ಮುತ್ತೈದೆಯಲ್ಲ, ತಾಯಿಯೂ ಅಲ್ಲ; 
ಯಾರನ್ನು ಕಂಡರೂ ಬಗುಳುವ ಬೀದಿಯ ನಾಯಿಗಳೂ ಕಂಡು ಹೆದರಿ ಚೀರುತ್ತಾ 
ಓಡುವ, ಮಕ್ಕಳ ತಾಯಂದಿರು ಹೆದರಿ, ತೋಳೊಳಗೆ ಇರುವ ಮಕ್ಕಳ ಮುಖಕ್ಕೆ 
ಸೆರಗು ಹೊದಿಸಿ "ಶ್ರೀರಾಮರಕ್ಷೆ, ಆಂಜನೇಯ ರಕ್ಷೆ' ಎನ್ನುತ್ತಾ ಬೆದರಿ ಸರಿಯುವಂಥ- 
ಬೆತ್ತಲು ಮೈಯ ಹುಚ್ಚಿ! ಎಂಥ ಹೆಣ್ಣಿಗೆ ಎಂಥ ಪಾಡು! ಅದನ್ನು ಕಂಡು ಅವನ ಕಾಲು 
ಮರಗಟ್ಟಿತು. ಅಷ್ಟು ದಿನ ತಾನು ಪೂಜಿಸಿದ ದೇವತೆಯ ಮೇಲೂ ಒಂದು ಗಳಿಗೆ 
ಸಿಟ್ಟು ಬಂತು. ಆ ಸಿಟ್ಟಿನಲ್ಲೇ ದೇವಾಲಯದ ಒಳಗೆ ಹೋಗಿ, ಭೀಮಾಕಾರವಾಗಿ 
ನಿಂತ ಆಂಜನೇಯನ ಮುಂದೆ ತಾನು ತಂದಿದ್ದ ಪೂಜಾ ದ್ರವ್ಯಗಳನ್ನೆಲ್ಲಾ ಎಸೆದು 
ಆತನ ಪಾದದ ಬಳಿ ಕುಸಿದು- 

“ಮಾರುತಿರಾಯ, ಮಾರುತಿರಾಯಾ ಇದೇನು ನಿನ್ನ ಆಟ! ಈ ಹೆಣ್ಣಿನ ವಿಷಯಕ್ಕೆ 
ಇಷ್ಟೇಕೆ ನಿಷ್ಕರುಣಿಯಾದೆ ತಂದೆ. ಸೀತಾದೇವಿಯ ದುಃಖಕ್ಕೆ ಮರುಗಿ, ಸಾಗರವನ್ನೇ 
ಹಾರಿ, ಲಂಕೆಯನ್ನು ಸುಟ್ಟು, ರಾಕ್ಷಸನನ್ನು ಕೊಂದ ಮಹಾಕರುಣಿ ನೀನು. ನಿನಗೆ ಈ 
ಹೆಣ್ಣೆಂದರೆ ಇಷ್ಟು ಅಸಡ್ಡೆಯೇ, ತಾತ್ಸಾರವೇ? ಕರುಣೆಯೇ ಬತ್ತಿಹೋಯಿತೇ ನಿನ್ನ 
ಎದೆಯಲ್ಲಿ? ಹೇಳು, ಹೇಳು, ಯಾವ ಪಾಪಕ್ಕೆಂದು ಇಷ್ಟು ಛಲಿಸುತ್ತಿದ್ದೀಯೆ? ಆಕೆಯನ್ನು 


ಬಿರುಗಾಳಿಯ ಮುನ್ನ ೯೩ 


ಕೊಂದಾದರೂ ನಿನ್ನ ಸಿಟ್ಟು ತೀರಿಸಿಕೊಳ್ಳಬಾರದೇ ತಂದೆ. ಮರ್ಯಾದಸ್ಥನ ಮಗಳನ್ನು 
ಬೆತ್ತಲೆಯಾಗಿ ಅಲೆಸಿ, ನೀಚ ಜನರಂತೆ ನೀನೂ ನಗುತ್ತೀಯಾ? ಅಹಿರಾವಣ 
ಮಹಿರಾವಣರನ್ನು ನಡುಗಿಸಿದ ನಿನ್ನ ಕ್ರೋಧದ ಕಣ್ಣಿಗೆ ಈ ಬಡಹೆಣ್ಣಿನ ಬೇಟೆಯಾಡಿ 
ನೋಡುವ ಚಪಲವೇ?” 

-ಎಂದು ತನ್ನ ಶೋಕದ ಆಳವನ್ನೇ ತಾನರಿಯದೆ ಉನ್ಮತ್ತ ನಗು ನಗುತ್ತಿರುವ 
ಹೆಣ್ಣನ್ನು ಕಂಡು ಕಂಬನಿಗೆರೆದ. 

ತನ್ನ ಮಾತಿಗಾಗಲಿ, ಶೋಕಕ್ಕಾಗಲಿ, ಕಂಬನಿಗಾಗಲಿ ಕದಲಿ ಚಲಿಸದೆ ನಿಂತ 
ಶಿಲಾಮೂರ್ತಿಗೆ, ಮಣ್ಜನಮಾಡಿಸಿ, ಹೂವಿಡುತ್ತಾ ಹೇಳಿದ- 

“ಲೋಕವೇ ಕೈಬಿಟ್ಟ ಈ ಹೆಣ್ಣಿಗೆ ನೀನಲ್ಲದೆ ಬೇರೆ ಯಾರು ದಿಕ್ಕು? ನಿನಗೆ 
ಅವಳನ್ನು ಸಾಕುವ ಆಸೆ ಇಲ್ಲದಿದ್ದರೆ ನಿನ್ನ ದಾಸಾನುದಾಸ ನನಗಾದರೂ ಸಾಕಿಕೊ 
ಎಂದು ಹೇಳು.” 

ಭೀಮಯ್ಯನ ಆ ಪ್ರಾರ್ಥನೆಗೆ ಉತ್ತರ ಕೊಟ್ಟಂತೆ ಆಂಜನೇಯನ ಬಲತೋಳ 
ಮೇಲಿದ್ದ ಹೂವು ಕೆಳಗುರುಳಿತು. ಅದನ್ನು ಕಂಡು ಭೀಮಯ್ಯ ಅವಾಕ್ಕಾದ. ತನ್ನ 
ಮಗಳ ಮದುವೆಗೆ ಹೂವು ಕೇಳಿದರೆ ಕೊಡದ ಈ ಮೊಂಡ ಹನುಮ, ಇವಳ 
ವಿಷಯಕ್ಕೆ ಎಷ್ಟು ಬೇಗ ಹೂವು ಕೊಟ್ಟ! 

“ಇನ್ನೇನೂ ಸಂಸಾರದ ಚಿಂತೆ ನನಗಿಲ್ಲ, ನಿನ್ನ ಚಿಂತೆಯೊಂದೇ ಸಾಕು ಎಂದರೆ, 
ಈ ಹೊಸ ಸಂಸಾರ ನನ್ನ ಹೆಗಲಿಗೆ ಹಾಕುತ್ತೀಯಾ ಕಳ್ಳ ಹನುಮ! ಅದೇನು ಆಟ 
ಆಡುತ್ತೀಯೋ ಆಡು, ನಾನು ನೋಡೇ ಬಿಡುತ್ತೇನೆ” 

-ಎಂದು ಆ ಅಚ್ಚರಿ-ಮೆಚ್ಚುಗೆಯಲ್ಲೇ ದಿನದ ಪೂಜೆಯನ್ನು ಮುಗಿಸಿ, ಹೊರ 
ಬಂದು, ದೇವಾಲಯದ ಮುಂದೆ ಬೆತ್ತಲೆಯಾಗಿ ಬಿದ್ದಿದ್ದ ಹೆಣ್ಣಿಗೆ ತನ್ನ ಹೆಗಲ ಮೇಲಿನ 
ಉತ್ತರೀಯವನ್ನೇ ಉಡಿಸಿ, ನೈವೇದ್ಯ ಮಾಡಿದ ಹಾಲು ಹಣ್ಣುಗಳನ್ನು ಬಲಾತ್ಕಾರವಾಗಿ 
ತಿನಿಸಿ ಮನೆಗೆ ಕರೆತಂದ. 

ಅಂದಿನಿಂದ ಗಿರಿಜೆಯೊಂದಿಗೆ ಹನುಮವ್ವನೂ ಭೀಮಯ್ಯನಿಗೆ ಒಬ್ಬ ಮಗ 
ಳಾದಳು. ಬೆಳೆದು, ಅರಮನೆಯ ಊಳಿಗದಲ್ಲಿದ್ದ ಗಿರಿಜೆ ಅವನಿಗೆ ಭಾರವಾಗಿರಲಿಲ್ಲ. 
ಆದರೆ ಆ ಮಗಳನ್ನು ಸಾಕುವುದೇ ತುಂಬಾ ಕಷ್ಟದ ಕೆಲಸವಾಗಿತ್ತು. ದಿನಗಟ್ಟಲೆ 
ಭೀಮಯ್ಯನ ಮನೆಯಲ್ಲೇ ಮನಸ್ಸಿಗೆ ಬಂದದ್ದನ್ನು ಮಾಡುತ್ತಾ ಓಡಾಡುತ್ತಿದ್ದ ಹನುಮವ್ವ, 
ಒಮ್ಮೊಮ್ಮೆ ಬುದ್ಧಿ ತಿರುಗಿದಾಗ ಹೇಳದೆ ಕೇಳದೆ ಮನಸ್ಸು ಬಂದತ್ತ ಹೊರಟು 
ಬಿಡುವಳು. ಆಗ ಹಗಲಾಗಲಿ, ರಾತ್ರಿಯಾಗಲಿ, ಅವಳನ್ನು ಹುಡುಕಿ ಮತ್ತೆ ಮನೆಗೆ 
ಕರೆತರುವವರೆಗೂ ಭೀಮಯ್ಯ ಊಟ ನಿದ್ರೆ ಮಾಡುತ್ತಿರಲಿಲ್ಲ. ನಡುರಾತ್ರಿಯಾದರೂ 
ಪಂಜು ಹಿಡಿದು ಹುಡುಕುತ್ತಾ ಹೊರಡುವನು. ತಾನೇ ಮುಪ್ಪಿನ ವಯಸ್ಸಿಗೆ ಬಂದ 
ಮುದುಕ, ಹಗಲು ರಾತ್ರಿ ಈ ಹುಚ್ಚಿಯ ಹಿಂದೆ ಬಿದ್ದು ಒದ್ದಾಡುವುದನ್ನು ಕಂಡು "ಈ 
ವಯಸ್ಸಿನಲ್ಲಿ ಇದೇನು ಆಟ ಪೂಜಾರಯ್ಯ. ಹುಚ್ಚು ಹಿಡಿದಿರೋದು ಅವಳಿಗಲ್ಲ ನಿನಗೆ' 
ಎಂದು ಯಾರಾದರೂ ರೇಗಿದರೆ, ನಿಜ. ಆ ಹನುಮ ಯಾರಿಗೆ ಯಾವ ಹೊತ್ತಿನಲ್ಲಿ 


೯೪ ಕಂಬನಿಯ ಕುಯಿಲು 


ಏನು ಹುಚ್ಚು ಹಿಡಿಸುತ್ತಾನೋ ಕಂಡವರು ಯಾರು? ನನಗೇನು ಕನಸು ಬಿದ್ದಿತ್ತೆ. ಆ 
ಕಳ್ಳ ಹನುಮ ಹೀಗೆ ಮಾಡುತ್ತಾನೆಂತ. ಇನ್ನು ನನಗೆ ಸಂಸಾರವಿಲ್ಲ. ಇನ್ನು ನನ್ನ ಭಾರ 
ನಿನ್ನ ಮೇಲೆ ಇರಲಿ ಎಂದರೆ, "ಇಲ್ಲಾನ್ನುತ್ತೀಯಾ, ಇಗೋ ಇಲ್ಲಿದೆ ನೋಡು ನಿಮ್ಮಪ್ಪನ 
ಮನೆ ಗಂಟು, ಹೊತ್ತುಕೋ' ಅಂತ ಹೆಗಲ ಮೇಲೆ ಹಾಕಿದ. ನಾನೇನು ಮಾಡಲಿ 
ಎನ್ನುವನು ನಗುತ್ತಾ. 

“ಇದೋ ಮೊದಲೇ ಗುಡ್ಡಗಾಡು ಸೀಮೆ, ಹಾವೋ ಹುಳುವೋ, ಹುಲಿಯೋ- 
ಕಿರುಬವೋ ಏನಾದರೂ ಅಡ್ಡವಾದರೆ ಗತಿ ಏನು? ಹಗಲು ರಾತ್ರಿ ನೋಡದೆ 
ಅಲೆಯುತ್ತೀಯಲ್ಲಾ”” -ಎಂದರೆ, | 

“ಅವನು ಆಡಿಸಿದ ಹಾಗೆ ಆಡುವವನು ನಾನು. ಅವನಿಗಿಲ್ಲದ ಭಯ, ಚಿಂತೆ 
ನನಗೇನು?” 

-ಎಂದು ನಿಶ್ಲಿಂತನಾಗಿ ಉತ್ತರ ಕೊಡುವನು ಭೀಮಯ್ಯ. 

ಹನುಮವ್ವನ ಬಗ್ಗೆ ಭೀಮಯ್ಯನಿಗಿದ್ದ ಅಕ್ಕರೆ, ಕಕ್ಕುಲಾತಿಯನ್ನು ಅರಿತುಕೊಂಡ 
ಜನ, ತಾವೂ ಅವನ ಭಾರದಲ್ಲಿ ಪಾಲುಗಾರರಾದರು. ಮನೆ ಬಿಟ್ಟು ಬಂದ ಹನುಮವ್ವ 
ಎಲ್ಲಿಯಾದರೂ ಕಣ್ಣಿಗೆ ಬಿದ್ದರೆ, ಇದ್ದ ಕೆಲಸ ಬಿಟ್ಟು ಮೊದಲು ಅವಳನ್ನು ಕರೆತಂದು 
ಮನೆ ಸೇರಿಸುವರು. ಅವನು ಅವಳನ್ನು ಹುಡುಕ ಹೊರಟರೆ ತಾವೂ ಅವನ 
ಬೆಂಬಲವಾಗಿ ಹೊರಡುವರು. ಹೀಗಾಗಿ ಒಂದು ರೀತಿಯಲ್ಲಿ ಹನುಮವ್ವ ಬರೀ 
ಭೀಮಯ್ಯನ ಮಗಳಾಗಿಯೇ ಉಳಿಯದೆ ಹಳ್ಳಿಯ ಮಗಳಾಗಿ ಇದ್ದಳು. ತನ್ನೊಂದಿಗೆ 
ಹಳ್ಳಿಯ ಜನವೂ ಪರದಾಡುವುದನ್ನು ಕಂಡು ಹಿಂದೆ ಅವರು ಆಡಿದುದನ್ನು ಜ್ಞಾಪಿಸಿ 
ಕೊಂಡ ಭೀಮಯ್ಯ- 

“ನೋಡಿದಿರಾ ಅವನ ಆಟಾನ. ನನಗೆ ಹುಚ್ಚು ಹಿಡಿಸಿದ ಎಂದಿರಿ. ಈಗ 
ನೋಡಿದಿರಾ, ನಿಮಗೂ ಹೇಗೆ ಹುಚ್ಚು ಹಿಡಿಸಿ ಆಟ ಆಡಿಸುತ್ತಿದ್ದಾನೆ. ಬಲಭೀಮ 
ಅಂದರೆ ಸಾಮಾನ್ಯದವನೇ!” -ಎಂದು ನಗುವನು. 

“ಎಷ್ಟಾದರೂ ನೀನು ಪ್ರಸಾದ ಹಂಚೋ ಪೂಜಾರಯ್ಯ; ಅಲ್ಲವೇ. ಈ 
ಪ್ರಸಾದಾನೂ ಹಂಚಿಬಿಟ್ಟೆ'' 

-ಎಂದು ಹಳ್ಳಿಯ ಜನವೂ ಅವನೊಂದಿಗೆ ನಗುವಿನಲ್ಲಿ ಬೆರೆಯುವುದು. ಯಾರ 
ಮಾತೂ ಅರ್ಥವಾಗದೆ, ತನ್ನ ಪ್ರಪಂಚದಲ್ಲೇ ತೊಳಲುವ ಹನುಮವ್ವನೂ ಒಮ್ಮೊಮ್ಮೆ 
ಇವರ ನಗುವಿನೊಂದಿಗೆ ತನ್ನ ಮಗುವನ್ನು ಬೆರಸುವಳು. ಚ 

"ಈ ಯುದ್ಧಕೃಷ್ಣು ಬೆಂಕಿಬೀಳ. ಮಾಡಿದೋರ ಪಾಪ ನೋಡಿದೋರ ಮೇಲೆ 
ಅಂದ್ಹಾಗೆ, ಯಾರೋ ಮಾಡಿದ ಯುದ್ಧ ಈ ಜೀವಕ್ಕೆ ಬೆಂಕಿ ಹಾಕ್ಟಿಡ್ತು. ರಾಜ್ಯ 
ದೊರೆಗಾಯಿತು, ಸತ್ತೋನು ಧೀರ ಅನ್ನಿಸಿಕೊಂಡ. ಏನೂ ಅರೀದ ಈ 'ಹೆಣ್ಣು ಮುಕ್ಕ 
ಕಾಡುಮೇಡು ಅಲೀಬೇಕಾಯ್ತು ಶಿವಶಿವಾ ಈ ಗೋಳು ಎಂದಿಗೆ ತಪ್ಪದೊ” ಎಂದು 
ನಿಟ್ಟುಸಿರು ಬಿಡುವರು, ಅವಳ ನಗುವನ್ನು ಕೇಳಿದ ಜನ. 


ಅವಳು ನಗುವಳು; ಅದನ್ನು ಕೇಳಿದ ಜನದ ಕಣ್ಣಲ್ಲಿ ಕಂಬನಿ ಒಸರುವುದು. 


ಬಿರುಗಾಳಿಯ ಮುನ್ನ ೯೫ 


ಘಿ 


ಆಕಸ್ಮಿಕವಾಗಿ ಹುಣಸೆಯ ತೋಪಿನಲ್ಲಿ ಹನುಮವ್ವನ ಧ್ವನಿಯನ್ನು ಕೇಳಿದ 
ವೀರಣ್ಣನಿಗೆ ಒಂದು ಗಳಿಗೆ ಮೈ ನಡುಗಿತಾದರೂ, ಆ ಧ್ವನಿ ಯಾರೆಂಬುದು 
ಮನವರಿಕೆಯಾದ ಕೂಡಲೇ ಕುದುರೆಯಿಂದಿಳಿದು, ಅದನ್ನು ಪಕ್ಕದ ಸಾಲುಮರಕ್ಕೆ 
ಕಟ್ಟಿಹಾಕಿ ಹನುಮವ್ವನನ್ನು ಕರೆತರಲು ಹೊರಟ. ತನ್ನ ಪಾಡಿಗೆ ತಾನು ಏನೋ 
ಮಾತನಾಡಿಕೊಳ್ಳುತ್ತ ಧೂಳಿನಲ್ಲಿ ಹೊರಳುತ್ತಿದ್ದ ಹನುಮವ್ವ ಇವನ ಹೆಜ್ಜೆಯ ಸದ್ದು 
ಕೇಳಿದ ಕೂಡಲೇ, ಮಣ್ಣಿನಿಂದ ಮೇಲೆದ್ದು ಹತ್ತಿರ ಬಂದ ವೀರಣ್ಣನನ್ನೇ ದುರುಗುಟ್ಟಿ 
ನೋಡಿದಳು. ಮಸುಗುಗತ್ತಲಲ್ಲೂ ಅವನ ಆಕಾರವನ್ನು ಕಂಡಕೂಡಲೇ, ಹನುಮವ್ವನ 
ಮೈ ಏಕೋ ಗದಗುಟ್ಟಿ ನಡುಗಲಾರಂಭಿಸಿತು. ಮರುಗಳಿಗೆಯೇ ಕತ್ತಲು ಬೆದರುವಂತೆ 
ವಿಕಾರ ಸ್ವರದಲ್ಲಿ ಚೀರಿ, ಅವನಿಂದ ದೂರ ಓಡಲಾರಂಭಿಸಿದಳು. ಇದ್ದಕ್ಕಿದ್ದಂತೆಯೇ 
ಅವಳು ಚೀರಿದುದನ್ನು ಕೇಳಿ ವೀರಣ್ಣನ ಮೈಮೇಲೆ ಮಂಜು ನೀರನ್ನು ಸುರಿಸಿ 
ದಂತಾಯಿತು. ಮರುಗಳಿಗೆಯೇ ಅದನ್ನು ಸಾವರಿಸಿಕೊಂಡು ಎತ್ತಲೋ ಒಡಿಹೋಗುತ್ತಿದ್ದ 
ಅವಳನ್ನು ಹಿಡಿದು ತರಲು, ಅವನೂ ಅವಳ ಹಿಂದೆಯೇ ಓಡಿದ. 

ಯಾವುದೋ ಭೀತಿ ಬೆನ್ನಟ್ಟಿದಂತಿದ್ದ ಹನುಮವ್ವನ ಕಾಲುಗಳಿಗೆ ಬಿರುಗಾಳಿಯ 
ಬಲ ಬಂದಂತೆ ಓಡುತ್ತಿದ್ದಳು- ದುರ್ಗದ ದಾರಿಯಲ್ಲಿ ಅಷ್ಟೇ ವೇಗವಾಗಿ ಅವಳನ್ನು 
ಹಿಂಬಾಲಿಸಿದ ವೀರಣ್ಣ, ಅಷ್ಟು ದೂರ ಹೋದಾಗ ದೂರದಲ್ಲಿ, ಯಾರೋ ದುರ್ಗದ 
ಕಡೆಯಿಂದ ಬರುತ್ತಿರುವ ಜನರ ಧ್ವನಿ ಕೇಳಿಸಿ, ಅಲ್ಲಿಂದಲೇ ಕೆಟ್ಟದನಿಯಲ್ಲಿ “ಹಿಡಿದು 
ಕೊಳ್ಳಿ” ಎಂದು ಕೂಗಿ ತನ್ನ ಓಟದ ವೇಗವನ್ನು 'ಕಡಿಮೆ ಮಾಡಿದ. 

ಹನುಮವ್ವನ ಓಡುವ ಕಾಲಿನ ಸದ್ದು ನಿಂತು, ಅವಳನ್ನು ಅವರು ಯಾರೋ 
ಹಿಡಿದು ನಿಲ್ಲಿಸಿರಬಹುದೆಂದು ತೋರಿತು ವೀರಣ್ಣನಿಗೆ, ಆದರೂ ನಿಲ್ಲದೆ, ಆದಷ್ಟು 
ಬೇಗ ಅವಳ ಹಿಂದೆಯೇ ನಡೆದ. 

' ದುರ್ಗದತ್ತಣಿಂದ ಬರುತ್ತಿದ್ದ ನಾಲ್ಕಾರು ಜನ ಹೆಂಗಸರ ಗುಂಪು ಹನುಮವ್ವ 
ಅಳುವ ಸದ್ದು ಕೇಳಿಬಂದು ಅವಳು ಅಲ್ಲೇ ಇರುವಳೆಬುದನ್ನು ಸೂಚಿಸಿತು. ವೀರಣ್ಣ 
ಆ ಗುಂಪಿನ ಹತ್ತಿರ ಹೋದಾಗ, ಗುಂಪಿನೊಳಗಿದ್ದ ಹೆಂಗಸೊಬ್ಬಳು ಸಿಟ್ಟಿನ ಸರದಲ್ಲಿ 
ಕೇಳಿದಳು. | 

“ಯಾರು ಇವಳನ್ನು ಹೀಗೆ ಓಡಿಸಿಕೊಂಡು ಬಂದದ್ದು? ಹುಚ್ಚು ಹೆಣ್ಣನ್ನು ಹೀಗೆ 
ಕಾಡಿಸುವ ನೀವು ಏನು ಮನುಷ್ಕರೋ ಪಶುಗಳೋ?'' 

ಹೆಣ್ಣಿನ ಸ್ವರ ವೀರಣ್ಣನಿಗೆ ಪರಿಚಿತವಾದುದೇ, ಗಿರಿಜೆಯದು. ಅರಮನೆಯಿಂದ 
ಹಗಲು ಕೆಲಸ ತೀರಿಸಿಕೊಂಡು, ತನ್ನ ಜೊತೆಗಾತಿಯರೊಂದಿಗೆ ಹಳ್ಳಿಗೆ ಹಿಂದಿರುಗುತ್ತಿದ್ದ 
ಗಿರಿಜೆಯ ಕೈಯಲ್ಲೇ ಸಿಕ್ಕಿದ್ದಳು ಹನುಮವ್ವ. 

ಆ ಪ್ರಶ್ನೆಯ ಜೋರಿನಲ್ಲಿ ಬೆಚ್ಚಗಾದ ವೀರಣ್ಣನ ಮೈ ಗಿರಿಜೆಯ ಪರಿಚಿತ 
ಸ್ವರವನ್ನು ಕೇಳಿ ಶಾಂತವಾಯಿತು. ಓಡಿಬಂದುದರಿಂದ ಏದುತಿದ್ದ ಉಸಿರನ್ನು ಹತೋಟಿಗೆ 
ತಂದುಕೊಂಡು ಹೇಳಿದ- 


೯೬ ಕಂಬನಿಯ ಕುಯಿಲು 


“ನಾನು ಗಿರಿಜಾ, ವೀರಣ್ಣ. ಇವಳನ್ನು ನಾನು ಓಡಿಸಿಕೊಂಡು ಬರಲಿಲ್ಲ. ನನ್ನ 
ನೋಡಿ ಏಕೊ ಏನೊ ಇವಳೇ ಹೀಗೆ ಓಡಿಬಂದಳು, ಯಾರೂಂತ ತಿಳಿದುಕೊಂಡಳೋ 
ಏನೋ.” 

ಹತ್ತಿರದಲ್ಲೇ ವೀರಣ್ಣನ ಧ್ವನಿಯನ್ನು ಕೇಳಿದ ಹನುಮವ್ವ ಗಿರಿಜೆಯ ಹಿಡಿತ 
ದಿಂದಲೂ ಬಿಡಿಸಿಕೊಂಡು "ಓಡಲು ಯತ್ನಿಸಿದಳು. ಮತ್ತೆ ಅವಳ ಮೈ ಭಯದಿಂದ 
ಕಂಪಿಸತೊಡಗಿತ್ತು. ಅವಳ ಬೆನ್ನು ನೇವರಿಸಿ ಭೀತಿಯನ್ನು ನಿವಾರಿಸಿ, ಗದ್ದರಿಸಿ ಆಡಿದ 
ತನ್ನ ಮಾತಿಗೆ ತಾನೇ ನಾಚಿ ಮೆದುವಾದ ದ್ವನಿಯಲ್ಲಿ ಹೇಳಿದಳು ಗಿರಿಜಾ- 

“ನೀವೇ? ಕತ್ತಲತ್ತ ಕಾಣಲಿಲ್ಲ. ಹೀಗೆ ಏಕೆ ಓಡಿಬಂದಳು?” 

“ಏಕೋ ನಾ ಕಾಣೆ” 

-ಎಂದು ವೀರಣ್ಣ ಹನುಮವ್ವನನ್ನು ತಾನು ವೆಂಕಟರಮಣ ಸ್ವಾಮಿಯ ಗುಡಿಯ 
ಬಳಿ ಹುಣಸೆಯ ತೋಪಿನಲ್ಲಿ ಕಂಡುದು, ಅಲ್ಲಿಂದ ಅವಳನ್ನು ಹಳ್ಳಿಗೆ ಕರೆದುಕೊಂಡು 
ಹೋಗಲು ಯತ್ನಿಸಿದಾಗ ನಡೆದುದೆಲ್ಲವನ್ನೂ ವಿವರಿಸಿದ. 

“ಇವಳ ರೀತೀನೆ ತಿಳಿಯೋದಿಲ್ಲ. ಒಂದೊಂದು ಸಲ ಗುರುತಿದ್ದೋರನ್ನ 
ಕಂಡರೂ, ಗುರುತಿಲ್ಲದವರನ್ನು ಕಂಡ ಹಾಗೆ ಆಡುತ್ತಾಳೆ. ವಿಚಿತ್ರ ಹೆಂಗಸು” 

-ಎಂದು ಗಿರಿಜೆ ವೀರಣ್ಣನಿಗೆ ಸಮಾಧಾನ ಹೇಳಿದಳು. ವೀರಣ್ಣನೂ ಕುದುರೆ 
ಯನ್ನು ದೇವಾಲಯದ ಬಳಿಯೇ ಕಟ್ಟಿ ಬಂದದ್ದರಿಂದ, ಆತನೂ ಗುಂಪಿನೊಂದಿಗೆ 
ನಡೆಯತೊಡಗಿದ. ಆಕಸ್ಮಿಕವಾಗಿ ಗಿರಿಜೆಯನ್ನು ಕಂಡುದು ಅವನಿಗೆ ತುಂಬಾ 
ಸಂತೋಷವಾಗಿತ್ತು. ಅವಳೊಂದಿಗೆ ಅವನು ಮಾತನಾಡುವ ವಿಷಯವೂ ಬೇಕಾದಷ್ಟಿತ್ತು. 
ಗಿರಿಜೆಯಿಂದ ಆದಷ್ಟು ಮಟ್ಟಿಗೆ ಅರಮನೆಯ ವಿಷಯವನ್ನು ಸಂಗ್ರಹ ಮಾಡಬೇಕೆಂದು 
ದಳವಾಯಿ ಮುದ್ದಣ್ಣ ಹೇಳಿದುದು ವೀರಣ್ಣನಿಗೆ ಮರೆತುಹೋಗಿರಲಿಲ್ಲ, ಆ ವಿಷಯದಲ್ಲಿ 
ಗಿರಿಜೆಯೊಂದಿಗೆ ಆದಷ್ಟು ಬೇಗ ಮಾತನಾಡಬೇಕೆಂಬ ಚಪಲವೂ ಇತ್ತು. ಆದರೆ 
ಅದಕ್ಕೆ ಅನುಕೂಲವಾದ ಸಮಯ ಇದುವರೆಗೂ ದೊರೆತಿರಲಿಲ್ಲ ಈಗ ಅವಳು 
ಸಿಕ್ಕಿದ್ದರೂ, ಜೊತೆಯಲ್ಲಿ ಬೇರೆ ಹೆಂಗಸರು ಇದ್ದದ್ದರಿಂದ ಮನಬಿಚ್ಚಿ ಮಾತನಾಡಲು 
ಅವಕಾಶವಿರಲಿಲ್ಲ. ಆದರೂ ವಿಷಯ ತಿಳಿದುಕೊಳ್ಳಬೇಕೆಂಬ ತನ್ನ ಚಪಲವನ್ನು 
ಹತ್ತಿಕ್ಕಲಾರದೆಯೆ, ಸುತ್ತು ಬಳಸಾಗಿ ಕೇಳಿದ: 

“ಅರಮನೇಲಿ ಈಗ ಬಹಳ ಗದ್ದಲ ಅಲ್ಲವೇ, ಗಿರಿಜಾ?” 

“ಅದೇನು ಹೇಳಿ ಕೇಳಿ ಅರಮನೆ, ಗದ್ದಲ ಇಲ್ಲದೆ ಇರುತ್ತದೆಯೇ?” 

ವೀರಣ್ಣನ ಪ್ರಶ್ನೆಗೆ ಅಷ್ಟೇ ಹಾರಿಕೆಯ ಉತ್ತರಕೊಟ್ಟಳು ಗಿರಿಜೆ. ಆದರೆ ವೀರಣ್ಣ 
ಅಷ್ಟಕ್ಕೆ ಬಿಡಲಿಲ್ಲ, 

“ಗದ್ದಲ ಏನೋ ಯಾವಾಗಲೂ ಇದ್ದದ್ದೇ, ಆದರೆ ಈಗಂತೂ ಇನ್ನೂ ವಿಶೇಷ. 
ಪಟ್ಟಾಭಿಷೇಕ ಬೇರೆ ನಡೆಯೋದಿದೆ. ಅಂದಹಾಗೆ- ನಿನ್ನೆ ಸಭೇಲಿ ಏನೋ ಗದ್ದಲ 
ನಡೀತು ಅಂತ ಕೇಳಿದೆ. ಮುಂದೆ ಪಟ್ಟಕ್ಕೆ ಯಾರು ಬರ್ತಾರೆ ಅನ್ನೋದೇನಾದರೂ 
ನಿಷ್ಕರ್ಷೆ ಆಯಿತಂತಾ?” 


ಬಿರುಗಾಳಿಯ ಮುನ್ನ ೯೭ 


-ಗಿರಿಜೆಯ ಜೊತೆಗಿದ್ದ ಮತ್ತೊಬ್ಬ ಅರಮನೆಯ ಪರಿಚಾರಗಿತ್ತಿ ತಾನೂ 
ಮಾತನಾಡುವ ಚಪಲವನ್ನು ಹತ್ತಿಕ್ಕಲಾರದೆಯೇ, ನಡುವೆ ಬಾಯಿಹಾಕಿ ಹೇಳಿದಳು. 

“ದಳವಾಯಿಗಳು ದೊಡ್ಡೋರು. ಅರಮನೆಯೋರು ಅನ್ನ ಇಡೋ ಧಣಿಗಳು, 
ದೊಡ್ಡೋರ ಸುದ್ದಿ ನಮಗೇಕೆ ಹೇಳು. ನಾವು ಮಾಡೋದು ಪರಿಚಾರಕ ಕೆಲಸ, 
ನಮ್ಮ ಚಾಕರಿ ನಾವು ನೋಡಿಕೊಂಡು ಹೋದರೆ ಸಾಲದೆ? ಕಬ್ಬಿಣ ಹೊಡಿಯೋ 
ಹತ್ತಿರ ನೊಣಕ್ಕೇನು ಕೆಲಸ?” 

ಅರಮನೆಯ ವಿಷಯ ತಾವು ಚರ್ಚಿಸಬಾರದಂಥ ಮಾತು ಎಂಬ ಧ್ವನಿಯಲ್ಲಿ 
ಹೇಳಿದಳು ಗಿರಿಜೆ. ಆ ವಿಷಯ ಇಷ್ಟು ಚರ್ಚಿಸಿದುದೂ ತನಗೆ ಸಮಾಧಾನವಿಲ್ಲ 
ಎಂಬುದು ಧ್ವನಿಯಲ್ಲಿ ಸ್ಪಷ್ಟವಾಗಿತ್ತು. ಆದರೆ ಪರಿಚಾರಗಿತ್ತಿಗೆ ಅದನ್ನು ಅರ್ಥ 
ಮಾಡಿಕೊಳ್ಳುವ ಶಕ್ತಿ ಇರಲಿಲ್ಲ. ವೀರಣ್ಣನಿಗೆ ಅದು ಅರ್ಥವಾದರೂ ಅರ್ಥವಾದುದನ್ನು 
ತೋರಿಸಿಕೊಳ್ಳುವುದು ತನ್ನ ಉದ್ದೇಶಕ್ಕೆ ಸಹಕಾರಿಯಾಗಿರಲಿಲ್ಲವಾದುದರಿಂದ ಅದನ್ನು 
ಅರ್ಥಮಾಡಿಕೊಳ್ಳದವನಂತೆಯೇ ಹೇಳಿದ: 

“ನಿನ್ನ ಮಾತು ನಿಜ ಗಿರಿಜಾ. ದೊಡ್ಡೋರ ವಿಷಯ ಅವರ ಎದುರಿಗೆ 
ಮಾತಾಡೋ ಯೋಗ್ಯತೆ ನಮಗಿಲ್ಲ. ಆದರೆ ನಮ್ಮ ನಮ್ಮಲ್ಲಿ ಮಾತನಾಡಿಕೊಳ್ಳುವುದ 
ಕ್ಯೇನು? ಆ ಸುದ್ದೀನೇ ಮಾತನಾಡಬಾರದು ಅಂತ ಯಾರಾದರೂ ಅಡ್ಡಿ ಮಾಡಿದಾರಾ?” 

“ಅಡ್ಡಿ ಮಾಡಲಿ, ಬಿಡಲಿ. ನಾವು ಯಾಕೆ ಮಾತಾಡಬೇಕು? ಅವರಿಂದ 
ನಮಗಾಗೋದು ಏನಿದೆ?” 

ವೀರಣ್ಣನ ಪ್ರಶ್ನೆಗೆ ಉತ್ತರವಾಗಿ ಗಿರಿಜಾ ಮರುಪ್ರಶ್ನೆ ಹಾಕಿದಳು. 

-“ಏನಾದರೂ ನಮಗಾಗೋದು ಅಷ್ಟರಲ್ಲೇ ಇದೆ. ಆದರೂ ಇದ್ದ ವಿಷಯ 
ಮಾತನಾಡಿಕೊಳ್ಳಲಿಕ್ಕೇನು? ಊರ ಜನ ಎಲ್ಲವೂ ಮಾತನಾಡುವುದಿಲ್ಲವೇ?” 

“ನಾವು ಊರ ಜನ ಅಲ್ಲವಲ್ಲ!” 

“ಮತ್ತೇನು?” 

“ಉಹೂ- ನಾವು ಅರಮನೆಯ ಉಪ್ಪ ಉಣ್ಣೋ ಜನ. ನಮಗವರು ಸಂಬಳ 
ಸಾರಿಗೆ ಕೋಡೋದು ಚಾಕರಿ ಮಾಡಲಿ ಅಂತಾನೇ ಹೊರತು, ತಮ್ಮ ವಿಷಯ 
ಅಲ್ಲಲ್ಲಿ ಮಾತನಾಡಲಿ ಅಂತಲ್ಲ. ಅಷ್ಟಕ್ಕೂ ಮೂರು ಹೊತ್ತೂ ಊಳಿಗ ಗೆಯ್ಯೋ 
ಜನಕ್ಕೆ ಏನು ಸುದ್ದಿ ತಿಳಿಯುತ್ತೆ? ದಳವಾಯಿಗಳ ವಿಚಾರ ಏನು ಅಂತ ನಿಮ್ಮನ್ನು 
ಕೇಳಿದರೆ ನಿಮಗೆ ಗೊತ್ತಾ?” 

ಗಿರಿಜೆಯ ಉತ್ತರದಲ್ಲಿ ಇಂಥ ಪ್ರಶ್ನೆಗಳನ್ನು ಕೇಳಬಾರದು ಎಂದು ಛೇಡಿಸುವ 
ಕಟಕಿ ಇತ್ತು, ಆ ಮಾತಿನ ಮುಳ್ಳಿರಿತದಿಂದ ವೀರಣ್ಣ ಒಂದು ಗಳಿಗೆ ಅಪ್ರತಿಭನಾದ, 
ಮಾತಿನ ಜಾಡು ಹೀಗೆ ತಿರುಗಬಹುದೆಂದು ಆತ ಊಹಿಸಿರಲಿಲ್ಲ. ಆದರೆ ಗಿರಿಜೆಯ 
ಪ್ರಶ್ನೆಗೆ ಏನೂ ಉತ್ತರ ಕೊಡಲಾಗಲಿಲ್ಲ. ಆದರೆ ಗಿರಿಜೆಯ ಜೊತೆಗಿದ್ದ ಹೆಂಗಸರಿಗೆ 
ಗಿರಿಜೆಯ ಮಾತು ಅಡ್ಡಿಯಾಗಿರಲಿಲ್ಲ. ಎಂತಲೇ ಇನ್ನೊಬ್ಬಳು ಕೇಳಿದಳು- 


7 


೯೮ ಕಂಬನಿಯ ಕುಯಿಲು 


“ಕಸಗುಡಿಸಿ, ಪಾತ್ರೆ ಬೆಳಗುವ ನಮ್ಮಂಥವರಿಗೇನೂ ಗೊತ್ತಿರುವುದಿಲ್ಲ. ಆದರೆ 
ನಾಗತಿಯರ ಸಜ್ಜೆಯ ದಾಸಿ ನೀನು. ನಿನ್ನ ಬಿಟ್ಟು ಅವರ ಹೆಜ್ಜೇನೂ ಅಲ್ಲಾಡೋದಿಲ್ಲ. 
ಎಲ್ಲಿಗೆ ಕಳಿಸಬೇಕಾದ್ರೂ ನಿನ್ನನ್ನೇ ಕಳಿಸುತ್ತಾರೆ. ಹೀಗಿರುವಾಗ ನಿನಗೆ ಗೊತ್ತಿಲ್ಲ ಅಂದರೆ 
ಯಾರಾದರೂ ನಂಬಲಿಕ್ಕಾಗುತ್ತದೆಯೇ? ನಾವು ಕೇಳಬಾರದ ಸಣ್ಣ ಜನ. ಅದಕ್ಕೆ 
ಹೇಳೋಕೆ ಹಿಂಜರಿತೀಯಾ'” -ಎಂದಳು. ಅವಳ ಮಾತನ್ನು "ಕೇಳಿ ಗಿರಿಜೆಗೆ 
ಬೇಡವೆಂದರೂ ಬಿಡದೆ ಅಪ್ರಿಯವಾದ ಈ ಮಾತನ್ನು ಮುಂದುವರಿಸುತ್ತಿದ್ದಾರಲ್ಲಾ 
ಎನಿಸಿ ಸಿಟ್ಟು ಬಂದಿತು. ಆದರೆ ಸಿಟ್ಟಿನ ಮಾತಾಡುವುದರಿಂದ ಜೊತೆಯವರಲ್ಲಿ 
ಮನಸ್ತಾಪ ಬೆಳೆಯುವುದರ ವಿನಾ ಹೆಚ್ಚಿನ ಪ್ರಯೋಜನವಾಗುವುದಿಲ್ಲವೆನ್ನುವುದನ್ನರಿತು- 

“ಹೀಗೆಲ್ಲಾ ನಾವು ಅರಮನೆಯ ವಿಷಯ ಮಾತನಾಡುತ್ತೇವೆ ಎಂತ ತಿಳಿದರೆ 
ಅರಮನೆಯೋರು ಶೂಲಕ್ಕೇರಿಸಿಯಾರು. ಬಿಡು, ನಮಗೇಕೆ ಅವರ ಮಾತು. ಏನಾದರೂ 
ಆಡಿಕೊಳ್ಳಲಿ, ಏನಾದರೂ ಮಾಡಿಕೊಳ್ಳಲಿ. ನಮ್ಮದೆ ನಮಗೆ ಹಾಸಿ ಹೊದೆಯು 
ವಷ್ಟಿರುವಾಗ ಇನ್ನೊಬ್ಬರ ಚಿಂತೆ ಕಟ್ಟಿಕೊಂಡು ನಮಗಾಗುವುದೇನು. ಹೊತ್ತಾಗಿ 
ಹೋಯಿತು. ಅಪ್ಪಯ್ಯ ಕಾಯ್ತಾ ಇರುತ್ತಾನೆ. ಇವಳು ಬೇರೆ ತಪ್ಪಿಸಿಕೊಂಡು ಬಂದಿದ್ದಾಳೆ, 
ಎಲ್ಲೆಲ್ಲಿ ಪರದಾಡ್ತಾ ಇರ್ತಾನೋ ಏನೋ, ನೀವು ನಡೆದುಕೊಂಡೇ ಬಂದಿರಾ 
ದುರ್ಗದಿಂದ?” 

-ಎಂದು ಆ ಮಾತು ಮುಗಿದಂತೆ ಮಾಡಿ ವೀರಣ್ಣನನ್ನು ಕೇಳಿದಳು. 

“ಇಲ್ಲ, ಕುದುರೆಯ ಮೇಲೆ ಬಂದೆ. ಹನುಮವ್ನನನ್ನು ಕರೆದುಕೊಂಡು 
ಹೋಗೋಣಾಂತ ಇಳಿದು ಗುಡಿಯ ಹತ್ತಿರ ಮರಕ್ಕೆ ಕಟ್ಟಿಹಾಕಿದ್ದೆ.” 

“ಹಾಗಾದರೆ ನೀವು ಮುಂದೆ ಹೋಗಿ, ಅಪ್ಪಯ್ಯನಿಗೆ ಹನುಮಪ್ಪ ಇಲ್ಲಿದ್ದಾಳೆ. 
ನಮ್ಮ ಜೊತೇಲಿ ಬರ್ತಾ ಇದಾಳೆ. ಏನೂ ಚಿಂತೆ ಮಾಡಬೇಡಿ ಅಂತ ಹೇಳಿ” 
-ಎಂದಳು. 

ಗಿರಿಜಾ ಆ ಮಾತು ಹೇಳಿದ ಬಳಿಕ ತನಗಿನ್ನು ಅಲ್ಲಿ ಮಾತನಾಡಲು ಅವಕಾಶ 
ವಿಲ್ಲವೆಂಬುದು ಅರಿವಾಗಿ, ಅನಿವಾರ್ಯವಾಗಿ, ವೀರಣ್ಣ "ವೇಗವಾಗಿ ಹೆಜ್ಜೆ ಹಾಕುತ್ತಾ 
ಮುಂದೆ ನಡೆದ. ಮಾತನಾಡಿಕೊಳ್ಳುತ್ತಾ ಅವರಾಗಲೇ ಗುಡಿಯವರೆಗೂ ಬಂದಿದ್ದರು. 
ಕತ್ತಲಲ್ಲಿ ಮರಕ್ಕೆ ಕಟ್ಟಿದ ಕುದುರೆ, "ಹುಲ್ಲಿನಲ್ಲಿ ಬಾಯಾಡಿಸುತ್ತಾ ನಿಂತುದು, ಇವರ 
ಹೆಜ್ಜೆ ಸದ್ದನ್ನು ಕೇಳಿ "ಕೆನೆಯಿತು. 

ಓಡುವ ಕುದುರೆಯ ಖರಪುಟದ ಸದ್ದು ದೂರವಾಗಿ ವೀರಣ್ಣ ಹಳ್ಳಿಯತ್ತ. 
ಹೋದನೆಂಬುದು ನಡೆದು ಬರುತ್ತಿದ್ದ ಹೆಂಗಸರ ಗುಂಪಿಗೆ ಅರಿವಾಯಿತು. ವೀರಣ್ಣ 
ಗುಂಪಿನ ಜೊತೆಯಲ್ಲಿ ಇರುವವರೆಗೂ: ಒಂದೂ ಮಾತನಾಡದೆ ಮೂಕಳಂತೆ, ಗಿರಿಜೆಯ 
ತೋಳು ಹಿಡಿದು ಹಿಂಬಾಲಿಸುತ್ತಿದ್ದ ಹನುಮವ್ವ, ಅವನು ಹೋದಮೇಲೆ ತಟಕ್ಕನೆ 
ಹೇಳಿದಳು. 


“ಈ ದಂಡಿನೋರ ಮನೆ ಎಕ್ಕಹುಟ್ಟಿಹೋಗ, ಗಿರಿಜಾ- a ಜೋತೇಲಿ 
ಮಾತಾಡಬೇಡ.” 


ಬಿರುಗಾಳಿಯ ಮುನ್ನ ೯೯ 


ಹನುಮವ್ವನ ಮಾತು ಕೇಳಿ ಗಿರಿಜೆಗೂ, ಗುಂಪಿನಲ್ಲಿದ್ದ ಇತರ ಹೆಂಗಸರಿಗೂ 
ಆಶ್ಚರ್ಯವಾಯಿತು. 

“ಏಕೆ ಮಾತಾಡಬಾರದು ಹನುಮವ್ವ?' 

—ಗಿರಿಜೆಯೇ ಕೇಳಿದಳು. 

“ಉಹೂ, ಮಾತಾಡ್ಬಾರದು” 

ಲತ ಫಟ 

“ಅವರು ಕಾಲಿಟ್ಟ ಕಡೆ ಕಣ್ಣೀರು, ಒಡಾಡಿದ ಕಡೆ ಉಸುಗು, ಅವರ ಕಣ್ಣುಬಿದ್ದ 
ತಾವ ನೆಲದಲ್ಲಿ ಹಸಿರು ಕೂಡಾ ಬೆಳೆಯಾಕಿಲ್ಲ. ನನ್ನ ಮಗನ್ನೊಯ್ದು ಎಲ್ಲೋ ಮಣ್ಣು 
ಮಾಡಲಿಲ್ಲವಾ. ಈ ಹಾಳಾದೋರು; ಇವರ ವಂಶ ನಿರ್ವಂಶವಾಗ” ಎಂದು 
ಕರ್ಕಶರಾಗಿ ಹೇಳಿ, ಗಟ್ಟಿಯಾಗಿ ಅಳಲಾರಂಭಿಸಿದಳು. ಒಂದು ಗಳಿಗೆ ಅದು, 
ಮರುಗಳಿಗೆಯೇ 

“ಗಿರಿಜಾ... ಗಿರಿಜಾ... ನಿನ್ನ ಬಿಡೋದಿಲ್ಲ ಆ ದೈಯ್ಯ... ಗಬಕ್‌ ಅಂತ ನುಂಗಿ 
ಬಿಡುತ್ತದೆ. ನಂಬಬ್ಕಾಡ'' ಎಂದವಳೇ "ದೈಯ್ಯ... ದೈಯ್ಯಾ... ಸಿಪಾಯಿ ದೈಯ್ಯಾ' 
ಎಂದು ಗಟ್ಟಿಯಾಗಿ ನಗಲಾರಂಭಿಸಿದಳು. 

ಅವಳ ಮಾತು-ನಗುವನ್ನು ಕೇಳಿ ಗಿರಿಜೆಯ ಮೈಯ ಮೇಲೆ ಹಾವು 
ಹರಿದಂತಾಯಿತು. 

“ಛಿ, ಹಾಗೆಲ್ಲಾ ಮಾತಾಡಬಾರದು ಬಿಡು” 

-ಎಂದು ಗದರಿಕೊಂಡಳು. ಆದರೆ ಹನುಮವನಿಗೆ ಅದರ ಪರಿವೆ ಇರಲಿಲ್ಲ. 
ಕತ್ತಲು ತುಂಬಿದ ಮುಗಿಲಿನಲ್ಲಿ ಕೆದರಿದ್ದ ತಾರೆಗಳು ಬೆದರುವಂಥ ಸ್ವರದಲ್ಲಿ ತನಗೆ 
ತಾನೇ ಹಾಡು ಹೇಳುತ್ತಿದ್ದಳು- 

ಬಂಗಾರಕ್ಕ ಊರು ಸೀಮೆಯ ಸುಟ್ಟು 

ಸ ಬಿಲ್ಲು ಬತ್ತಳಿಕೆ ತೊಟ್ಟು; ಹಣೆಮ್ಯಾಲೆ ಬೂದಿಬಟ್ಟು 
ಎ ಮನೆಗೆಲ್ಲ ಹೊಡೆದಾರು ರಕ್ತದ ಚಟ್ಟು 
ದಾರೀಯ ಬಿಡೆಲೋ ಬಡಗೊರವಾ 


> 


ಗಿರಿಜೆಯ ಗುಂಪಿನಿಂದ ಹೊರಟ ವೀರಣ್ಣನ ನಡಿಗೆಯ ವೇಗಕ್ಕೆ ಆದಷ್ಟು ಬೇಗ 
ಹಳ್ಳಿಯನ್ನು ತಲಪಬೇಕು ಎಂಬ ಉದ್ದೇಶಕ್ಕಿಂತಲೂ ಹೆಚ್ಚಾಗಿ, ಅವಳ ಹಾರಿಕೆಯ 
ಮಾತು, ಕಟುಕು ನುಡಿಯಿಂದ ಅವನಲ್ಲಿ ಮೂಡಿದ ಅಶಾಂತಿಗೆ ಕಾರಣವಾಗಿತ್ತು. 
ಗಿರಿಜೆ ಅಂತಃಪುರದಲ್ಲಿ ನಡೆದುದನ್ನು ಹೇಳುವುದಿರಲಿ, ಆ ಮಾತನಾಡುವುದೂ ಸಲ್ಲದು 
ಎಂಬ ರೀತಿ ಮಾತನಾಡಿದುದು, ಅವನಲ್ಲಿ ನಿರಾಶೆಯನ್ನು ಮೂಡಿಸಿತ್ತು. ಅವಳಿಂದ 
ಆದಷ್ಟನ್ನೂ ತಿಳಿದುಕೊಳ್ಳಬೇಕು ಎಂದು ಮುದ್ದಣ್ಣ ಹೇಳಿದ್ದ. ಗಿರಿಜೆ ಅಂಥ ಹೆಣ್ಣಲ್ಲವೆಂದು 
ವೀರಣ್ಣನಿಗೆ ಗೊತ್ತಿದ್ದರೂ, ತನ್ನ ಮೇಲಿನ ಒಲುಮೆಯಿಂದ ಅವಳು ಏನು ನಡೆಯುತ್ತಿದೆ 


೧೦೦ ಕಂಬನಿಯ ಕುಯಿಲು 


ಎಂಬ ಬಗ್ಗೆ ಸುಳಿವನ್ನಾದರೂ ಕೊಡಬಹುದು ಎಂದು ಊಹಿಸಿದ್ದ. ಈಗ ಅವಳು 
ಮಾತನಾಡಿದ ರೀತಿಯಿಂದ ಅಷ್ಟು ನಿರೀಕ್ಷೆಯೂ ವಿಫಲವೆಂದು "ತೋರಿ, ಇವನ 
ಮನಸ್ಸು ಪ್ರಕ್ಷುಬ್ಧವಾಗಿತ್ತು. ತನ್ನವರು ತನ್ನವರೆಂದು ತಾನು ನಂಬಿದವರು -ಎಲ್ಲರೂ 
ತನಗೆ ದ್ರೋಹ 'ಮಾಡುತ್ತಿದ್ದಾರೆಂದೇ ಅವನಿಗೆ ತೋರಿತು. 

ಆ ಭಾವನೆ ಮೂಡಿಬಂದ ಹೊತ್ತಿನಲ್ಲೇ, ಹಿಂದೆ ಅಂತಃಪುರದ ಇದಿರು ನಡೆದ 
ಘಟನೆಯೂ ನೆನಪಿಗೆ ಬಂದಿತು. ಅಂದು ಅಂತಃಪುರದ ಬಾಗಿಲಲ್ಲಿ ಕಾವಲಿದ್ದ 
ಕಸ್ತೂರಿನಾಯಕ ವೀರಣ್ಣನ ಖಾಸಾ ಅಣ್ಣ, ಆದರೆ ಅಂದು ಆತ ಇವನು ಷ್ಟು ನಲ್ಲ 
ಯಾರೋ ಗುರುತರಿಯದ ಅಪರಿಚಯಸ್ಥ ಎಂಬ ರೀತಿಯಲ್ಲಿ ನಡೆದುಕೊಂಡಿದ್ದ 
ನಾಗತಿ ಯಾರನ್ನೂ ಬಿಡಕೂಡದೆಂದು ಕಟ್ಟಪ್ಪಣೆ ಮಾಡಿರಬಹುದು. ಆದರೆ ಅದಕ್ಕೆ 
ಬೆನ್ನಲ್ಲಿ ಬಿದ್ದ ತಮ್ಮ ನೂ ಹೊರತಲ್ಲವೇ? ಹೊರಗಿನವರಂತೆ ಮಾತನಾಡಿ ಅಪಮಾನಿಸ 
ಬೇಕೇ? ಅದೂ ತನ್ನ ಕೈ ಕೆಳಗಿನ ಭಟರ ಇದಿರು? ಮರೆಯಲ್ಲಿ ಕರೆದು ವಿಶ್ವಾಸದಿಂದ 
ಆ ಮಾತು ಹೇಳಬಹುದಾಗಿತ್ತು. ನಾಗತಿಯ ಅಪ ಪ್ರಣೆಯಾದರೂ, ತಾನೇ ಅಲ್ಲಿಗೆ 
ಬಂದಾಗ ಸಂಬಂಧವನ್ನೂ, ಮರೆತು, ಕೈಕೆಳಗಿನವರ ಇದಿರು ಅಪಮಾನವಾಗುವಂತೆ 
ನಡೆಯುವುದೇ? ತಾನಾಗಿದ್ದರೆ ಹೀಗೆ ಮಾತಾಡುತ್ತಿರಲಿಲ್ಲ -ಎಂದುಕೊಂಡ. ಹಾಗಂದು 
ಕೊಂಡಾಗ ಅವನ ಅಸಮಾಧಾನ, ಮುನಿಸು ಮತ್ತಷ್ಟು ಹೆಚ್ಚಾಗಿತ್ತು. ಅಂತಃಪುರದ 
ದ್ವಾರದಲ್ಲಿನಾಗತಿಯಿಂದ ಕಾವಲಿಗೆ ನೇಮಿತನಾದವನು ತನ್ನ ಅಣ್ಣಎಂದು ಹೇಳಿದಾಗ, 
ಅವನ ಹೃದಯದಲ್ಲಿ ಆಸೆಯೊಂದು ಕುಡಿಯೊಡೆದಿತ್ತು. ಆದರೆ ಕಸ್ತೂರಿನಾಯಕನ 
ನಡತೆಯಿಂದ ಆ ಆಸೆಯ ಚಿಗುರು ಕಮರಿದುದಷ್ಟೇ ಅಲ್ಲ, ಅದರೊಂದಿಗೆ ಅಪಮಾನದ 
ಕಾವೂ ತಟ್ಟಿತು. ಅಂದು ವೀರಣ್ಣನ ಎದೆಯಲ್ಲಿ ಆದ ಗಾಯ ಇನ್ನೂ ಆರಿರಲಿಲ್ಲ. 
ಈಗ ಗಿರಿಜೆಯಾಡಿದ ಮಾತಿನಿಂದ, ಆ ಹುಣ್ಣನ್ನು ಸೂಜಿಯಿಂದ ಇರಿದಂತಾಗಿ, ಆ 
ನೋವು, ಸಿಟ್ಟು ಮತ್ತೆ ಅವನ ಎದೆಯಲ್ಲಿ ಮರುಕಳಿಸಿತು. 

ಆ ಸಿಟ್ಟಿನಲ್ಲೆ, ವೇಗವಾಗಿ ನಡೆದು ಕುದುರೆಯನ್ನೇರಿ, ಕುದುರೆಯ ಮೊಗದ 
ಮೇಲೆ ಛಾವಟಿಯಿಂದ ಹೊಡೆದ. ಅನಿರೀಕ್ಷಿತವಾಗಿ ಧಣೆಯಿಂದ ಏಟು ತಿಂದ ಕುದುರೆ, 
ಒಂದುಗಳಿಗೆ, ದಿಗ್ಸಾಂತನಾಗಿ, ಏಟಿನ ನೋವಿಗೆ ಮುಂಗಾಲುಗಳಿಂದ ನೆಲವ 
ನ್ನೊದೆದು, ಹಿಂಗಾಲುಗಳ ಮೇಲೆ ಎದ್ದು ನಿಂತು ಖೇಗರಿಸಿ, ಮರುಗಳಿಗೆಯೇ 
ನಾಗಾಲೋಟದಿಂದ ಹಳ್ಳಿಯತ್ತ ಓಡಿತು. 

ಕುದುರೆಯ ಓಟದ ವೇಗ, ಕಣ್ಣನ್ನು ಕವಿದ ಅಸಮಾಧಾನದ ಕಾವಳದಲ್ಲಿ 
ವೀರಣ್ಣನಿಗೆ ಸುತ್ತಲದಾವುದೂ ಕಾಣುವಂತಿರಲಿಲ್ಲ. ದಾರಿಯಲ್ಲಿ ಕರೆಯಂಚಿನಲ್ಲಿ 
ಪೂಜಾರಿ ಭೀಮಯ್ಯ ಪಂಜು ಹಿಡಿದು ಇನ್ನಿಬ್ಬರು ಹಳ್ಳಿಯವರೊಂದಿಗೆ ತನಗೆ 
ಇದಿರಾಗಿಯೇ ಬರುತಿರುವುದೂ ಕಾಣಲಿಲ್ಲ. ಕುದುರೆಯೇ ಅಭ್ಯಾಸಬಲದಿಂದ, ಅವನ 
ಮನೆಯ ಬಾಗಿಲ ಇದುರಿಗೆ ನಲ್ಲದಿದ್ದರೆ, ಬಹುಶಃ ಅದು ಹೋದಷ್ಟು ದೂರವೂ 
ಮೈಯರಿಯದೆಯೇ ಹೋಗುತ್ತಿದ್ದನೋ ಏನೋ. 

ಮನೆ ಮುಂದೆ ನಿಂತ ಕುದುರೆಯಿಂದ ಇಳಿದು ಅದನ್ನು ಪಕ್ಕದಲ್ಲಿಯೇ ಇದ್ದ 
ದನದ ಕೊಟ್ಟಿಗೆಯಲ್ಲಿ ಕುದುರೆಗಳಿಗೆಂದೇ ಬಿಟ್ಟ ಸ್ಥಳದಲ್ಲಿ ಕಟ್ಟಿ, ಅಭ್ಯಾಸ ಬಲದಿಂದ 
ಅದರ ಮುಂದೆ ಹುಲ್ಲು ಹರಡಿ ಅದರ ಬೆನ್ನು ತಟ್ಟಿ ಹೊರಗೆ ಬಂದ. 


ಬಿರುಗಾಳಿಯ ಮುನ್ನ ೧೦೧ 


ಅವನು ಕೊಟ್ಟಿಗೆಯಿಂದ ಹೊರಗೆ ಬರುವ ವೇಳೆಗೆ, ಅವನ ಅತ್ತಿಗೆ ಕಸ್ತೂರಿ 
ನಾಯಕನ ಹೆಂಡತಿ ಗಂಗವ್ವ ಕಾಲು ತೊಳೆಯಲು ನೀರು ತೆಗೆದುಕೊಂಡು ಬಂದು 
ಕೊಟ್ಟಳು. 

“ಕಸ್ತೂರಣ್ಣ ಮನೆಗೆ ಬಂದನೆ ಅತ್ತಿಗೆ!” 

ಈ ಮಾತೂ ವೀರಣ್ಣ ಅಭ್ಯಾಸದಿಂದಲೇ ಕೇಳಿದುದು, ಸಾಧಾರಣವಾಗಿ ಅವನು 
ಮನೆಗೆ ಬರುವ ವೇಳೆಗೆ ಕಸ್ತೂರಿನಾಯಕನೂ ಅರಮನೆಯಿಂದ ಬರುತ್ತಿದ್ದ. 

“ಉಹೂ, ಇನ್ನು ಬಂದಿಲ್ಲ. ಯಾಕೋ ತಡವಾಗಿದೆ. ನಿನಗೇನಾದರೂ ಸಿಕ್ಕಿ 
ಹೇಳಿದರೇ!” 

ತನಗೇನಾದರೂ ಅರಮನೆಯಲ್ಲಿ ವಿಶೇಷ ಕೆಲಸ ಬಿದ್ದು ದುರ್ಗದಲ್ಲಿಯೇ 
ಇರಬೇಕಾಗಿ ಬಂದರೆ, ಕಸ್ತೂರಿನಾಯಕ ತಾನು ಬರುವುದು ತಡವಾಗುವುದೆಂದೋ, 
ಅಥವಾ ತನಗೆ ಕಾಯಬೇಕಾಗಿಲ್ಲವೆಂದೋ ತಮ್ಮನೊಂದಿಗೆ ಹೇಳಿಕಳುಹಿಸುತ್ತಿದ್ದುದು 
ವಾಡಿಕೆಯಾಗಿತ್ತು. ಎಂತಲೇ ಗಂಗವ್ವ, ಈ ಮೊದಲೇ ಮನೆಗೆ ಬರಬೇಕಾಗಿದ್ದ ಗಂಡ 
ಬರಲಿಲ್ಲವಲ್ಲಾ ಎಂದು ಎಂದಿನಂತೆಯೇ ಮೈದುನನನ್ನು ಕೇಳಿದಳು. 

“ಏನೋ ನನಗೆ ತಿಳೀದು”' 

-ಎಂದು ವೀರಣ್ಣ ಕೈಕಾಲುಗಳನ್ನು ತೊಳೆದುಕೊಳ್ಳುತ್ತಾ ಅತ್ತಿಗೆಯ ಕಡೆ 
ನೋಡದೆಯೇ ಉತ್ತರ ಕೊಟ್ಟ. 

“ನಿನಗೆಲ್ಲೂ ಸಿಕ್ಕಲಿಲ್ವಾ?” 

“ಉಹೂ” 

-ಎಂದು ಅಷ್ಟೇ ಉತ್ತರ ಕೊಟ್ಟ ವೀರಣ್ಣ ಮನೆಯೊಳಗೆ ಹೋದ. ಅವನ 
ಮಿತವಾದ ಮಾತು, ಆಡಿದ ಮಾತಿಗೇ ಮಾತು ಮುಗಿಸುವ ರೀತಿಯನ್ನು ಕಂಡು 
ಗಂಗವ್ವನಿಗೆ ಆಶ್ಚರ್ಯವಾಯಿತು. ವೀರಣ್ಣ ಆಕೆಯಲ್ಲಿ ಹಿಂದೆಂದೂ ಈ ರೀತಿ ನಡೆದು 
ಕೊಂಡಿರಲಿಲ್ಲ. 

ಗಂಗವ್ವ ತವರು ಮನೆಯಿಂದ ಕಸ್ತೂರಿನಾಯಕನ ಕೈ ಹಿಡಿದು ಈ ಮನೆಗೆ 
ಬಂದಾಗಿನಿಂದ ವೀರಣ್ಣನಿಗೆ ಚಿಕ್ಕಂದಿನಲ್ಲೇ ತನ್ನ ತಾಯನ್ನು ಕಳೆದುಕೊಂಡ ಕೊರಗು 
ಮರೆಯಾಗಿತ್ತು. ಚಿಕ್ಕಂದಿನಲ್ಲೇ ತಂದೆ-ತಾಯಿಗಳನ್ನು ಕಳೆದುಕೊಂಡು, ಸೋದರಮಾವನ 
ಪೋಷಣೆಯಲ್ಲಿ ಬೆಳೆದ ಇವರಿಗೆ, ಸೋದರಮಾವ ತಂದೆಯೇ ಆಗಿದ್ದರೂ, ತಾಯಿ 
ಯಂಥ ವಸ್ತುವಿಲ್ಲದ ಕೊರಗು ತಪ್ಪಿರಲಿಲ್ಲ. ಆದರೆ ಅತ್ತಿಗೆಯಾಗಿ ಬಂದ ಗಂಗವ್ವ, 
ಬರೀ ಅತ್ತಿಗೆಯಾಗಿಯೇ ಉಳಿಯದೆ ಅದಕ್ಕಿಂತ ಹೆಚ್ಚಾಗಿ ತಾಯಿಯಾಗಿದ್ದಳು. ಕಸ್ತೂರಿ 
ನಾಯಕ ವೀರನಾಯಕರ ನಡುವೆ ಇದ್ದ ವಯಸ್ಸಿನ ಅಂತರ ನಾಲ್ಕೇ ವರ್ಷವಾದರೂ, 
ಪ್ರಾಯಕ್ಕೆ ಬಂದ ಮೈದುನನ್ನು ಹೊರಗಿನವನಂತೆ, ಪ್ರಾಯದ ಗಂಡಿನಂತೆ ಕಾಣದೆ 
ಮಗನಂತೆಯೇ ಕಂಡು, ಗಂಡನ ಒಲುಮೆಯೊಂದಿಗೆ ಮೈದುನನ ಪ್ರೀತಿಯನ್ನೂ 
ಗಳಿಸಿಕೊಂಡಿದ್ದಳು. ಸೇನೆಯಲ್ಲಿ ಸಾವಿರ ಜನರೊಂದಿಗೆ ಒಬ್ಬನಾದ ವೀರಣ್ಣ, ಅತ್ತಿಗೆಯ 
ಕಣ್ಣಿನಲ್ಲಿ ಬರೀ ಸಿಪಾಯಿಯೇ ಅಲ್ಲ, ಹಾವಿರ ಕುದುರೆ ಸರದಾರ. ದೊರೆಗಳನ್ನು 


೧೦೨ ಕಂಬನಿಯ ಕುಯಿಲು 


ಕಾಯುವ ತನ್ನ ಗಂಡನ ಹುದ್ದೆಯಲ್ಲಿ ಅವಳಿಗೆ ಅಭಿಮಾನವಿದ್ದರೂ ಅವಳ ದೃಷ್ಟಿಯಲ್ಲಿ 
ಮೈದುನನದು ಇನ್ನೂ ದೊಡ್ಡ ಹುದ್ದೆ. 

“ನೀವು ಬರೀ ದೊರೆಗಳನ್ನು ಕಾಪಾಡೋ ಜನ. ನನ್ನ ಮೈದುನ ದೇಶವನ್ನೇ 
ಕಾಪಾಡುವ ಸರದಾರ” ಎಂದು ದುರ್ಗದ ಸೀಮೆಯ ಭಾರವನ್ನೆಲ್ಲಾ ವೀರಣ್ಣನ ಹೆಗಲೇ 
ಹೊತ್ತಿದೆ ಎಂಬಷ್ಟು ಅಭಿಮಾನದಿಂದ ಮಾತನಾಡುವಳು. ಗಂಡನಿಗಿಂತ ಹೆಚ್ಚಾಗಿ 
ವೀರಣ್ಣನ ಯೋಗಕ್ಷೇಮ ವಿಚಾರಿಸುವಳು. ಉಪಚಾರ ಮಾಡುವಳು. ಅತ್ತಿತ್ತ ಬಿದ್ದ 
ಕಾಳುಕಡ್ಡಿಯನ್ನು ವೇಗವಾಗಿ ಆಯ್ದು ತಂದು, ತನ್ನ ಮರಿಯ ಬಾಯಿಗಿಡುವ ತಾಯಿ 
ಹಕ್ಕಿಯ ಕಕ್ಕುಲತೆಯಿಂದ, ಮೈದುನ ಸಂಜೆ ಮನೆಗೆ ಬಂದಾಗ ಉಪಚರಿಸಿ, ಅವನ 
ಊಟಕ್ಕೆ ಅಣಿಮಾಡುವಳು. 

ಕಸ್ತೂರಿನಾಯಕನಿಗೂ ತನ್ನ ತಮ್ಮನೆಂದರೆ ಅಷ್ಟೇ ಅಭಿಮಾನವಿತ್ತು. ತಾನು 
ಮೊದಲು ಮನೆಗೆ ಬಂದರೂ, ಎಷ್ಟೇ ಹೊತ್ತಾಗಲಿ ತನ್ನ ತಮ್ಮನಿಗಾಗಿ ಊಟಕ್ಕೆ 
ಕಾಯುತ್ತಿದ್ದ. ಒಂದು ವೇಳೆ ಬರುವ ಹೊತ್ತು ಕೊಂಚ ಮೀರಿದರೆ, “ಏಕೋ ಬರಲಿಲ್ಲ 
ಎನ್ನುತ್ತಾ ಅರ್ಧ ದಾರಿಯವರೆಗೂ ಹೋಗಿ ಕಾಯುತ್ತಿದ್ದ. ತೀರಾ ತಡವಾಗಿ, ಅವನ 
ಸುದ್ದಿ ತಿಳಿಯದಿದ್ದರೆ, ನಡುರಾತ್ರಿಯಾದರೂ ದುರ್ಗದವರೆಗೂ ಓಡುವನು- ತನ್ನ 
ತಮ್ಮನ ಯೋಗಕ್ಷೇಮ ವಿಚಾರಿಸಲು. ತಮ್ಮನ ಬಗ್ಗೆ ಅವನಿಗೆ ಇದ್ದ ಕಕ್ಕುಲತೆಯನ್ನು 
ಕಂಡು ವೀರಣ್ಣನೇ ಎಷ್ಟೋ ಬಾರಿ ನಗೆಯಾಡಿದ್ದ- 

“ಕಸ್ತೂರಣ್ಣಾ, ನಾನು ಬರೋದು ಒಂದು ಗಳಿಗೆ ತಡವಾದರೆ ಯಾಕಿಷ್ಟು 
ಒದ್ದುಗೋತಿಯ ನಾನೇನು ಹೆಣ್ಣು ಹುಡುಗೀನೆ- ಹೊತ್ತಾಯಿತು ಮನೆಗೆ ಬರಲಿಲ್ಲ 
ಎಂತ ಗಾಬರಿಯಾಗೋಕೆ. ಹೀಗೆಲ್ಲಾ ಆಡಿದರೆ ನೋಡಿದೋರು ನಗೆಸಾರ 
ಮಾಡುವುದಿಲ್ಲವೇ? ನಾನೇನು ಹಸು ಮಗೂನೇ??” ಎಂದು. 

“ಹೂ. ನೀನೆಷ್ಟು ಬೆಳೆದರೂ ನನ್ನ ಪಾಲಿಗೆ ಹಸುಮಗೂನೇ ವೀರಣ್ಣ. ಇನ್ನಿಪ್ಪತ್ತು 
ವರ್ಷ ಬೆಳೆದರೂ, ನೀನು ನನಗಿಂತ ಚಿಕ್ಕೋನೇ ಅಲ್ವಾ. ಮೀಸೆ ಬಂದ್ರೂ ಮಗ 
ತಾಯಿಗೆ ಮಗನೇ” 

-ಎಂದು ಕಸ್ತೂರಿನಾಯಕನೂ ಅವನೊಂದಿಗೆ ನಗುವನು. ಆ ಪ್ರೀತಿಯಿಂದಲೇ 
ಅವನು ವೀರಣ್ಣ ಮೊದಲು ಮನೆಗೆ ಬಂದರೆ, ಅವನು ತನಗಾಗಿ ಊಟಕ್ಕೆ ಕಾಯದಂತೆ 
ಮೊದಲೇ ಊಟಕ್ಕೆ ಬಡಿಸಬೇಕೆಂದು ಹೆಂಡತಿಗೆ ಕಟ್ಟಪ್ಪಣೆ ಮಾಡಿದ್ದ, ಅಂಥವನೂ 
ಒಮ್ಮೊಮ್ಮೆ ವೀರಣ್ಣನ ಉಪಚಾರದಲ್ಲಿ ಗಂಗವ್ವ ತೋರುವ ಉತ್ಸಾಹವನ್ನು ಕಂಡು, . 
ತೋರಿಕೆಯ ಸಿಟ್ಟಿನಲ್ಲಿ- 

“ಲೇ ಹೆಣ್ಣೇ, ನಿನ್ನನ್ನೇನು ಮೈದುನನ ಉಪಚಾರಕ್ಕೇಂತ, ನಿನ್ನುದ್ದಕ್ಕೂ ತೆರ 
ಕೊಟ್ಟು ತಂದೆನೇ? ನನ್ನ ಮಾತೇ ಆಡಿಸೋದಿಲ್ಲ. ಮೈದುನನ ಸೇವೆ ಅಂದರೆ ಹೈ 
ಅಂತ ನಿಂತ್ಕೋತೀಯ. ನಿನ್ನ ಈ ಮನೆಗೆ ತಂದೋರು ಯಾರು ಹೇಳು. ಆಮೇಲೆ 
ಬಂದೋನು ಅವನೇ ಹೆಚ್ಚಾಗಿಬಿಟ್ಟನೇ?'' -ಎಂದರೆ, 

ಈ ಮಾತು ಕೇಳಿ ಗಂಗವ್ವ ಗಂಭೀರವಾಗಿ- 


ಬಿರುಗಾಳಿಯ ಮುನ್ನ ೧೦೩ 


“ನಾನು ನಿಮ್ಮ ಹೆಂಡತಿ ಅಲ್ವಾ, ನಿಮ್ಮ ಗುಣಾನೇ ನನಗೂ ಬಂದಿದೆ” 
ಎನ್ನುವಳು. 

"ಹೇಳೆ 9? 

“ನಿಮ್ಮ ಸ್ವಭಾವನೂ ಹಾಗೇ ಅಲ್ವಾ?” 

“ಹಾಗೇ ಅಂದರೆ ಹೇಗೆ?” 

“ಮೊದಲು ಹುಟ್ಟಿದ ಜುಟ್ಟಿಗಿಂತ ಆಮೇಲೆ ಬಂದ ಮೀಸೇ ಮೇಲೇ ಬಾಳ 
ಪ್ರೀತಿ ಅಲ್ವಾ ನಿಮಗೆ!” 

ಆ ಮಾತು ಹೇಳ ಹೇಳುತ್ತಾ ಗಂಗವ್ವನ ಮುಖದ ಮೇಲಿದ್ದ ಗಂಭೀರತೆ ಸಿಡಿದು 
ಹೋಗಿ, ತುಟಿಯಂಚಿನಿಂದ ನಗೆಯ ಬುಗ್ಗೆ ಚಿಮ್ಮುವುದು. 

“ವಾರೇ ಹುಡುಗಿ. ಹೆಂಡ್ರೀಂತ ಸದರ ಕೊಟ್ಟರೆ ನೆತ್ತೀನೇ ಹತ್ತುತ್ತೀಯಾ. 
ಗಂಡಾಂದರೆ ಭಯಾನೇ ಇಲ್ಲ ಸುಮ್ಮನೆ 'ಬಿಟ್ರೆ ನೀನೂ ಆಡಿಕೊಂಡು ನಗೋಕೆ 
ಆರಂಭ ಮಾಡಿದೆಯಾ? ಕುದುರೆ ಚಾವಟಿ ಏನು ಹೇಳುತ್ತೆ ಗೊತ್ತೇ?” 

—ಎಂದು ದಟ್ಟವಾಗಿ ಬೆಳೆದ ಮೀಸೆಯನ್ನು ಹೊಸೆಯುತ್ತಾ ಕಣ್ಣುಗಳನ್ನು 
ಹೊರಳಿಸುತ್ತಾ ಬೆದರಿಸುವವನಂತೆ ಅಬ್ಬರಿಸುವನು. ಅದನ್ನು ಕೇಳಿ ಗಂಗವ್ವ, 

“ಅದೇನು ಹೇಳುತ್ತದೆ ಅಂತ ನನಗೆ. ಗೊತ್ತು” -ಎಂದು ಮತ್ತಷ್ಟು 
ನಗಲಾರಂಭಿಸಿದಳು. 

“ಏನನ್ತದೆ?” 

“ಸಾವಿರ ಕುದುರೆ ಸರದಾರ ಮನೆ ಹೆಂಡತಿ...” 

-ಎಂದು ಮುಂದಿನ ಮಾತು ಹೇಳದೆ ಗಟ್ಟಿಯಾಗಿ ನಕ್ಕು ದೂರ ಓಡುವಳು. 

“ಬದುಕ್ಕೊಂಡೆ... ಬದುಕ್ಕೊಂಡೆ ಮುಂದಿನ ಮಾತು ಹೇಳದೆ ಹೋಗಿದ್ರೆ...” 

-ಎಂದು ಕಸ್ತೂರಿನಾಯಕನೂ ನಗಲಾರಂಭಿಸುವನು. 

“ಹೇಳಿದ್ರೆ ಏನು ಮಾಡ್ತಾ ಇದ್ದಿರೋ'” 

-ಗಂಡನಿಂದ ದೂರವಾಗಿ, ನಡುಮನೆಯ ಬಾಗಿಲ ಹೊಸಿಲ ಬಳಿ ನಿಂತು, 
ಕೆಣಕುವ ದ್ವನಿಯಲ್ಲಿ ಕೇಳುವಳು ಗಂಗವ್ವ. 

“ದೂರ ನಿಂತು ಕೇಳೋ ಮಾತಲ್ಲ ಅದೆಲ್ಲಾ. ಹತ್ತಿರ ಬಂದರೇ ಹೂವಿನ 
ವಾಸನೆ ತಿಳಿಯೋದು.” 

“ಹತ್ತಿರ ಹೋಗೋಕೆ ನಿಮ್ಮ ಮೀಸೆಕೋಟೆ ಅಡ್ಡವಾಗಿದೆಯಲ್ಲ!” 

-ಎಂದವಳೇ ಗಂಗವ್ವ ಹಜಾರದ ತುಂಬಾ ನಗೆಯ ಬೆಳದಿಂಗಳನ್ನು ಚೆಲ್ಲಿ 
ಓಡಿಹೋಗುವಳು. ಅವಳ ಮಾತಿನ ಜೇನು ಸವಿಯನ್ನು ಮೆಲುಕು ಹಾಕುತ್ತಾ, ತನಗೆ 
ತಾನೇ ನಸುನಗುತ್ತಾ ಕುಳಿತುಕೊಳ್ಳುವನು ಕಸ್ತೂರಿನಾಯಕ. ಆ ಒಂದು ಗಳಿಗೆಯಲ್ಲಿ 
ಅವನ ದಿನದ ದುಡಿತದ ಶ್ರಮವೆಲ್ಲಾ ಪರಿಹಾರವಾಗಿ ಮೈ ಮನಸುಗಳೆರಡೂ 
ಹಗುರಾಗುವುವು. 


೧೦೪ ಕಂಬನಿಯ ಕುಯಿಲು 


ಗಂಗವ್ವನಿಗೆ ಮೈದುನನೆಂದರೆ ಎಷ್ಟು ಪ್ರೀತಿಯೋ, ವೀರಣ್ಣನಿಗೂ ಅತ್ತಿಗೆಯೆಂದರೆ 
ಅಷ್ಟೇ ಪ್ರೀತಿ, ಆಕೆಯ ಮುಖ ದುಡಿತದ ಬಳಲಿಕೆಯಿಂದ ಕೊಂಚ ಬಾಡಿದ್ದರೆ, 
ಯಾವುದಾದರೂ ಕಾರಣಕ್ಕಾಗಿ ಕಣ್ಣಲ್ಲಿ ಹನಿಯಾಡಿದ್ದರೆ, ಮತ್ತೆ ಆ ಮುಖದ ಮೇಲೆ 
ನಗು ಮೂಡುವವರೆಗೂ ಕೆಸರಿನಲ್ಲಿ ಸಿಕ್ಕಿದವನಂತೆ ಒದ್ದಾಡುವನು ವೀರಣ್ಣ; ಊಟ 
ತಿಂಡಿಯ ಯೋಚನೆಯನ್ನು ಬಿಟ್ಟು, ಸಣ್ಣ ಮಗುವಿನಂತೆ, ಆಕೆಯ ಸುತ್ತ ಓಡಿಯಾಡಿ 
“ಅತ್ತಿಗೆ ಅತ್ತಿಗೆ” ಎಂದು ಮಾತನಾಡಿಸಿ, ಏಕೋ ಮುದುಡಿಕೊಂಡ ಆಕೆಯ 
ಹೃದಯವನ್ನು ಅಕ್ಕರೆಯಿಂದ ಅರಳಿಸುವನು. ತನಗೂ ತನ್ನ ಅತ್ತಿಗೆಗೂ ಇರುವ ಪ್ರೇಮದ 
ನಡುವೆ ಯಾವುದೇ ಕಾರಣಕ್ಕಾಗಿಯೇ ಆದರೂ, ಯಾವ ಕಾರ್ಮೋಡವೂ ಎಂದೂ 
ಸುಳಿಯುವುದೇ ಇಲ್ಲವೆಂದು ನಂಬಿದ್ದ ವೀರಣ್ಣ. 

ಯಾವಾಗಲಾದರೊಮ್ಮೆ ಗಂಗವ್ವನೇ ವಿನೋದಕ್ಕೆ- 

“ಎಷ್ಟು ದಿನ ಹೀಗೆ ಅತ್ತಿಗೆ ಅತ್ತಿಗೆ ಅಂತ ಒದ್ದಾಡ್ತೀಯಾ, ಎಲ್ಲಾ ನಾಕು ದಿನದ 
ಆಟ” -ಎಂದರೆ, 

“ನಾಕು ದಿನ- ಊಹೂ- ನನ್ನ ಜೀವ ಇರುವ ತನಕ ಹೀಗೆ.” 

“ಹೂ, ನಾನೂ ಅದೇ ಹೇಳಿದ್ದು, ನಿನ್ನ ಜೀವ ನಿನ್ನದಾಗಿರುವ ತನಕ” 

ಅಂದರೆ 

—ಅತ್ತಿಗೆ ಮಾತಿನ ಅರ್ಥ ತಿಳಿಯದೆಯೆ ಕೇಳಿದನು. 

“ಅಂದರೆ ಅಷ್ಟೂ ತಿಳಿಯುವುದಿಲ್ಲವೇ, ದಡ್ಡಬುದ್ಧಿ ನಿನ್ನದು ವೀರಣ್ಣ, ಎಲ್ಲಾ 
ಬಾಯಿ ಬಿಟ್ಟು ಹೇಳಬೇಕೇ?” 

“ಬುದ್ಧಿ ಮಂದ ನಿಜ. ಆದರೆ ತಪ್ಪ ನಿನ್ನದೆ.” 

“ಏಕೆ?” 

“ಎಮ್ಮೆ ಹಾಲು ಮೊಸರು ಹಾಕಿ ಸಾರಿ ಬೆಳೆಸಿದವಳು ನೀನೇ. ಆ ತಪ್ಪ 
ಮಾಡಿದ್ದಕ್ಕೆ ಈಗ ಅನುಭವಿಸು.” 

“ಅದಕ್ಕೆ ಕಲಿಕಾಲ ಅಂದದ್ದು, ಏನು ಮಾಡಿದರೂ ಕಷ್ಟ. ಅಂತೂ ಎಲ್ಲಾ 
ಮಾತೂ ನಾನೇ ಬಿಡಿಸಿ ಹೇಳಬೇಕು ಎನ್ನು.” 

ಖೂ ಮತ್ತೆ” 

“ಇಷ್ಟೇ ವೀರಣ್ಣ- ನಾಳೆ ನಿನ್ನ ಜೀವಕ್ಕೆ ಒಡತಿ ಬೇರೆ ಒಬ್ಬಳು ಬಂದರೆ, ಆಗ 
ಬಡ ಅತ್ತಿಗೇನ ಮಾತಾಡಿಸ್ತೀಯ? ಹೊಸ ನೀರು ಬಂದು ಹಳೇ ನೀರು ಕೊಚ್ಚಿ - 
ಹೋಗುತ್ತೆ.” 

“ಹಾಗೆಂದಿಗೂ ಆಗೋಲ್ಲ ಅತ್ತಿಗೆ” 

“ಅಂದರೆ ನೀನು ಮದುವೇನೇ ಮಾಡಿಕೊಳ್ಳಲ್ಲವೇ? ಹಾಗಂತ ಗಿರಿಜೆಗೆ 
ಹೇಳಲೇ?” 2 

-ಅವನ ಮಾತನ್ನು ಸಂಪೂರ್ಣವಾಗಿ ನಂಬಿದವಳಂತೆ ಗಂಭೀರ ಧ್ವನಿಯಲ್ಲಿ 
ಹೇಳುವ ಗಂಗವ್ವ. ಆ ಮಾತು ಕೇಳಿ ವೀರಣ್ಣನ ಮುಖ ಕೆಂಪೇರುವುದು. 


ಬಿರುಗಾಳಿಯ ಮುನ್ನ ೧೦೫ 


“ಹಾಗಲ್ಲ ಅತ್ತಿಗೆ, ಶುದ್ಧ ಕೊಂಕುಬುದ್ಧಿ ನಿನ್ನದು, ನಾನೊಂದು ಹೇಳಿದರೆ 
ನೀನೊಂದು ತಿಳಿದುಕೋತೀಯ.” 

“ಮತ್ತೆ ಹೇಗೆ ತಿಳಿದುಕೋಬೇಕೋ, ನೀನೇ ಹೇಳು.” 

“ಒಂದು ವೇಳೆ ಮದುವೆ ಆದ್ರೂ ಹೆಂಡತಿ ಪಾಡು ಹೆಂಡತಿಗೇ...” 

“ನಿನ್ನ ಪಾಡು ನಿನಗೆ. ಅಷ್ಟೇ ತಾನೇ ನೀನು ಹೇಳೋದು. ಹಾಗೆ ಮಾಡಿದರೆ 
ನೀನು ಇಬ್ಬರನ್ನೂ ಸುಖಪಡಿಸೋಲ್ಲ ವೀರಣ್ಣ” 

“ಎಕೆ?” 

“ಅತ್ತಿಗೇಂತ ನಿನ್ನ ಅಕ್ಕರೆಯನ್ನೆಲ್ಲಾ ನನಗೇ ಮೀಸಲು ಮಾಡಿದರೆ, ನಿನ್ನನ್ನೇ 
ನೆಚ್ಚಿಕೊಂಡು ಬಂದ ಜೀವಕ್ಕೆ ನೋವಾಗತ್ತೆ. ಅದು ಬಿಟ್ಟು, ಹೆಂಡತೀನ್ನೇ ಹೆಗಲ 
ಮೇಲೆ ಕೂರಿಸಿಕೊಂಡು ಮೆರೆಸಿ ನನ್ನನ್ನು ಮರೆತರೆ ನನಗೆ ದುಃಖವಾಗುತ್ತೆ.” 

“ನಿಜ. ಅದಕ್ಕೇನು ಮಾಡು ಅನ್ನುತ್ತೀಯಾ?” 

“ಅದನ್ನೇ ಸಂಸಾರದಲ್ಲಿ ಜಾಣತನ ಅನ್ನೋದು. ನಂಟೂ ಕಳೆದುಕೊಳ್ಳಬಾರದು, 
ಗಂಟೂ ಕಳೆದುಕೊಳ್ಳಬಾರದು. ಹತ್ತು ಕುದುರೆ ಕಟ್ಟಿದ ರಥ ನಡಸುತ್ತಾರೆ ನೋಡು, 
ಹಾಗೆ ನಡೆಸಬೇಕು ಸಂಸಾರಾನ. ಈ ಕುದುರೆಗಳನ್ನೆಲ್ಲಾ ಒಟ್ಟಿಗೆ, ಒಂದೇ ದಿಕ್ಕಿನಲ್ಲಿ 
ನಡೆಸುವ ಲಗಾಮು ಇದೆಯಲ್ಲ ಅದು ಬಲವಾಗಿರಬೇಕು.” 

“ಅಂಥ ಲಗಾಮು ಎಲ್ಲಿಂದ ತರಬೇಕು ಅತ್ತಿಗೆ. ಭೂಲೋಕದಲ್ಲಿ ಎಲ್ಲಿ ಸಿಕ್ಕುತ್ತೋ 
ನಾನು ಕಾಣೆ. ಕೈಲಾಸದಿಂದಲೇ ತರಬೇಕೋ ಏನೋ.” 

“ಊಹೂ. ನಮ್ಮಲ್ಲೇ ಇದೆ ಆ ಲಗಾಮು. ಇದೆ ಅನ್ನೋದನ್ನ ತಿಳಿದುಕೊಂಡು 
ಉಪಯೋಗಿಸಬೇಕು.” 

“ಎಲ್ಲಿದೆ, ಎಂಥಾ ಲಗಾಮು ಹೇಳು.” 

“ಪ್ರೀತಿಯೇ, ವಿಶ್ವಾಸವೇ ಆ ಲಗಾಮು ವೀರಣ್ಣ ಚಾಟಿ ಏಟಿನ ಮೇಲೆ 
ಓಡೋ ಕುದುರೆ ಎಂದಿದ್ದರೂ ಧಣಿಯನ್ನು ಕೆಡವಿಹಾಕುವುದು ಖಂಡಿತ. ಅದೇ 
ಪ್ರೀತಿಗೆ ಒಗ್ಗಿದ ಕುದುರೆಯಾದರೆ, ತಾನು ಬಿದ್ದರೂ ನಿನ್ನನ್ನು ಬೀಳಿಸುವುದಿಲ್ಲ. ಇದೆಲ್ಲಾ, 
ಹೆಣ್ಣು ಹೆಂಗಸು ನಾನು ಹೇಳಿಕೊಡಬೇಕೇ ನಿನಗೆ.” 

“ನನಗೆ? ನನ್ನೊಬ್ಬನಿಗೆ ಏನು ಅತ್ತಿಗೆ. ಲೋಕಕ್ಕೆ ಪಾಠ ಹೇಳುವಷ್ಟು ಜ್ಞಾನಭಂಡಾರ 
ನನ್ನಲ್ಲಿದೆ.” 

—ಆಕೆಯ ಮಾತು ಕೇಳಿ, ತಾನೇ ತಾನಾಗಿ ಮೂಡಿಬಂದ ಅಭಿಮಾನದಲ್ಲಿ, 
ಮೆಚ್ಚುಗೆಯಲ್ಲಿ ನುಡಿಯುವನು ವೀರಣ್ಣ 

“ಅದಕ್ಕೇ ನೋಡು ನಿನ್ನನ್ನು ನಾನು ದಡ್ಡ ಎಂದದ್ದು.” 

“ಎಕೆ?” 

“ಹೆಣ್ಣಿನ ಬುದ್ಧಿ ಕೆಡಿಸಲು ಬಹಳ ಒಳ್ಳೆ ದಾರಿ ಯಾವುದು ಗೊತ್ತೆ ೫” 

“ಯಾವುದು?” 


೧೦೬ ಕಂಬನಿಯ ಕುಯಿಲು 


“ಹೊಗಳುವುದು. ಆ ಹೆಂಡ ಕುಡಿಸಿಬಿಡು, ಎಂಥಾ ಹೆಣ್ಣಾದರೂ ಹುಚ್ಚಾಗಿ 
ಕುಣಿಯುತ್ತದೆ. ಒಮ್ಮೆ ಹೀಗೆ ಹೊಗಳಿಕೆಯಿಂದ ಕೆಟ್ಟ ಹೆಣ್ಣು ಮತ್ತೆ ಎಂದೂ ಹತೋಟಿಗೆ 
ಸಿಕ್ಕುವುದಿಲ್ಲ.” 

“ಹಾಗಾದರೆ ಹೆಣ್ಣನ್ನು ಹೊಗಳಬಾರದು ಅನ್ನುತ್ತೀಯಾ?” 

“ಉಂಟೆ? ಹೊಗಳಬೇಕು. ಆದರೆ ಅದಕ್ಕೆ ಸಮಯ ಬಂದಾಗ ಅದು ಹೇಗಿರ 
ಬೇಕು ಗೊತ್ತೆ ವೀರಣ್ಣ? ಅಂಥಾ ಹೊಗಳಿಕೆ ಎಂದು ಬಂದೀತೋ ಎಂದು ಕಾಯುತ್ತಿರ 
ಬೇಕು. ಅದು ಅಗ್ಗದ ಸರಕಾಗಬಾರದು. ವರ್ಷಕ್ಕೊಂದು ಬಾರಿ ಬಿಡುವ ಹೂವಿನ 
ಹಾಗಿದ್ದರೆ ಆಕಾಲ ಎಂದು ಬಂದೀತೋ ಎಂದು ಕಾಯುತ್ತೇವೆ. ಎಷ್ಟು ಬೆಲೆಯಾದರೂ 
ಕೊಟ್ಟುಕೊಳ್ಳುತ್ತೇವೆ. ಹಾಗಿರಬೇಕು ಹೊಗಳಿಕೆ. ಎಲ್ಲಿ ಹೊಗಳಬೇಕು, ಎಲ್ಲಿ ಹೊಗಳ 
ಬಾರದು ಎನ್ನುವುದನ್ನು ಕಲಿಯುವುದು ಬಹಳ ಕಷ್ಟ ವೀರಣ್ಣ, | 

“ಈ ಕಷ್ಟದ ವಿದ್ಯೆಯನ್ನೆಲ್ಲಾ ನೀನೆಲ್ಲಿ ಕಲಿತೆ ಅತ್ತಿಗೆ? 

“ಇನ್ನೆಲ್ಲಿ ಎಲ್ಲಿ, ಯಾರಲ್ಲಿ ಕಲಿಯಬೇಕೋ ಅಲ್ಲಿ,” 

“ಅಂದರೆ? ys 

“ಕಲಿಸುವುದು ಬಿಡುವುದು ಎಲ್ಲದರ ಭಾರವನ್ನೂ ಹೊತ್ತು ಯಾರು ನನ್ನನ್ನು 
ಈ ಮನೆಗೆ ತಂದರೋ ಅವರೇ.” 

“ಯಾರು-ಕಸ್ತೂರಣ್ಣನೇ?'' 

ಅತ್ತಿಗೆಯ ಮಾತು ಕೇಳಿ ಅಚ್ಚರಿಯಿಂದ ಕೇಳುವನು ವೀರಣ್ಣ, 

“ಹೂ. ಮತಿನ್ನಾರು, ಅವರೇ. ಹೆಂಗಸೇನು ಕನ್ನಡಿ ಇದ್ದಹಾಗೆ. ಬಿಸಿಲಿದ್ದರೆ 
ಬಿಸಿಲು, ಕತ್ತಲಿದ್ದರೆ ಕತ್ತಲನ್ನು ಬಿಂಬಿಸುತ್ತದೆ. ಅದರಲ್ಲಿ ಬೆಳಕು ಕತ್ತಲನ್ನು ಕಾಣಿಸು 
ವವರೆಲ್ಲಾ ಅವರೇ.” 

ಹೃತ್ಪೂರ್ವಕವಾಗಿ ಈ ನುಡಿ ಗಂಗವ್ವನ ಹೃದಯದಿಂದ ಮೂಡಿಬರುವುದು. 
ಅದನ್ನು ಕೇಳಿದ ವೀರಣ್ಣ- 

“ಅತ್ತಿಗೆ, ನೀನು ಕಾಗೆ ತೋರಿಸಿ ಇದು ಹಂಸ ಎಂದು ಹೇಳಿದರೆ ಅದನ್ನು 
ನಂಬುತ್ತೇನೆ. ಆದರೆ ಇದನ್ನು ಮಾತ್ರ ನಂಬುವುದಿಲ್ಲ.” 

“ಯಾವುದನ್ನು?” 

“ಕಸ್ತೂರಣ್ಣ ಇಷ್ಟೆಲ್ಲಾ ನಿನಗೆ ಕಲಿಸಿದ ಅನ್ನುವುದನ್ನು.” 

“ಏಕೆ?” 

“ಏಕೆಂದರೆ- ನಾವಿಬ್ಬರೂ ಒಂದೇ ತಾಯಿಯ ಹಾಲು ಕುಡಿದು ಬೆಳೆದವರು 
ಅತ್ತಿಗೆ- ನಮ್ಮಿಬ್ಬರ ಬುದ್ಧಿನೂ ಒಂದೇ.” 

“ಅದಕ್ಕೇ ನೀನು ತಿಳಿದುಕೊಳ್ಳಬೇಕಾದಷ್ಟನ್ನೂ ತಿಳಿದುಕೊಂಡಿಲ್ಲ ಎನ್ನುವುದು.” 

"ಮಿ ೨೨ 

“ಅವರ ಗುಣ ನೀನು ಕಾಣೆ ವೀರಣ್ಣ. ಹಿತ್ತಲ ಹೀರೆ ಮದ್ದಲ್ಲ, ನಿನ್ನ ಅಣ್ಣಂದಿರು 
ಮನುಷ್ಯರಲ್ಲಿ ದೇವತೆ. ಅವರ ಕೈ ಹಿಡಿದು ನಾನೂ ಒಬ್ಬ ಮನುಷ್ಕಳೂಂತ ಆದೆ. 


ಬಿರುಗಾಳಿಯ ಮುನ್ನ ೧೦೭ 


ನನಗಿರುವುದೆಲ್ಲಾ ಒಂದೇ ಬಯಕೆ. “ಏಕೆ ಒಂದು ಗಳಿಗೆಯೂ ನನ್ನ ವಿಷಯದಲ್ಲಿ 
ಇವಳು ಹೀಗೆ ಮಾಡಿದಳಲ್ಲಾ' ಎಂದು ನೊಂದುಕೊಳ್ಳದಂತೆ ಬದುಕಿದ್ದು, ಅವರ 
ಕಣ್ಣೆದುರೇ ಸ್ವಾಮಿಯ ಪಾದ ಸೇರಿದರೆ ನಾನು ಧನ್ಯ. ನನ್ನ ಸಮಾನ ಹೆಂಗಸೆ ಇಲ್ಲ, 
ಎಂದುಕೊಳ್ಳುತ್ತೇನೆ.” 

“ಇಲ್ಲ ಅತ್ತಿಗೆ, ಕಸ್ತೂರಣ್ಣ ಎಲ್ಲೋ ಹಿಂದಿನ ಜನ್ಮದಲ್ಲಿ ತಪಸ್ಸು ಮಾಡಿ ನಿನ್ನನ್ನು 
ಪಡೆದ. ಇಲ್ಲವಾದರೆ ಎಲ್ಲರಿಗೂ ಇಂಥ ಹೆಂಡತಿ ಸಿಗುವ ಪಣ್ಯವೆಲ್ಲಿ?'' 

“ಊಹೂ, ನನ್ನ ಏಳೇಳು ಜನ್ಮದ ತಪಸ್ಸಿನ ಫಲ ಈಗ ಪತಿ ರೂಪದಲ್ಲಿ 
ಬಂದು ಕೈ ಹಿಡಿದು ಕಾಪಾಡುತ್ತಿದೆ ವೀರಣ್ಣ, ನಿನಗವರ ಸ್ವಭಾವ ಅರ್ಥವಾಗಿಲ್ಲ. 
ಅದಕ್ಕೇ ಒಂದೊಂದು ಸಲ ಅವರ ಮಾತು ಕೇಳಿ ಮುನಿಸಿಕೊಳ್ಳುತ್ತೀಯ. ನೀನು 
ನಗುನಗುತ್ತಾ ಇರುವುದು ಅವರಿಗೆ ಬೇಕು. ಆದರೆ ಹಾಗೆಂದು, ಅದಕ್ಕೆ ವಿವೇಚನೆಯನ್ನು 
ಬಲಿಕೊಡುವುದಿಲ್ಲ. ವಿವೇಚನೆ ಇಲ್ಲದ ಪ್ರೀತಿ ನಾಶಕ್ಕೆ ದಾರಿ. ದೊಡ್ಡವರಾಗಿ ಅವರು 
ಹೇಳಿದ ಮಾತನ್ನು ನೀನು ಸರಿಯಾದ ರೀತಿಯಲ್ಲಿ ಅರ್ಥಮಾಡಿಕೊಳ್ಳಬೇಕು. ಹಾಗೆ 
ಮಾಡದೆ ನೀನು ಮುನಿಸಿಕೊಂಡರೆ, ಅವರೆಷ್ಟು ಕೊರಗುತ್ತಾರೆ ಬಲ್ಲೆಯಾ? ನನಗಂತೂ 
ಅವರ ಕೊರಗನ್ನು ಕಂಡರೆ ಕರುಳು ಕಿತ್ತಂತಾಗುತ್ತದೆ ವೀರಣ್ಣ ನೀವಿಬ್ಬರೂ ನಗುನಗುತ್ತಾ 
ಇದ್ದರೆ ಸೂರ್ಯ ಚಂದ್ರ ಇಬ್ಬರೂ ಒಟ್ಟಿಗೇ ಬೆಳಗಿದಷ್ಟು ಸಂತೋಷವಾಗುತ್ತದೆ. 
ನೀವಿಬ್ಬರೂ ಹಾಗಿದ್ದುಬಿಟ್ಟರೆ ನನಗೆ ಬೇರೆ ಏನೂ ಬೇಡ. ದಿನಾ ನಾನು ದೇವರನ್ನು 
ಬೇಡಿಕೊಳ್ಳುವುದೇ ಇಷ್ಟು, ವೀರಣ್ಣ. ನೀವಿಬ್ಬರೂ ಸುಖವಾಗಿರಬೇಕು, ನೀವಿಬ್ಬರೂ 
ನಗುನಗುತ್ತಾ ಅನ್ಯೋನ್ಯವಾಗಿರಬೇಕು, ಅಷ್ಟಕ್ಕಿಂತ ಹೆಚ್ಚು ಭಾಗ್ಯ ನನಗೇನು ಬೇಕು?” 

ಅತ್ತಿಗೆಯಾಡಿದ ಮಾತನ್ನು ಕೇಳಿ ವೀರಣ್ಣನ ಹೃದಯ ಹೆಮ್ಮೆ ಅಭಿಮಾನ 
ಅಕ್ಕರೆಗಳಿಂದ ಬೀಗುವುದು. ಆ ಭಾವನೆಯಲ್ಲೇ ನಗುತ್ತಾ ಹೇಳುವನು. 

“ಅತ್ತಿಗೆ ದೇವರು ನನಗೆ ಶಕ್ತಿ ಕೊಡಲಿಲ್ಲ. ಕೊಟ್ಟಿದ್ದರೆ ಏನು ಮಾಡುತ್ತಿದ್ದೆ 
ಗೊತ್ತೆ?” 

“ಏನು ಮಾಡುತ್ತಿದ್ದೆ?” 

“ನೀನು ಇಂಥ ಮಾತು ಆಡಿದಾಗ ಮಾತಿಗೊಂದು ಬಾರಿ, ಬಂಗಾರದ ಮಳೆ 
ಕರೆಯುತ್ತಿದ್ದೆ ನಿನ್ನ ನೆತ್ತಿಯ ಮೇಲೆ.” 

“ಹೂ, ಬೆಟ್ಟದಷ್ಟು ಬಂಗಾರ ಬಿದ್ದು ತಲೆಯೊಡೆದು ಇವಳ ಕಾಟ ತಪ್ಪಿಹೋಗಲಿ 
ಎಂದು ಅಲ್ಲವೇ?” -ಎಂದು ನಕ್ಕು, ಆ ಮಾತು ಬದಲಿಸುವಳು ಗಂಗವ್ವ. 

ಆಕೆಯೊಂದಿಗೆ ಅಷ್ಟು ಮಾತಾಡಿದ ವೀರಣ್ಣನಿಗೆ ಹಾಲು ಸಕ್ಕರೆಯ ಸಮಾರಾಧನೆ 
ಯಾದಷ್ಟು ಸಂತೋಷವಾಗುವುದು. ಮೈದುನನೊಂದಿಗೆ ಸರಸವಾಡಿದ ಗಂಗವ್ವನಿಗೂ 
ಅಷ್ಟೇ ಸಂತೋಷವಾಗುವುದು. ಆದರೆ ಇಂಥ ವೇಳೆ ಹೆಚ್ಚು ಸಿಗುತ್ತಿರಲಿಲ್ಲ. ಆದುದ 
ರಿಂದಲೇ ಅಂಥ ವೇಳೆ ದೊರೆತಾಗ ಒಂದು ಗಳಿಗೆಯನ್ನೂ ಅವನು ವ್ಯರ್ಥ 
ಮಾಡುತ್ತಿರಲಿಲ್ಲ. ಅಷ್ಟು ಹೊತ್ತು ಮಾತನಾಡಿ ನಕ್ಕಾಗಲೇ ಇಬ್ಬರ ಜೀವಕ್ಕೂ 
ಸಮಾಧಾನ. 


೧೦೮ ಕಂಬನಿಯ ಕುಯಿಲು 


ಎಂತಲೇ ಇಂದು ಆ ಮೈದುನ ಹೆಚ್ಚು ಮಾತನಾಡದೆ, ಮೂರು ಮಾತಿನ 
ಪ್ರಶ್ನೆಗೆ ಒಂದು ಮಾತಿನ ಉತ್ತರ. ಕೊಟ್ಟು, ಅದನ್ನೂ ಮುಖ ಗಂಟುಹಾಕಿಕೊಂಡು, 
ೇೀಸರದ ದ್ವನಿಯಲ್ಲಿ ಹೇಳಿ ಒಳಗೆ ಹೋದುದನ್ನು. ಕಂಡು ಗಂಗವ್ವನಿಗೆ ಕರುಳನ್ನು 
ಯಾತನೆಯಾಯಿತು. 
ಆದರೆ ತಾನಾಗಿಯೇ ಮಾತನಾಡುವ ಅವನನ್ನು ಕೆಣಕಿ ಮಾತನಾಡಿಸದೆ, ಊಟಕ್ಕೆ 
ಬಂದು ಕುಳಿತ ಅವನಿದಿರು, ಬೆಳಗಿ ಬಂಗಾರದಂತೆ ಹೊಳೆವ ಕಂಚಿನ ತಳಿಗೆಯನ್ನಿಟ್ಟು 
ಡಿಸತೊಡಗಿದಳು. ವೀರಣ್ಣನೂ ಮಾತನಾಡದೆ ತಲೆ ತಗ್ಗಿಸಿ ಸಾಕು ಬೇಕೆಂದು ಹೇಳದೆ 
ಊಟ ಮಾಡತೊಡಗಿದ. ಅವನಿಗೆ ತನ್ನ ನಡತೆಯಿಂದ ಅತ್ತಿಗೆಗೆ ಅಪಾರ ವ್ಯಥೆಯಾಗಿದೆ 
ಯೆಂದು ಅರಿವಾದುದು ತಳಿಗೆಯನ್ನು ತುಂಬಿದ ಹಾಲಿನಲ್ಲಿ, ಆಕೆಯ ಕಣ್ಣ ಕಂಬನಿ 
ಜಾರಿ ಬಿದ್ದಾಗಲೇ. ಅದನ್ನು ಕಂಡು ವೀರಣ್ಣ ತಟಕ್ಕನೆ ತಲೆ ಎತ್ತಿ ಅತ್ತಿಗೆಯ ಮುಖ 
ನೋಡಿದ. ಆದರೆ ಗಂಗವ್ವ ಮೈದುನನಿಗೆ ತನ್ನ ಕಂಬನಿಯಿಂದ ಕರೆಗಟ್ಟಿದ ಮೊಗವನ್ನು 
ತೋರದೆ, ತಟಕ್ಕನೆ ಹೊರಗೆ ಜಾರಿದಳು. 


ಅ 


ಆ ದಿನ ಕಸ್ತೂರಿನಾಯಕ ದುರ್ಗದಿಂದ ಹಳ್ಳಿಗೆ ಹಿಂದಿರುಗಿದಾಗ, ನಡುರಾತ್ರಿಯ 
ಸಮಯವಾಗಿತ್ತು. ಅವನು ಮನೆಬಾಗಿಲಿಗೆ ಬಂದು ಕುದುರೆಯಿಂದ ಇಳಿದಾಗ, ಅವನು 
ಎಷ್ಟೇ ಹೊತ್ತಿಗೆ ಬಂದರೂ ಬಾಗಿಲಲ್ಲಿ ದೀಪವಿಟ್ಟುಕೊಂಡು, ಕಾಲು ತೊಳೆಯಲು 
ನೀರು ಹಿಡಿದು ನಿಂತಿರುತ್ತಿದ್ದ ಗಂಗವ್ವ ಇಂದು ಬಾಗಿಲ ಬಳಿ ಕಾಣಲಿಲ್ಲ, ಅನಿರೀಕ್ಷಿತವಾಗಿ 
ಈ ನಡತೆಯನ್ನು ಕಂಡು ಅವನಿಗೆ ಅಚ್ಚರಿಯಾಯಿತು. ತಾನು ಬರುವುದು ಬಹಳ 
ಹೊತ್ತಾಗಿರುವುದರಿಂದ ಕಾದು ಬಳಲಿದ ಅವಳು ಮಲಗಿರಬಹುದೇ ಎಂದು 
ಯೋಚಿಸಿದ. ಅದೂ ಸೂಕ್ತವಾಗಿ ತೋರಲಿಲ್ಲ. ಒಮ್ಮೊಮ್ಮೆ ಅವನು ಅರಮನೆಯಿಂದ 
ಮರಳುವುದು, ಇಂದಿನಂತೆ, ಬಹು ತಡವಾದರೆ ಅವಳು ಮೊಗಸಾಲೆಯಲ್ಲಿಟ್ಟ ದೀಪದ 
ಇದಿರು, ಗೋಡೆಗೆ ಒರಗಿ ಹಾಗೇ ನಿದ್ದೆ ಹೋದುದೂ ಉಂಟು. ಆದರೂ "ಕುದುರೆಯ 
ಖುರಪುಟದ ಸದ್ದನ್ನು, ಇವನು ಬಂದುದನ್ನು ಅವಳಿಗೆ ಸೂಚಿಸುವಂತೆ ಬಗಳುವ 
ರೊಪ್ಪದ ಕಾವಲು ನಾಯಿಗಳ ಬಗಳುವಿಕೆಯ ಸದ್ದನ್ನು ಕೇಳಿದ ಕೂಡಲೇ ಎದ್ದು, 
ಓಡಿ “ಬಾಗಿಲ ಬಳಿ ಬರುತ್ತಿದ್ದಳು. ಆ ಅವಸರದಲ್ಲಿ ನಿದ್ದೆಯಲ್ಲಿ ಅಸ ಸ್ವವ್ಯಸ್ತವಾಗಿದ್ದ 
ಸೆರಗನ್ನು ಸ ಸರಿಮಾಡಿಕೊಳ್ಳುವಷ್ಟು ತಾಳ್ಮೆಯೂ ಆಕೆಗಿರುತ್ತಿರಲಿಲ್ಲ. ಆದನ್ನು ಕಂಡೇ 
ಅವನು, ಈಕೆ ಮಲಗಿದ್ದವಳು ಎದ್ದು 'ಬಂದಳು ಎನ್ನುವುದನ್ನು "ಊಹಿಸಿ, ಅವಳ 
ನಿದ್ರೆಗೆ ಭಂಗ ತಂದುದಕ್ಕಾಗಿ ಮರಗುತ್ತಿದ್ದ. ಆ ಗಳಿಗೆಯಲ್ಲಿ ಅವನಿಗೆ, ಅವಳ ಕಾಯುವಿಕೆ, 
ನಿದ್ರಾಭಂಗಕ್ಕೆ ಕಾರಣವಾದ ತನ್ನ ಚಾಕರಿ ಮೇಲೆ ಸಿಟ್ಟು ಬಂದರೂ, ಮರುಗಳಿಗೆಯೇ 
ಕೊಂಚ ಅಸ್ತವ್ಯಸ್ತವಾದ ಉಡುಪು, ನಿದ್ರೆ ಕದಡಿದ ಮೊಗ, ಮಂಪರು ಇನ್ನೂ ತುಂಬಿ 
ತೂಗುವ ಕಣ್ಣುಗಳಲ್ಲಿ ಹೊಳೆಯುವ ವಿನೂತನ ಲಾವಣ್ಯವನ್ನು ಕಂಡು, ಎದೆತುಂಬಿ 
ಕೊಂಡು "ಹೀಗಾಗದುದು ಒಳ್ಳೆಯದಕ್ಕೇ' ಎಂದು ಹಗ್ಗುತ್ತಿದ್ದ. ಅಂಥ ಹೊತ್ತಿನಲ್ಲಿ 
ಬೇಗ ಕಾಲು ತೊಳೆದುಕೊಳ್ಳದೆ ಕೈಯಲ್ಲಿ ಹಿಡಿದು ಚಾವಟಿ ಬೆಂಬಲವನ್ನು ತೆಗೆದು 


ಬಿರುಗಾಳಿಯ ಮುನ್ನ ೧೦೯ 


ಕೊಳ್ಳದೆ ಬಿಟ್ಟ ಕಣ್ಣು ಬಿಟ್ಟಂತೆಯೇ ತನ್ನನ್ನು ನೋಡುತ್ತಾ ನಿಂತ ಅವನನ್ನು ಕಂಡು 
ಅವಳ ಮೊಗದಲ್ಲಿ ಹುಸಿ ಮುನಿಸು ಇಣಕಿ, ಆ ಲಾವಣ್ಯಕ್ಕೆ ಒಪ್ಪ ಪ್ರವಿಡುವುದು. ಆ 
ಹುಸಿ ಮುನಿಸಿನ ಹೊಗೆಗೆ ಅಕಾಲಚೇಷ್ಟೆಯ ಗಾಳಿ ಬೀಸಿ ಹರ್ಷಿಸುವನು ಗಂಡು. 
ಇದು ಬೇಡವೆಂದು ಬಾಯಲ್ಲಿ ಆಡಿದರೂ ಹೆಣ್ಣೂ ಆ ಹಿಗ್ಗಿನಲ್ಲಿ ಪಾಲುಗಾತಿಯಾಗಿ, 
ಗಂಡಿನ ಎದೆಯಲ್ಲಿ ಮಧುರ ಸ್ಪಂದನವನ್ನು ಮೂಡಿಸುವುದು. 

ಅಂಥ ಗಂಗವ್ವ ಇಂದು ಅವನು ಬಾಗಿಲಿಗೆ ಬಂದರೂ ಇಲ್ಲ; ಬಾಗಿಲ ಬಳಿ 
ಬಂದು ಕೂಗಿದರೂ ಇಲ್ಲ. ಹೆಚ್ಚು ನಿದ್ರೆ ಬಂದು ಮೈಮರೆತು ಮಲಗಿರುವಳೇನೋ 
ಎಂದು ಒಳಗೆ ಇಣಕಿ ಹಾಕಿ ನೋಡಿದ. ಅಲ್ಲೂ ಅವಳು ಕಾಣಿಸಲಿಲ್ಲ. ಆಗ ಅವನಿಗೆ, 
ಹಿಂದೊಂದು ದಿನ ಗುಗವ್ವ, ಊಟದ ಮನೆಯಲ್ಲಿ ಗಂಡನ ಊಟದ ತಳಿಗೆಯನ್ನು 
ಸಿದ್ಧವಾಗಿಟ್ಟು ಅಲ್ಲೇ ಕಾಯುತ್ತಾ ಮಲಗಿ ನಿದ್ದೆಹೋಗಿದ್ದುದು ನೆನಪಿಗೆ ಬಂದಿತು. 
ಇಂದೂ ಹಾಗೆಯೇ ಆಗಿರಬಹುದೇನೋ ಎಂದುಕೊಂಡ. ಹಾಗೇ, ಅವಳು ಹಾಗೆ 
ಮಲಗಿರುವಾಗಲೇ ತಾನು ಹೋಗಿ ತಾನೇ ಬಡಿಸಿಕೊಂಡು ಊಟ ಮಾಡಿ, ಬಳಿಕ 
ಅವಳನ್ನು ಛೇಡಿಸಿ ಆಡಬಹುದಾದ ಆಟದ ಚಿತ್ರವನ್ನು ಮನಸ್ಸಿನ ಕಣ್ಣ ಮುಂದೆ 
ಚಿತ್ರಿಸಿಕೊಂಡು ನಲಿದ. 

ಆದರೂ ಆ ಹರ್ಷ ಸಹಜವಾಗಿ ಮೂಡಿಬರಲಿಲ್ಲ. ಏನೋ ಅದಕ್ಕೆ ಅಡ್ಡಿಯಾ 
ದಂತಿತ್ತು. ಮನೆಯ ಬಾಗಿಲು ತೆರೆದಿದ್ದರೂ, ದಿನವೂ ಅವನನ್ನು ಮನೆಯೊಳಗೆ 
ಸೂಜಿಗಲ್ಲಿನಂತೆ ಸೆಳೆಯುತ್ತಿದ್ದ ಯಾವುದೋ ವಸ್ತು ಅಲ್ಲಿ ಇಲ್ಲವೆಂದು ಏನೋ ಅವನ 
ಮನದೊಳಗೆ ನುಡಿಯುತ್ತಿತ್ತು. ಯಾವುದೋ ಒಂದು ಬಗೆಯ ಅರ್ಥವಾಗದ ಕಾತರತೆ 
ಅವನ ಹೃದಯದಾಳದಲ್ಲೆಲ್ಲೋ ಕ್ಷೀಣದ್ದನಿಯಲ್ಲಿ ಸುಯ್ಯಾತ್ತಿತ್ತು. ಒಳಗೆ ನುಗ್ಗಿ 
ನೋಡಬೇಕೆಂದುಕೊಂಡ. ಆದರೆ ಕಾಲು ತೊಳೆದೇ ಮನೆಯೊಳಗೆ ಕಾಲಿಟ್ಟು ಅಭ್ಯಾಸ 
ದಿಂದ ಅವನ ಕಾಲುಗಳು, ಕಾಲು ತೊಳೆಯದೆಯೇ ಒಳ ಹೆಜ್ಜೆ ಹಾಕಲು ಒಪ್ಪಲಿಲ್ಲ. 

ಬಾಗಿಲ ಒಳಬದಿಯಲ್ಲಿ ನೀರಿನ ತಂಬಿಗೆ ಇದೆಯೇನೋ ಎಂದು ನೋಡಿದ. 
ಬರಿದಾದ ತಂಬಿಗೆ ಕಾಣಿಸಿತು. ಹಿತ್ತಲ ಬಳಿಯ ಬಾವಿಯಲ್ಲಿ ನೀರು ಸೇದಿ ಕಾಲು, 
ಮುಖ ತೊಳೆದುಕೊಳ್ಳುವುದು ಎಂದುಕೊಂಡು ಬರಿ ತಂಬಿಗೆಯನ್ನೇ ಹಿಡಿದು ಬಾವಿ 
ಬಳಿಗೆ ಹೊರಟ. 

ಮನೆಯ ಹಿಂಭಾಗದಲ್ಲಿಯೇ ಬಾವಿಯಿತ್ತು. ಆ ಬಾವಿಗೆ ಸ್ವಲ್ಪ ದೂರದಲ್ಲಿಯೇ 
ಮೂರಾಳು ಎತ್ತರದ ಹಲ್ಲು ಬಣವೆಯ ಬದಿಯಲ್ಲಿ ಯಾರೋ ಕುಳಿತಂತೆ ಕಾಣಿಸಿತು. 

ಅಷ್ಟು ಹೊತ್ತಿನಲ್ಲಿ ಅಲ್ಲಿ ಯಾರು ಕುಳಿತಿರಬಹುದು ಎನಿಸಿ, ಆಶ್ಚರ್ಯ ಭಯಗಳೆರಡೂ 

ಆಯಿತು. ನಿಂತಲ್ಲಿಯೇ ನಿಂತು "ಯಾರದು?' ಎಂದು ಗದ್ದರಿಸಿ ಕೇಳಿದ ಅವನ ಕೂಗನ್ನು 
ಕೇಳಿ ರೊಪ್ಪದಲ್ಲಿದ್ದ ಕಾವಲುನಾಯಿ ಎದ್ದು ಬಗುಳಲಾರಂಭಿಸಿತು. ಆದರೆ ಬಣವೆಯ 
ಬಳಿ ಕುಳಿತ: ವ್ಯಕ್ತಿ ) ಚಿಲಿಸಲಿಲ್ಲ. ಅದನ್ನು ನೋಡಿ ಕಸ್ತೂರಿನಾಯಕ ಬಣವೆಯ ಹತ್ತಿರವೇ 
ಹೋಗಿ ಮತ್ತೊಮ್ಮೆ “ಯಾರದು 7" ಎಂದು ಕೇಳಿ, ಕತ್ತಲಲ್ಲಿ ಮರೆಯಾಗಿ ಕುಳಿತ 
ವ್ಯಕ್ತಿ ಯಾರೆಂದು ಇಣಕಿ ನೋಡಿದ. ಬಣವೆಯ ಬದಿಯಲ್ಲಿ ಕುಳಿತಿದ್ದವಳು ಗಂಗವ್ವ! 

ಆ ಹೊತಿನಲ್ಲಿ, ಆ ಸ್ಥಳದಲ್ಲಿ, ಹಾಗೆ ಕುಳಿತ ಗಂಗವ್ವನನ್ನು ಕಂಡು ಕಸ್ತೂರಿ 
ನಾಯಕನಿಗೆ ಆಶ್ಚರ್ಯವಾಯಿತು. 


೧೧೦ ಕಂಬನಿಯ ಕುಯಿಲು 


“ಗಂಗಾ- ಇದೇನು ಇಲ್ಲಿ? ಏಳು” 

-ಎಂದು ಅವಳನ್ನು ಮೇಲಕ್ಕೆ ಎತ್ತಲು ಬೆನ್ನಿಗೆ ಕೈ ಹಾಕಿದ. ಅವನ ಕೈ ಸೋಕಿದ 
ಕೂಡಲೇ ಅದುವರೆಗೂ ಕುಳಿತಿದ್ದ ಗಂಗವ್ವ ಕುಸಿದು ಅಳಲಾರಂಭಿಸಿದಳು. 

“ಗಂಗಾ... ಗಂಗಾ... ಏನಾಯಿತು ಹೇಳು ಗಂಗಾ...!” 

-ಎಂದು ಹತ್ತಿಕ್ಕಲಾರದ ಉದ್ದಿಗ್ಗತೆಯಲ್ಲಿ ಅಧೀರನಾಗಿ ಕೇಳಿದ ಕಸ್ತೂರಿನಾಯಕ. 
ಕೊಂಚ ಹೊತ್ತು ಉಕ್ಕಿಬಂದ ದುಃಖದ ನೆರೆಯಲ್ಲಿ ಗಂಗವ್ಧನಿಗೆ ಏನೂ ಮಾತನಾಡ 
ಲಾಗಲಿಲ್ಲ. ದುಃಖ ಬಿರುಗಾಳಿಯಂತೆ ಅವಳ ಮೈಯನ್ನು ಅತ್ತಿತ್ತ ತೂಗಾಡಿಸುತ್ತಿತ್ತು. 
ಆ ದುಃಖದ ಪ್ರಖರತೆಯ ಕಾವು ಕಸ್ತೂರಿನಾಯಕನಿಗೂ ಸೋಕಿ ಕಾರಣವರಿಯದ 
ದುಃಖಕ್ಕೆ ಯಾವ ಬಗೆಯ ಸಮಾಧಾನವನ್ನೂ ಹೇಲಾರದವನಾಗಿ ದುಃಖವಿಷ್ಟಲಳಾದ 
ಮಡದಿಯನ್ನು ತನ್ನ ಎದೆಯೊಳಗೆ ತಬ್ಬಿ ಸುಮ್ಮನೆ ಕುಳಿತ, ಅಷ್ಟು ಹೊತ್ತು ಇಬ್ಬರೂ 
ಹಾಗೆಯೇ ಕುಳಿತ ಮೇಲೆ, ಕ್ರಮೇಣ ಗಂಗವ್ವನ ದುಃಖದ ಉರುಬು ಕಡಿಮೆಯಾಯಿತು. 
ಅಳು ಅಡಗಿ ಇನ್ನು ಮಾತು ಮೂಡಬಹುದು ಎಂದು ಮನವರಿಕೆಯಾದ ಮೇಲೆ 
ಕಸ್ತೂರಿನಾಯಕ, ಗಂಗವ್ವನ ನೆತ್ತಿ, ಬೆನ್ನನ್ನು ನೇವರಿಸುತ್ತಾ ಮೃದುವಾದ ದ್ವನಿಯಲ್ಲಿ 
ಕೇಳಿದ. ; 

“ಇದೇನು ವಿಚಿತ್ರ ದುಃಖ ಏನಾಯಿತು ಗಂಗಾ?” 

“ಏನು ಹೇಳಲಿ, ನನಗೇಕೋ ಹುಚ್ಚು ಹಿಡಿದಂತೆ ಕಾಣುತ್ತದೆ.” 

“ಹುಚ್ಚು! ನಿನಗೆ! ಎಲ್ಲರಿಗೂ ಹುಚ್ಚು ಹಿಡಿಸಿ ಕುಣಿಸುವ ಮಾಟಗಾತಿ ನೀನು. 
ನಿನಗೆ ಹುಚ್ಚು ಹಿಡಿಯುವುದೇ?” 

-ಅವಳ ಭೀತಿಯನ್ನು ತನ್ನ ನಗುವಿನಿಂದ ಸಂತೈಸುತ್ತಾ ಹೇಳಿದ ಕಸ್ತೂರಿನಾಯಕ. 

“ಹೂ. ಹಾಗೇ ಅನಿಸುತ್ತದೆ.” 

“ಅಂತಹುದು ಏನಾಯಿತು? ಯಾರೇನು ಮಾಡಿದರು ಹೇಳು!” : 

“ವೀರಣ್ಣ ಏಕೋ ಮುನಿಸಿಕೊಂಡಿದ್ದಾನೆ. ದಿನದ ಹಾಗೆ ಮಾತನಾಡಲಿಲ್ಲ, 
ಹೊರಗಿನವರು ಮಾಡಿದ ಹಾಗೆ ಮಾಡಿ, ಊಟವನ್ನೂ ಸರಿಯಾಗಿ ಮಾಡದೆ ಎದ್ದು 
ಹೋದ. ಅದಕ್ಕೇ ದುಃಖವಾಯಿತು.” 

“ಮುನಿಸು ಏಕಂತೆ ಕೇಳಿದೆಯಾ?” 

“ಹೂ? 

“ಏಕಂತೆ?' 

“ಏನೂ ಹೇಳಲಿಲ್ಲ. ನಿಮ್ಮ ಸುದ್ದಿ ಕೇಳಿದರೆ ಅದಕ್ಕೂ ಉತ್ತರವಿಲ್ಲ. ಏನು 
ಮಾತನಾಡಿಸಿದರೂ ಗಡಿಗೆ ಮುಖ ಮಾಡಿಕೊಂಡು ಉತ್ತರ ಕೊಡುತ್ತಾನೆ. ಹೀಗೆಂದೂ 
ಮಾಡಿರಲಿಲ್ಲ. ಅದಕ್ಕೆ ಇಷ್ಟು ದುಃಖವಾಯಿತು.” 

"ಈಗ ನೀನು ನಿಜವಾಗಿಯೂ ಹುಚ್ಚಿ ಎನ್ನುವುದು ನನಗೂ ನಂಬಿಕೆಯಾಯಿತು.” 

“ಏಕೆ?” 


ಬಿರುಗಾಳಿಯ ಮುನ್ನ ೧೧೧ 


“ಅಲ್ಲವೇ ಮತ್ತೆ ನಿನ್ನ ಮೈದುನ ಏನು ಇನ್ನೂ ಹಾಲು ಕುಡಿವ ಹಸುಳೆ ಎಂದು 
ಕೊಂಡಿದೀಯಾ? ದೇವರ ಅನುಗ್ರಹವಾಗಿದ್ದಿದ್ದರೆ, ಈ ವೇಳೆಗೆ ಅವನು ಮದುವೆಯಾಗಿ, 
ತಂದೆಯಾಗಬಹುದಿತ್ತು. ಆ ವಯಸ್ಸು ಬಂದಿದೆ. ಅಲ್ಲದೆ ಅವನು ಮನೆಯ ಮಗುವೂ 
ಅಲ್ಲ. ಸೇನೆಯಲ್ಲಿದ್ದಾನೆ. ದುರ್ಗದ ಪರಿಸ್ಥಿತಿಗೆ ಈಗ ಎಲ್ಲರಿಗೂ ತಲೆ ಕೆಡಿಸುವಂತಿದೆ. 
ಅಲ್ಲಿ ಏನಾದರೂ ಆಗಿರಬಹುದು. ದಳವಾಯಿಗಳೇ ಏನಾದರೂ ಒಂದು 
ಅಸಮಾಧಾನದ ಮಾತು ಆಡಿ ಅವನ ಮನಸ್ಸು ಕೆಟ್ಟಿರಬಹುದು. ಹೀಗೇ ಹೊರಗೆ 
ತಿರುಗುವ ಗಂಡನಿಗೆ ಹತ್ತು ಚಿಂತೆ ನೀನು ಅದಕ್ಕೆ ಹಚ್ಚಿಕೊಂಡು, ಹೀಗೆ ಅಳುತ್ತಾ 
ಕುಳಿತರೆ, ಅದಕ್ಕೆ ಏನು ಹೇಳಲಿ ಹೇಳು. ಅಸಮಾಧಾನ ಇನ್ನು ಬಿಗಿಯಾಗಿದ್ದ ಹೊತ್ತಿನಲ್ಲಿ 
ಕೇಳಿದರೆ, ಅವನು ಮಾತನಾಡಲಿಲ್ಲ ಆಯಿತು. ಒಂದು ಗಳಿಗೆ ಬಿಟ್ಟುಕೊಂಡು, ಅದು 
ತಣಿದ ಮೇಲೆ ಕೇಳಿದ್ದರೆ ಅವನೇ ಹೇಳುತ್ತಿದ್ದ. ಹಾಗೆ ಮಾಡುವುದನ್ನು ಬಿಟ್ಟು 
ನಡುರಾತ್ರಿಯಲ್ಲಿ ಬಣವೆಯ ಬಳಿ ಅಳುತ್ತಾ ಕುಳಿದರೆ ಏನು ಬಂದ ಹಾಗಾಯಿತು. 
ಏಳು-ಒಳಗೆ ಹೋಗೋಣ -ಇಷ್ಟೇನೇ? ನೀನು ಹೀಗೆ ಕುಳಿತಿದ್ದನ್ನು ನೋಡಿ ಏನೋ 
ಲೋಕ ಮುಳುಗುವಂಥದು ಆಗಿಹೋಯಿತು ಎಂದು ಗಾಬರಿಯಾಗಿದ್ದೆ. ಎಷ್ಟು 
' ಹೆದರಿಸಿಬಿಟ್ಟೆಯೇ ಹುಚ್ಚು ಹುಡುಗಿ?” 

-ಎಂದು ನಗುತ್ತಾ ಗಂಗವ್ವನ ಕೆನ್ನೆಯನ್ನು ಹಿಂಡಿ ಹೇಳಿದ ಕಸ್ತೂರಿನಾಯಕ. 

“ನೀವೇನೇ ಹೇಳಿ. ನನಗಿನ್ನೂ ಗಾಬರಿಯೇ.” 

“ಶೆ FSi 

“ನಿಮ್ಮಿಬ್ಬರಿಗೂ ಏತಕ್ಕಾದರೂ ಮನಸ್ತಾಪವಾಯಿತೇ?'' 

“ನನಗೂ ಅವನಿಗೂ ಮನಸ್ತಾಪವೇ! ಏಕೆ? ಹಾಗೆಂದು ಹೇಳಿದನೇ ವೀರಣ್ಣ?'' 

-ಗಂಗವ್ವನ ಮಾತು ಕೇಳಿ ಗೊಂದಲದಲ್ಲಿ ಬಿದ್ದ ಕಸ್ತೂರಿನಾಯಕ ಕೇಳಿದ. 

“ಹಾಗೆಂದು ಹೇಳಲಿಲ್ಲ. ಆದರೆ ಏಕೋ ನಿಮ್ಮ ಮೇಲೂ ಅವನಿಗೆ ಅಸಮಾಧಾನ 
ವಾಗಿದೆ ಎನಿಸಿತು, ಅವನು ಮಾತಾಡುವ ರೀತಿ ನೋಡಿದರೆ.” 

“ಅಸಮಾಧಾನ-ನನ್ನ ಮೇಲೆ-ಏಕೆ?' 

-ತನಗೆ ತಾನೇ ಆ ಪ್ರಶ್ನೆಯನ್ನು ಕೇಳಿಕೊಳ್ಳುವವನಂತೆ ಹೇಳಿ, ಕಸ್ತೂರಿನಾಯಕ, 
ಆ ಪ್ರಶ್ನೆಯ ಕೋಲಿನಿಂದ ಮಿದುಳನ್ನು ಕೆದಕುತ್ತಾ ಒಂದು ಗಳಿಗೆ ಸುಮ್ಮನೆ ಕುಳಿತ. 
ಏನಾಗಿರಬಹುದು? ಅವನಿಗೆ ಅಸಮಾಧಾನವಾಗುವಂಥ ಕೆಲಸ ತನ್ನಿಂದ ಏನು 
ಘಟಿಸಿರಬಹುದು ಎಂದು ಚಿಂತಿಸಿದ. ಇದ್ದಕ್ಕಿದ್ದಹಾಗೇ ಕೆಲವು ದಿನಗಳ ಹಿಂದೆ 
ಅಂತಃಪುರದ ಕಾವಲಿನ ವಿಷಯದಲ್ಲಿ ತಮ್ಮಿಬ್ಬರಿಗೂ ಆದ ಚರ್ಚೆ ನೆನಪಿಗೆ ಬಂದಿತು. 
ಆದರೆ ಅದಕ್ಕಾಗಿ ಅವನು ಏಕೆ ಅಸಮಾಧಾನಪಟ್ಟುಕೊಳ್ಳಬೇಕೆಂದು ಬಗೆಹರಿಯಲಿಲ್ಲ. 
ಕಸ್ತೂರಿನಾಯಕ ತನ್ನ ಕರ್ತವ್ಯವನ್ನು ತಾನು ಮಾಡಿದಂತೆ ವೀರಣ್ಣ ತನ್ನ ಕರ್ತವ್ಯವನ್ನು 
ತಾನು ನಿರ್ವಹಿಸಿದ್ದ. ವೀರಣ್ಣನ ಮಾತಿನಿಂದ ಕಸ್ತೂರಿನಾಯಕನಿಗೆ ಅಸಮಾಧಾನ 
ವಾಗಿರಲಿಲ್ಲ. ಅವನ ಕರ್ತವ್ಯ ಅವನು ಮಾಡಿದ ಎಂದುಕೊಂಡು ಸುಮ್ಮನಾಗಿದ್ದ. 
ಹೀಗಿರುವಾಗ ಕಸ್ತೂರಿನಾಯಕನ ಮಾತಿನಿಂದ ಅವನೇಕೆ ಅಸಮಾಧಾನ ಮಾಡಿಕೊಳ್ಳ 


೧೧೨ ಕಂಬನಿಯ ಕುಯಿಲು 


ಬೇಕು? ವೀರಣ್ಣನ ಮನಸ್ಸು ನೋಯಿಸಬೇಕೆಂದು, ವೈಯಕ್ತಿಕವಾಗಿ ಅವನಿಗೆ ಯಾವ 
ಮಾತನ್ನೂ ತಾನು ಹೇಳಿರಲಿಲ್ಲ. ವೀರಣ್ಣನಲ್ಲದೆ ಬೇರೆ. ಯಾರು ಆ ಸ್ಥಾನದಲ್ಲಿದ್ದರೂ, 
ಆ ರೀತಿ ವರ್ತಿಸಿದ್ದರೂ ತಾನು ಅದೇ ಮಾತನ್ನೇ ಆಡುತ್ತಿದ್ದ. ತಾನಲ್ಲದೆ “ಬೇರೆಯವರು 
ಆ ಸ್ಥಾನದಲ್ಲಿ ಇದ್ದಿದ್ದರೆ, ಅವರೂ ಅದೇ ಮಾತನ್ನೇ. ಆಡುತ್ತಿದ್ದರು. ಸಂದರ್ಭವೇ 
ಹಾಗಿತ್ತು. ಹೀಗಿರುವಾಗ ಅದಕ್ಕಾಗಿ ವೀರಣ್ಣ ತನ್ನ ಮನಸ್ಸನ್ನು ಕಲುಷಿತಮಾಡಿಕೊಂಡು, 
ಎಲ್ಲರ ಮನಸ್ಸನ್ನೂ ನೋಯಿಸಬೇಕೇ? ? ಈ ಯೋಜನೆ ಅವನ ಮಿದುಳನ್ನು ಸುತ್ತಮುತ್ತ 
ಕಾಡತೊಡಗಿತು. 

ತನ್ನ ಪ್ರಶ್ನೆಗೆ ಕಸ್ತೂರಿನಾಯಕ ಏನೂ ಉತ್ತರಕೊಡದೆ ಸುಮ್ಮನೆ ಕುಳಿತುದನ್ನು 
ಕಂಡು ಗಂಗವ್ವನಿಗೆ ತಾನು ಕೇಳಬಾರದ ಪ್ರಶ್ನೆಯನ್ನು ಕೇಳಿದೆನೇನೋ ಎನಿಸಿ 
ದಿಗಿಲಾಯಿತು. 

“ಏಕೆ ಹೀಗೆ ಸುಮ್ಮನೆ ಕುಳಿತುಬಿಟ್ಟಿರಲ್ಲಾ?”' 

-ಎಂದು ಮನಸ್ಸಿನ ಭೀತಿ ವ್ಯಕ್ತವಾಗುವ ಸಣ್ಣ ದ್ವನಿಯಲ್ಲಿ ಕೇಳಿದಳು ಗಂಗವ್ವ. 

“ನಿನ್ನ ಮಾತು ಕೇಳಿ ಏನಾಗಿರಬಹುದೆಂದು ಚಿಂತೆಯಾಯಿತು. ಅದನ್ನೆ 
ಯೋಚಿಸುತ್ತಾ ಕುಳಿತಿದ್ದೆ. ನೋಡು ಗಂಗಾ. ನೀನು ವೀರಣ್ಣನಿಗೆ ಒಂದು ಮಾತು 
ಹೇಳಬೇಕು.” 

“ಏನು? ಏನು ಹೇಳಬೇಕು?” 

-ತನ್ನ ಗಂಡ ನಿರ್ಧಾರದ ದ್ವನಿಯಲ್ಲಿ ಹೇಳಿದ ಮಾತನ್ನು ಕೇಳಿ ಚಕಿತಳಾದ 
ಗಂಗವ್ವ ಕೇಳಿದಳು. 

“ಇಂದು ದುರ್ಗದ ಪರಿಸ್ಥಿತಿ ಚೆನ್ನಾಗಿಲ್ಲ, ರಾಜಕಾರಣದ ಶನಿ ಅಲ್ಲಿ ಸ್ನೇಹಮಯ 
ವಾತಾವರಣವನ್ನು ಕಲಕಿ ರಾಡಿಯಾಗಿ ಮಾಡಿದೆ. ಇದು ಯಾರ ಮುಂದೂ ಆಡುವ 
ಮಾತಲ್ಲ...” 

“ಹಾಗಾದರೆ ನನ್ನ ಮುಂದೇಕೆ ಹೇಳುತ್ತೀರಿ?” 

"ನಿನ್ನ ನಾಲಿಗೆ ಹೊರಗೆ ಈ ಮಾತನ್ನು ನುಡಿಯುವುದಿಲ್ಲಎಂಬ ನಂಬಿಕೆಯಿಂದ, 
ವಿಷಯ ತಿಳಿದಿದ್ದರೆ, ವೀರಣ್ಣನಿಗೆ ಹೇಳುವ ಮಾತನ್ನೂ ಅವನಿಗೆ ನಂಬಿಕೆಯಾಗುವ 
ರೀತಿಯಲ್ಲಿ ಹೇಳುತ್ತೀಯಾ ಎಂಬ ಕಾರಣಕ್ಕಾಗಿ. ಆದರೆ ನಾನು ಹೇಳುವುದನ್ನೆಲ್ಲಾ 
ಅವನಿಗೆ ಹೇಳಕೂಡದು. ಅದು ನನಗೆ ಉಪ್ಪಿಟ್ಟವರ ರಹಸ್ಯ. ವೀರಣ್ಣ ಇಂದು ಅರಮನೆಗೆ 
ವಿರುದ್ಧವಾಗಿರುವವರ ಗುಂಪಿಗೆ ಸೇರಿದವನು. ಬ 

ಸ್ಯ ನನ್ನ ವೀರಣ್ಣ ಅರಮನೆಗೆ ದ್ರೋಹಿಯೇ' 

ಆಕಸ್ಮಿಕವಾಗಿ ಹಾವು ಮುಟ್ಟಿದವಳಂತೆ ಹೆದರಿ ಕೇಳಿದಳು ಗಂಗವ್ವ. 

“ಊಹೂ, ವೀರಣ್ಣ ಅರಮನೆಯ ದ್ರೋಹಿಯಲ್ಲ ಅದರಲ್ಲಿ ಅವನ ತಪ್ಪೇನೂ 
ಇಲ್ಲ, ನಾಯಕರ ನಂತರ ಯಾರು ಪಟ್ಟಕ್ಕೆ ಬರಬೇಕು ಎಂಬ ವಿಚಾರದಲ್ಲಿ ಅರಮನೆ 
ಯವರಿಗೂ ದಳವಾಯಿಗಳಿಗೂ ಭಿನ್ನಾಭಿಪ್ರಾಯವಿದೆ; ನಾನು ಅರಮನೆಯ ಚಾಕರ. 
ಅರಮನೆಯವರು ಹೇಳಿದಂತೆ ಕೇಳಬೇಕಾದವನು. ವೀರಣ್ಣ ದಳವಾಯಿಗಳ ಊಳಿಗ 
ದಲ್ಲಿರುವ ಆಳು. ಅವರು ಹೇಳಿದ ಹಾಗೆ ಅವನು ಕೇಳಬೇಕು. -ಒಂದೇ ದಿಕ್ಕಿನಲ್ಲಿ 


ಬಿರುಗಾಳಿಯ ಮುನ್ನ ೧೧೩ 


ಎಳೆಯಬೇಕಾದ ಈ ಕುದುರೆಗಳೆರಡು ಬೇರೆ ದಿಕ್ಕಿನಲ್ಲಿ ಎಳೆಯುತ್ತಿವೆ. ನಾಳೆ ಇಂಥವರೇ 
ದೊರೆಗಳೆಂದು ನಿಷ್ಕರ್ಷೆಯಾಗಿ, ಪಟ್ಟಾಭಿಷೇಕವಾದರೆ ಇಂದು ಎರಡಾಗಿರುವ ಗುಂಪು 
ಮತ್ತೆ ಒಂದೇ ಆಗುತ್ತದೆ. ಆದರೆ ಮಧ್ಯಕಾಲದಲ್ಲಿ, ಅವರಿಬ್ಬರಿಗೆ ತಿಕ್ಕಾಟ ನಡೆಯು 
ತ್ರಿರುವಾಗ, ನಾವು ಆಳುಗಳು, ಧಣಿಗಳ ಚಿತ್ತದಂತೆ ನಡೆಯುವಾಗ, ನಾವು ಅಣ್ಣ 
ತಮ್ಮಂದಿರು ಒಬ್ಬರನ್ನೊಬ್ಬರು ಪ್ರತಿಭಟಿಸಬೇಕಾಗಬಹುದು.” 

-ಕಸ್ತೂರಿನಾಯಕ ಶಾಂತ ಧ್ವನಿಯಲ್ಲಿ ಹೇಳಿದ ಈ ಮಾತನ್ನು ಕೇಳಿ ಗಂಗವ್ವನ 
ಕಣ್ಣಿದಿರು ಭಯಾನಕ ಭೂತಗಳು ಬೀಡುಬಿಟ್ಟಂತಾಗಿ ಕಂಗಾಲಾದಳು. 

“ನೀವು... ನೀವು ನೀವು... ಪ್ರತಿಸ್ಪರ್ಧಿಗಳಾಗಬೇಕೆ?” -ಎಂದು ಆರ್ತದ್ದನಿಯಲ್ಲಿ 
ಕೇಳಿದಳು. 

“ಆ ಮಾತಿಗೆ ಇಲ್ಲ ಎಂದು ಪ್ರಯೋಜನವೇನು? ಅಲ್ಲಿ ದುರ್ಗದಲ್ಲಿ ಇಂದಿನ 
ಪರಿಸ್ಥಿತಿಯಲ್ಲಿ ಹಾಗಾಗುವುದು ಅನಿವಾರ್ಯ. ಬಗಗ 10 ಎಂದು ನನಗೆ 
ಆಸೆಯಿತ್ತು. ಅದಕ್ಕೇ ವೀರಣ್ಣನನ್ನು ನನ್ನೊಂದಿಗೆ ಅರಮನೆಯ ಚಾಕರಿಗೆ ಸೇರಿಸಬೇಕೆಂದು 
ಯತ್ನಿಸಿದೆ. ಆದರೆ ವೀರಣ್ಣ ನನ್ನ ಮಾತು ಕೇಳಲಿಲ್ಲ. ಅರಮನೆಯ ಚಾಕರಿಯಲ್ಲಿ 
ಏನಿದೆ? ಹೆಚ್ಚೆಂದರೆ ಅಂಗರಕ್ಷಕ ಪಡೆಯ ಮಟ್ಟಕ್ಕೆ ಏರಿದರೆ ಆಯಿತು ಅಷ್ಟೆ. ಆದರೆ 
ಸೇನೆಗೆ ಸೇರಿದರೆ, ಅದೃಷ್ಟ ಯೋಗ್ಯತೆ ಎರಡೂ ಇದ್ದರೆ ಇಂದಲ್ಲ ನಾಳೆ ನಾನು 
ದಳವಾಯಿಯಾಗಬಹುದು ಎಂಬ ಹುಚ್ಚಿಗೆ ಬಿದ್ದು ವೀರಣ್ಣ ಸೇನೆಗೆ ಸೇರುತ್ತೀನಿ ಎಂದ. 
ಅಂದು, ಹೀಗಾಗಬಹುದು, ಎಂದಾದರೂ ಇಂಥ ಪರಿಸ್ಥಿತಿ ಬರಬಹುದು ಎಂಬ 
ಕಲ್ಪನೆಯೂ ನನಗಿರಲಿಲ್ಲ. ಇದ್ದಿದ್ದರೆ ತಲೆ ಕೊಟ್ಟಾದರೂ ಅವನು ಸೇನೆಗೆ ಸೇರುವುದನ್ನು 
ತಪ್ಪಿಸುತ್ತಿದ್ದೆ.” 

“ಅದಂತೂ ಈಗ ಕೈ ಮೀರಿ ಹೋಯಿತು, ಪಶ್ಚಾತ್ತಾಪಪಟ್ಟರೂ ಪ್ರಯೋಜನ 
ವಿಲ್ಲ. ಈಗ, ಈಗೇನು ಮಾಡಬೇಕು ಎನ್ನುತ್ತೀರಿ?” 

" -ದಾರಿಗಾಣದ ಕಾವಳದಲ್ಲಿ ತೊಳಲುತ್ತಾ ಕೇಳಿದಳು ಗಂಗವ್ವ- 

“ಈಗ ಇದಿರಾಳಿಗಳಾಗದೆ ಬೇರೆ ದಾರಿಯೇ ಇಲ್ಲವೇ?” 

“ಊಹೂ, ಇಲ್ಲಸಾಧ್ಯವಿಲ್ಲ, ಆ ವಿಷಘಟ್ಟದಿಂದ ಎಷ್ಟು ತಪ್ಪಿಸಿಕೊಳ್ಳಬೇಕೆಂದು 
ಹೊಯ್ದಾಡಿದರೂ ನಮ್ಮ ಕೈಮೀರಿ, ಎಲ್ಲ ಇಚ್ಛೆಗೂ ವಿರುದ್ಧವಾಗಿ ಇಂಥ ಪರಿಸ್ಥಿತಿ 
ಬರಬಹುದು. ಹಾಗೆ ಬಂದಾಗ ನಮ್ಮಲ್ಲಿ ಒಂದು ವಿವೇಚನೆ ಇದ್ದರೆ ಈ ವಿಷಘಟ್ಟದ 
ದುಷ್ಪರಿಣಾಮದಿಂದ ತಪ್ಪಿಸಿಕೊಳ್ಳಬಹುದು.'' 

ಕಸ್ತೂರಿನಾಯಕನ ಮಾತು ಕಳಿ ಗಂಗವ್ವನಿಗೆ ಕತ್ತಲಲ್ಲಿ ದಾರಿತಪ್ಪಿದ ಪಾಂಥನಿಗೆ 
ದೂರದಲ್ಲಿ "ಬೆಳಕು ಕಂಡಂತಾಗಿ, ಆ ಬೆಳಕಿನ ದಾರಿಯನ್ನು ಅರಿಯಲು ಉತ್ಸಾಹ 
ವಾಯಿತು. ಆ ಆತುರದಲ್ಲೇ ಕೇಳಿದಳು. 

“ಬು ದಾರಿ?” 

“ಅಲ್ಲಿ ನಾವ ವಿರುದ್ಧ ಪಕ್ಷಕ್ಕೆ ಸೇರಿದ ಆಳುಗಳು. ನಮ್ಮ ವಿರೋಧವೆಲ್ಲಾ 
ಅಲ್ಲಿಗೆ ಸರಿ. ಮನೆಯಲ್ಲಿ ನಾವಿಬ್ಬರೂ ಅಣ್ಣತಮ್ಮಂದಿರಾಗಿ ಬಾಳಬೇಕಾದವರು 
ಎನ್ನುವುದನ್ನು ಮರೆಯದೆ. ಹೋದರೆ, ಅದರಿಂದ ನಮಗೇನೂ ಕೆಡುಕಾಗಬೇಕಿಲ್ಲ. 


8 


೧೧೪ ಕಂಬನಿಯ ಕುಯಿಲು 


ಬೀದಿಯಲ್ಲಿ ಓಡಾಡುವ ಧೂಳು, ಕಸ ಬೇಡವೆಂದಲೂ ನಮ್ಮ ಕೈಗೆ ಅಂಟಿಕೊಳ್ಳುತ್ತವೆ. 
ಅಲ್ಲಿ ಅದು ಅನಿವಾರ್ಯ. ಹಾಗೆಂದುಕೊಂಡು ಆ ಬೀದಿಯ ಕಸವನ್ನು ಮನೆಗೆ 
ತಂದುಕೊಂಡು ಮನೆಯನ್ನು ಮೈಲಿಗೆ ಮಾಡುವುದೇಕೆ? ಬೀದಿಯಿಂದ ಮನೆಗೆ ಬರುವಾಗ 
ಬಾಗಿಲಲ್ಲೇ ಕಾಲು ತೊಳೆದುಕೊಂಡು ಒಳಬರುವಂತೆ. ಹೊರಗಿನ ಭಿನ್ನಾಭಿಪ್ರಾಯಗಳೆಲ್ಲ 
ಹೊರಗೇ ಇರಲಿ ಎಂದು ಬಿಟ್ಟು ಬಂದರೆ ಮುಗಿಯಿತು. ಈ ಸಣ್ಣ ಮಾತನ್ನು 
ಅರ್ಥಮಾಡಿಕೊಂಡರೆ, ಯಾರೂ  ಮುನಿದುಕೊಳ್ಳಬೇಕಾಗಿಲ್ಲ ಮನಸ್ಸು 'ಕಡೆಸಿಕೊಳ್ಳ 
ಬೇಕಾಗಿಲ್ಲ. ಈ ಮಾತನ್ನು ನೀನು ವೀರಣ್ಣನಿಗೆ ಹೇಳಬೇಕು. ಅಲ್ಲಿ ನಾನು ಮಾಡುವುದು, 
ಆಡುವುದು ಎಲ್ಲಾ ಕಸ್ತೂರಿನಾಯಕನಾಗಿ; ದುರ್ಗದಿಂದ ಇಲ್ಲಿಗೆ ಬಂದರೆ ಎಂದಿನ 
ಕಸ್ತೂರಣ್ಣನೇ. ಇಷ್ಟು ಹೇಳು.” 

“ಇದೆಲ್ಲಾ ಬುದ್ಧಿವಾದದ ಮಾತಾಯಿತು.” 

“ಬಿಜ” 

“ಅದನ್ನು ಹೆಣ್ಣು ಹೆಂಗಸು ನಾನು ಹೇಗೆ ಹೇಳಲಿ?” 

“ವೀರಣ್ಣನಿಗೆ ಅತ್ತಿಗೆ ಎಂದರೆ ಪಂಚಪ್ರಾಣ. ಆದ್ದರಿಂದ ನೀನು ಹೇಳಬಹುದು.” 

“ಊಹೂ. ಪ್ರೀತಿಯಲ್ಲಿ ಹೇಳಬಹುದಾದುದನ್ನು ನಾನು ಹೇಳಬಹುದೇ 
ಹೊರತು, ನನಗಿಂತ ಹಿರಿಯರು ಮನೆಯಲ್ಲಿರುವಾಗ, ಬುದ್ಧಿವಾದ ಹೇಳುವ ಅಧಿಕಾರ 
ನನಗೆಲ್ಲಿ?” 

“ನಾನು ಹೇಳುವುದು ಅವನ ಮನಸ್ಸಿಗೆ ಪಥ್ಯವಾಗದೆ ಇರಬಹುದು ಗಂಗಾ. 
ಅಷ್ಟೇ ಅಲ್ಲ, ಅಪಾರ್ಥಕ್ಕೂ ಕಾರಣವಾಗಬಹುದು. ಇಲ್ಲಿ ನಾನು ಅವನಿಗೆ 
ಅಣ್ಣನಾದರೂ, ಅಲ್ಲಿ ಅವನ ವಿರುದ್ಧಗುಂಪಿನವನು. ಆದ್ದರಿಂದ ಏನೋ ಅಂತರಾರ್ಥ 
ವಿಟ್ಟುಕೊಂಡು ಮಾತಾಡುತ್ತಿದ್ದೇನೆ “ಎನಿಸಬಹುದು.” 

“ವೀರಣ್ಣ ನಿಮ್ಮನ್ನು ತಪ್ಪು ತಿಳಿದುಕೊಳ್ಳುವನೇ? ದೇವರೇ ಇಳಿದು ಬಂದು 
ಹೇಳಿದರೂ ಆ ಮಾತನ್ನು ನಾನು ನಂಬುವುದಿಲ್ಲ.” 

-ಸತ್ಯವನ್ನು ಸಾರುವ ಖಚಿತವಾದ ಧ್ವನಿಯಲ್ಲಿ ಹೇಳಿದಳು `ಗಂಗವ್ವ. 

“ಒಳಿತೆನ್ನು. ನೀನು ಅಂದ ಹಾಗೇ ಆಗಲಿ ಸಂತೋಷ, ಆದರೂ ಗಂಗಾ ನಿನಗೆ 
ಹೊರಗೆ ದುಡಿಯುವ ಗಂಡಸರ ಬುದ್ಧಿ ಅರ್ಥವಾಗಿಲ್ಲ. ಅದು ಹತ್ತು ಕಡೆಯ ಗಾಳಿಗೆ 
ಒಡ್ಡಿದ ಸೊಡರು. ಯಾವ ಗಳಿಗೆಯಲ್ಲಿ ಅದು ಯಾವ ಕಡೆಗೆ ಒಲಿದೀತು ಅದು 
ಹೇಳುವುದು ಮಹಾ ಕಷ್ಟದ ಕೆಲಸ. ಆದುದರಿಂದ ಆ ಲೋಕದ ಸಂಪರ್ಕವಿಲ್ಲದ. 
ನೀನು ಹೇಳುವುದೇ ಸರಿ.” 

“ಅದು ತಾನೇ ಹೇಗೆ ಸರಿಯಾದೀತು. ನಿಮ್ಮ ಕೈಹಿಡಿದ ನನಗೂ ನಿಮ್ಮ ಲೋಕದ 
ಸಂಪರ್ಕವಿದ್ದಂತೆಯೇ. ವೀರಣ್ಣ ನಿಮ್ಮನ್ನು ತಪ್ಪ ತಿಳಿದುಕೊಳ್ಳಬಹುದಾದರೆ, ನನ್ನನ್ನೂ 
ತಪ್ಪು ತಿಳಿದುಕೊಳ್ಳಬಹುದು. ಅದಕ್ಕೇ ನಾನು ಹೇಳಲಾರೆ ಎಂದದ್ದು.” 


ಹಹಗ. ಯಾವುದೋ ಸಿಟ್ಟಿನ ಕಾವಳದಲ್ಲಿದಾರಿ ತಪ್ಪಬಹುದಾದ ಅವನಿಗೆ 
ದಾರಿ ತೋರುವವರು ಯಾರು ರಾಚ ಳ್ಳಿ 


ಬಿರುಗಾಳಿಯ ಮುನ್ನ ೧೧೫ 


-ನಿರಾಶೆಯ ಆಳಕ್ಕಿಳಿಯುತ್ತಾ ಕೇಳಿದ ಕಸ್ತೂರಿನಾಯಕ. 

“ನಾನು ಬೇಡ, ನೀವೂ ಬೇಡ. ನಮ್ಮೆಲ್ಲರಿಗೂ ಹಿರಿಯರು ನಾವು ಹೇಳಬೇಕಾದ 
ಮಾತನ್ನು ಹೇಳಲಿ.” 

“ಯಾರು?” 

“ಮಾವಯ್ಯ?” 

“ಆ! ಮಾವಯ್ಯನಿಗೆ ಅಂಟಿಸುವುದೇ ಈ ಕೆಲಸವನ್ನು! ಎಲ್ಲಿಯೂ ಏನೂ 
ದುಃಖವಿಲ್ಲ, ಎಲ್ಲಾ ಹಾಯಾಗಿದೆ ಎಂದುಕೊಂಡು ತನ್ನ ಪಾಡಿಗೆ ತಾನಿರುವ 
ಮಾವಯ್ಯನಿಗೆ ಈ ಮನಸ್ತಾಪದ ಮಾತು ಹೇಳಿ ಮನ ನೋಯಿಸುವುದೇ ಗಂಗಾ?” 

“ಹಿರಿಯರು ಅವರು. ಇಂಥ ನೂರು ಮಾತು ಕೇಳಿರಬಹುದು, ಸಾವಿರ ಮಾತು 
ಹೇಳಿರಬಹುದು. ಅವರಿಗಿರುವ ಚಿತ್ತಸ್ಥೈರ್ಯ ನಮಗೆಲ್ಲಿ ಬಂದೀತು. ಅವರೇ 
ಹೇಳಬೇಕು. ಅವರು ಹೇಳಿದರೆ ಸರಿಯಾಗುತ್ತದೆ.” 

“ಹಾಗಾಗಲಿ ಎಂತ ನಾನೂ ಬೇಡುತ್ತೇನೆ.” 

“ಹಾಗಾದರೆ ನೀವೇ ಅವರಿಗೆ ಸೂಕ್ಷ್ಮವಾಗಿ ಒಂದು ಮಾತು ಹೇಳಿ.” 

“ಊಹೂ. ನನ್ನಿಂದ ಆಗದ ಮಾತು ಅದು. ಎಷ್ಟಾದರೂ ನೀನೇ ಆತನ ಮುದ್ದಿನ 
ಸೊಸೆ. ನೀನೇ ಹೊತ್ತು ನೋಡಿಕೊಂಡು ಅವರಿಗೆ ಈ ಮಾತು ಹೇಳು. ಅಲ್ಲದೆ ಆ 
ಕೆಲಸಕ್ಕೂ ಹೊತ್ತು ತಾನೇ ಎಲ್ಲಿದೆ ಗಂಗಾ. ನೋಡು- ಈಗ ನಡುರಾತ್ರಿಯಲ್ಲಿ ಮನೆಗೆ 
ಬಂದೆ. ಇನ್ನು ಬೆಳ್ಳಿ ಮೂಡುವ ಹೊತ್ತಿಗೇ ಎದ್ದು ಹೋಗಬೇಕು, ಚಾಕರಿಗೆ.” 

ಅದುವರೆಗೂ ಬೇರೆ ಯಾವುದೋ ಲೋಕದಲ್ಲಿ ಮಗ್ಗರಾಗಿದ್ದ ಅವರಿಗೆ ಹೊತ್ತಿನ 
ನೆನಪಾಗಲಿ, ತಾವಿದ್ದ ಸ್ಥಳದ ನೆನಪಾಗಲಿ ಇರದೆ ಮರೆತುಹೋಗಿತ್ತು. ಚಾಕರಿಯ 
ಮಾತು ಬಂದು ಕೂಡಲೇ ಗಂಗವ್ವ ಈ ಲೋಕಕ್ಕೆ ಇಳಿದು ಬಂದಳು. ಹಗಲಿಡೀ 
ಚಾಕರಿ ದುಡಿದು, ನಡುರಾತ್ರಿಗೆ ದಣಿದು ಮನೆಗೆ ಬಂದ ಗಂಡನಿಗೆ ತಾನು ಊಟಕ್ಕಿಡದೆ 
ಕುಳಿತಿದ್ದುದು ನೆನಪಾಗಿ ಮಾಡಬಾರದ ಕೆಲಸ ಮಾಡಿದಷ್ಟು ನಾಚಿಕೆಯಾಯಿತು. ಆ 
ಅಪರಾಧ ಪ್ರಜ್ಞೆ ಅವಳ ಕರುಳನ್ನು ಹಿಂಡಿತು. 

“ಛಿ! ನಾನೆಂಥಾ ಪಾಪಿ. ದಣಿದು ಜಂದ ನಿಮಗೆ ಊಟಕ್ಕಿಡದೆ ಮತ್ತಷ್ಟು 
ದಣಿಸಿದೆ. ಎಷ್ಟು ಜನ್ಮದ ಶಿಕ್ಷೆ ಅನುಭವಿಸಿ, ಈ ಪಾಪದ ಯುಣ್ಣ ತೀರಿಸಬೇಕೋ. 
ಏಳಿ, ಕಾಲಿಗೆ ನೀರು ಕೊಡುತ್ತೇನೆ” ಎಂದಳು. 

“ನೀನು ತಳಿಗೆ ಇಡು ಹೋಗು. ನಾನು ಬಾವಿಯಲ್ಲೇ ನೀರು ಸೇದಿಕೊಂಡು 
ಕೈಕಾಲು ಮುಖ ತೊಳೆದುಕೊಂಡು ಬರುತ್ತೀನಿ. ಅಂತೂ ನಮ್ಮ ಚಿಂತೆಯಲ್ಲಿ ನಿನಗೆ 
ಹೊತ್ತುಗೊತ್ತಿಗೆ ಊಟ, ನಿದ್ರೆ ಇಲ್ಲದಂತಾಯಿತು. ಲಗ್ನವಾಗುವ ಮೊದಲೇ ಹೇಳಿದೆ- 
ಅರಮನೆಯ ನೌಕರನನ್ನು ಮದುವೆ ಮಾಡಿಕೊಳ್ಳುವುದಕ್ಕಿಂತ ನರಕಕ್ಕೆ ಹೋಗುವುದು 
ಲೇಸು ಎಂತ. ನೀನು ಕೇಳಲಿಲ್ಲ. ಅನುಭವಿಸು” -ಎಂದ ಕಸ್ತೂರಿನಾಯಕ.. 

“ಹೂ. ಸರಕ ನನಗೆ ಹತ್ತು ಹತ್ತು ಜನ್ಮಕ್ಕೂ ಇರಲಿ” | 


೧೧೬ ಕಂಬನಿಯ ಕುಯಿಲು 


—ಎಂದು ಹೇಳಿ ಗಂಗವ್ವ ಊಟಕ್ಕೆ ಸಿದ್ಧತೆ ಮಾಡಲು ಒಳಗೆ ಹೋದಳು. 
ಗಂಡನೊಂದಿಗೆ ಅಷ್ಟು ಮಾತನಾಡಿದ್ದರಿಂದ ಅವಳ ಹೃದಯದ ಭಾರ ಕೊಂಚ 
ಹಗುರವಾಗಿತ್ತಾದರೂ, ಅವಳ ಹೃದಯ ಮಂದಿರದಲ್ಲಿ ಕವಿದ ಕಾರ್ಮೋಡ 
ಪೂರ್ಣವಾಗಿ 'ತೊಲಗಿರಲಿಲ್ಲ. ಯಾವುದೋ ಮೋಡದ ಸಂದಿನಲ್ಲಿ "ಇಗೋ ಬಂದೆ' 
ಎಂದು ಹೇಳಿ, ಸಿಡಿಲು ಇಣುಕಿ ಕಣ್ಣು ಹೊಡೆಯುತ್ತಿರುವಂತೆ ಭಾಸವಾಗುತ್ತಿತ್ತು. ಆ 
ಭಾವನೆಯಿಂದ ನಡೆವ ಅವಳ ಹೆಜ್ಜೆ ಭಾರವಾಗಿತ್ತು. ಮೊಗ ನೆಲದತ್ತ ಬಾಗಿತ್ತು. 

ಅದೇ ಭಾವನೆಯ ಬಿಗಿತದಲ್ಲೇ ಒಳಬಂದು, ಆರಬಂದಿದ್ದ ಹಣತೆಗೆ ಅಷ್ಟು 
ಎಣ್ಣೆ ಹಾಕಿ, ಬತ್ತಿಯನ್ನು ಮೀಟಿ, ಅಡಿಗೆಯ ಮನೆಯ ಮಾಡದಲ್ಲಿದ್ದ ವಧಾ 
ವಿಗ್ರಹಕ್ಕೆ ಎರಗಿ- “ಸ್ವಾಮಿ, ನಮ್ಮಪ್ಪ, ಏನೂ ಕೆಡಕಾಗಂತೆ ಕಾಪಾಡು ಸ್ವಾಮಿ” 

-ಎಂದು ಕಕ್ಕುಲತೆಯಿಂದ ಪ ಪ್ರಾರ್ಥಿಸಿದಳು. ಅಂಥ ದೇವರು ಒಬ್ಬ ಇದ್ದರೆ 
ಖಂಡಿತ ಆತನ ಕಿವಿಗೆ ಅವಳ ಕರೆ ಬಿದ್ದಿರಬೇಕು. ಅಷ್ಟು ಆರ್ತತೆ, ಯಾತನೆಗಳ 
ಆಕ್ರಂದನವಿತ್ತು ಅವಳ ಮೃದುವಾದ ಪಿಸುದನಿಯ ಬೇಡಿಕೆಯಲ್ಲಿ. 


೫ 


“ಇಂದೀಗ ಹೊಯ್ದಾಟ ತುಯ್ದಾಟಗಳಿಗೆ ವೇಳೆಯಿಲ್ಲದೇಸಣ್ಣನವರೇ. ಎರಡರಲ್ಲಿ 
ಒಂದು ಮಾತು ಇತ್ಯರ್ಥವಾಗಬೇಕು. ತಮ್ಮ ಮಾತನ್ನು ಹೇಗಾದರೂ ದಕ್ಕಿಸಿಕೊಂಡು, 
ದಳವಾಯಿಗಳು ಗಂಡುಗಳಂತೆ ಬಾಳಬೇಕು. ಇಲ್ಲವೇ ಮುಖದ ಮೇಲೆ ಸೆರಗೆಳೆದು 
ಕೊಂಡು ನಾವು ಹೊತ್ತ ಮೀಸೆ ಬರೀ ಅಲಂಕಾರದ ವಸ್ತು ಎಂದು ಒಪ್ಪಿಕೊಂಡು 
ಮೂಲೆಯಲ್ಲಿ ಕೂಡಬೇಕು.” 

-ಅತ್ತಿಂದಿತ್ತ ಶತಪಥ ತಿರುಗುತ್ತಾ ಬೋನಿಗೆ ಬಿದ್ದ ಪಶುವಿನಂತೆ ಅಲೆಯುತ್ತಿದ್ದ 
ದಳವಾಯಿ ಮುದ್ದಣ್ಣ, ತಟಕ್ಕನೆ ನಿಂತು, ಲೋಡಿಗೆ ಒರಗಿ ಕುಳಿತ ದಳವಾಯಿ 
ದೇಸಣ್ಣನತ್ತ ತೀಕ್ಷ್ಣ ವಾಗಿ ನೋಡಿ ಅಬ್ಬರಿಸಿ ಹೇಳಿದ. 

`ನಾವು ಹಡಿದ ದಾಳ ಅಂದುಕೊಂಡು ಗರ ಉರುಳಿಸಲಿಲ್ಲ. ಯಾರಿಗೆ ಸಿಂಹಾಸನ 
ಬೇಕಾಗಬೇಕೋ ಅವರಿಗೇ ಬೇಡವಾದ ಮೇಲೆ ನಮಗೆ ತಾನೇ ಆ ಜಗಳ ಏಕೆ 
ಬೇಕು ಮುದ್ದಣ್ಣ” ತಲೆತಗ್ಗಿಸಿ ಕುಳಿತ ದೇಸಣ್ಣ ತಲೆ ತಗ್ಗಿಸಿಯೇ ಹೇಳಿದ. 

“ಇದು ಬರೀ ಸಿಂಹಾಸನಾರೋಹಣದ ಪ್ರಶ್ನೆಯೇ ಅಲ್ಲ, ದೇಸಣ್ಣನವರೇ. 
ದಳವಾಯಿಗಳ ಮಾನಾಪಮಾನದ ಪ್ರಶ್ನೆ. ಮತ್ತೊಮ್ಮೆ ಸಂಚು ನಡೆಸಿ, ಅರಮನೆ" 
ಯವರು, ಮಂತ್ರಿಗಳ ಗುಂಪಿನವರು ನಮ್ಮ ಮೋರೆಗೆ ಕಪ್ಪು ಬಳಿದಿದ್ದಾರೆ, ನಾನು 
ಕೇಳುವುದಿಷ್ಟೇ. ನೀವು ಮೌನವಾಗಿ ಕುಳಿತು ಈ ಅಸಮಾಧಾನವನ್ನು ಸಹಿಸುತ್ತೀರಾ, 
ಇಲ್ಲವೇ ಗಂಡಿನಂತೆ ಸಿಡಿದೆದ್ದು ಇದನ್ನು ಪ್ರತಿಭಟಿಸುತ್ತೀರಾ?” 

“ನಿಜ ಹೇಳಬೇಕೆಂದರೆ ಕತ್ತಲಿಲ್ಲದ ಕಡೆ ಕತ್ತಲಿದೆ ಎಂದುಕೊಂಡು ತಡಕಾಡು 
ವಂತಿದೆ ನಿನ್ನ ಸ್ಥಿತಿ ಮುದ್ದಣ್ಣ ದೊರೆಗಳು ಯಾರಾಗಬೇಕು ಎಂಬ ಚರ್ಚೆಯಲ್ಲಿ 
ನಮ್ಮ ನಿಮ್ಮ ಮಾನಾಪಮಾನದ ಪ್ರಶ್ನೆ ಎಲ್ಲಿ ಬಂತು?” 


ಬಿರುಗಾಳಿಯ ಮುನ್ನ ೧೧೭ 


“ಎಲ್ಲಿ ಬಂತೇ? ನಿಮ್ಮ ಕಣ್ಣಿಗೆ ಮುಸುಗುತ್ತಿರುವ ಕುರುಡು, ಅರಿವಿಗೂ 
ಮುಸುಗುತ್ತಿದೆ ಎಂದು ನಾನು ತಿಳಿದಿರಲಿಲ್ಲ ದೇಸಣ್ಣನವರೇ?” 

-ನವಿರಾದ ಅಣಕ, ಕರುಣೆ, ತಿರಸ್ಕಾರಗಳು ಬೆರೆದ ಧ್ವನಿಯಲ್ಲಿಕೇಳಿದ ಮುದ್ದಣ್ಣ, 
ಆ ಮಾತಿನ ಕಟಕಿಯ ಮುಳ್ಳು ಸೋಕಿ, ದೇಸಣ್ಣನ ಮೈ ಬಿರುಸಾಯಿತು; ಧ್ವನಿಯೂ 
ಬಿಗಿದು ಗಡುಸಾಯಿತು. 

“ನೀನಾಡುವ ಮಾತು ನನಗೆ ಅರ್ಥವಾಗುತ್ತಿಲ್ಲ.” 

-ಹರಿತವಾದ ಧ್ವನಿಯಲ್ಲಿ ಹೇಳಿದ ದೇಸಣ್ಣ ಆ ಮಾತಿನಲ್ಲಿದ್ದ ಚುರುಕು 
ಮನವರಿಕೆಯಾಗಿ, ತಾನು ಅಂದುಕೊಂಡದ್ದಕ್ಕಿಂತ ಕೊಂಚ ಮುಂದೆ ಹೋದೆನೇನೊ 
ಎಂದು ಸಾವರಿಸಿಕೊಂಡು ಹೇಳಿದ ಮುದ್ದಣ್ಣ: 

“ತಾವು ನನ್ನ ಮಾತನ್ನು ಅನ್ಯಥಾ ಭಾವಿಸಬಾರದು. ನಿಮ್ಮ ಒಳ್ಳೆಯತನದಿಂದಾಗಿ 
ನಿಮಗೆ ಹೊರಗಿನವರು ಮಾಡುತ್ತಿರುವ ಕುತಂತ್ರ ಕಾಣುತ್ತಿಲ್ಲ. ಇಂದು ಎಲ್ಲರ 
ಒಳ್ಳೆಯತನವನ್ನು ದುರುಪಯೋಗಪಡಿಸಿಕೊಂಡು, ಪ್ರತಿಷ್ಠೆಯನ್ನು ಮೆರೆಸುವ ಪ್ರಯತ್ನ 
ನಡೆದಿದೆ. ಅದನ್ನು ನೀವು ಕಾಣುತ್ತಿಲ್ಲವೆಂದೇ ನನ್ನ ವ್ಯಥೆ.” 

“ನಿಜ, "ನಿಜವಾಗಿಯೂ ನನಗೆ ಸ್ವಪ್ರತಿಷ್ಠೆಯನ್ನು ಮೆರೆಸುವ ಸ್ವಾರ್ಥವಾಗಲಿ, 
ಕುತಂತ್ರವಾಗಲಿ, ಎಲ್ಲೂ ಕಾಣುತ್ತಿಲ್ಲ. ಎಲ್ಲ ವ್ಯವಹಾರವೂ ನೇರವಾಗಿಯೇ ಇದೆ. 
ನಾಗತಿಯವರು ನಡೆದುಕೊಂಡ ದಾರಿಯಲ್ಲಿ ಎಳ್ಳಷ್ಟೂ ಲೋಪವಿಲ್ಲ. ನಿಜ 
ಹೇಳಬೇಕೆಂದರೆ, ಅಂದು ನೀನು ಸಭೆಯಲ್ಲಿ ನಡೆದುಕೊಂಡ ರೀತಿಯೂ ನನಗೆ 
ಒಪ್ಪಿಗೆಯಿಲ್ಲ.” 

“ಏಕಿ?” 

“ನಮಗೆ ಅರಮನೆಯವರ ಬಗ್ಗೆ ಭಿನ್ನಾಭಿಪ್ರಾಯವಿದ್ದದ್ದು, ಮುಖ್ಯ ವಿಷಯಗಳಲ್ಲಿ 
ನಮ್ಮನ್ನು ಒಂದು ಮಾತು ಕೇಳುವುದಿಲ್ಲಎಂದು. ಆದರೆ ನಾಗತಿಯವರು ಆ ಕೊರಗನ್ನು 
ನಿವಾರಿಸಿದರು. ಆದರೆ ನೀನು ಮಾತ್ರ ಸನ್ನಿಧಾನದಲ್ಲಿ ಅವಿನಯದಿಂದ ನಡೆದುಕೊಂಡು, 
ಬೆಲೆ ಕೊಡುವುದಕ್ಕೆ ದಳವಾಯಿಗಳು ಯೋಗ್ಯರಲ್ಲ ಎಂದು ಜನ ಆಡಿಕೊಳ್ಳುವಂತೆ 
ಮಾಡಿದೆ.” 

ದೇಸಣ್ಣನಾಡಿನ ಮಾತು ಕೇಳಕೇಳುತ್ತಾ ಮುದ್ದಣ್ಣನ ಹೃ ದಯದಲ್ಲಿ ಕ್ರೋಧಾನಲ 

ಪ್ರಜ್ವಲಿಸಲಾರಂಭಿಸಿತು. ಆದರೆ ಅದನ್ನು ತನ್ನ "ಮುಖಭಾವದಿಂದ ಕೊಂಚವೂ 
ಗೊಂಡ; ಅರೆಗಣ್ಣಿನಿಂದ ದೇಸಣ್ಣನ ಮುಖವನ್ನೇ ನೋಡುತ್ತಿದ್ದು, ಆತನ 
ಮಾತು ಮುಗಿದ ಬಳಿಕ ಗಂಭೀರವಾದ ಸ್ವರದಲ್ಲಿ ಹೇಳಿದ. 

“ನಿಜ ದೇಸಣ್ಣನವರೇ, ನನ್ನ ಖಂಡಿತವಾದಿ ಸ್ವಭಾವ ಬಹುಜನಕ್ಕೆ ಮೆಚ್ಚುಗೆ 
ಯಾಗುವುದಿಲ್ಲ. "ಖಂಡಿತವಾದಿ ಲೋಕವಿರೋಧಿ' ಎಂಬ ಗಾದೆ ಸುಳ್ಳಲ್ಲ. ಆದರೆ 
ನಿಜವಾದರೂ ನನ್ನ ಸ್ಪಷ್ಟ ಮಾತಿನ ಹಿಂದಿನ ಸರಳ ಹೃದಯವನ್ನು ಅರಿತುಕೊಳ್ಳ 
pe ಎಂದಿದ್ದೆ. ಆದರೆ ನನ್ನ ದುರದೃಷ್ಟ. ಎಲ್ಲರ ಹಾಗೇ ನೀವೂ ಆಡುತ್ತಿದೀರ. 

ಸಂದರ್ಭದಲ್ಲಿ ನನಗೆ 'ನನ್ನ ಸ್ವಾರ್ಥವನ್ನು ಸಾಧಿಸಿಕೊಳ್ಳುವ ಬಯಕೆ ಇದ್ದಿದ್ದರೆ 


೧೧೮ ಕಂಬನಿಯ ಕುಯಿಲು 


ನಾನು ಎಲ್ಲರ ಹಾಗೆಯೇ ರೇಶಿಮೆಯಂಥ ಮಾತಾಡುತ್ತಿದ್ದೆ. ಆದರೆ ಇದರಲ್ಲಿ ನನ್ನ 
ಸ್ವಾರ್ಥವೇನೂ ಸಾಧಿತವಾಗಬೇಕಿಲ್ಲ. ನನಗೆ ಬೇಕಿರುವುದಿಷ್ಟೆ: ನ್ಯಾಯಕ್ಕೆ ಸತ್ಯಕ್ಕೆ 
ಜಯವಾಗಬೇಕು.'' 

ಈಗ ನ್ಯಾಯಕ್ಕೆ ಸತ್ಯಕ್ಕೆ ಅಪಚಾರ ನಡೆದಿದೆಯೇ ಡಿ 

“ನಡೆದಿದೆ.” 

-ಕಡ್ಡಿ ಮುರಿದು ತುಂಡು ಮಾಡಿದಂತೆ ಹೇಳಿದ ಮುದ್ದಣ್ಣ 

“ಹೇಗೆ, ಎಲ್ಲಿ?” 

“ಲಿಂಗಣ್ಣನಾಯಕರು ರಾಜ್ಯ ತ್ಯಾಗಮಾಡಲು ಸಿದ್ಧರಾದುದು ಭುವನಪ್ಪನವರ 
ಸಲಹೆಯ ಮೇರೆಗೆ, ಎಂದು ನಾನು ಬಲ್ಲೆ. 4K 

“ಇರಬಹುದು. ಸಿಂಹಾಸನಕ್ಕಾಗಿ ಯಾದವೀ ಕಲಹವಾಗುವುದು ಬೇಡ. ಮದಕರಿ 
ನಾಯಕರ ಮನಸ್ಸಿನಲ್ಲಿ ಏನಿತ್ತೋ ಅದು ನಡೆಯಲಿ ಎಂದು ಸಲಹೆ ಕೊಟ್ಟಿರಬಹುದು. 
ಲಿಂಗಣ್ಣನಾಯಕರೇ ಅದು ಸರಿ ಎಂದು ಒಪ್ಪಿ ಈ ರಾಜ್ಯತ್ಕಾಗ ಮಾಡಿದ ಬಳಿಕ, 
ಅದರಲ್ಲಿ ಯಾರೇನು ಹೇಳುವುದು ಉಳಿದಿದೆ? ಕ 

“ಏನೂ ಇಲ್ಲವೇ? 146 

“ಏನಿದೆ ಹೇಳು?” 

“ಓಂದು ವೇಳೆ ಲಿಂಗಣ್ಣನಾಯಕರು ಇರದಿದ್ದರೆ, ಒಂದು ವೇಳೆ ಮೃತರಾಗಿದ್ದರೆ, 
ಈ ಸಿಂಹಾಸನ ಯಾರಿಗೆ ಹೋಗಬೇಕಾಗಿತ್ತು ದಳವಾಯಿಗಳೇ? ಸರ್ಜೇನಾಯಕರಿ 
ಗಿದ್ದುದು ಒಬ್ಬನೇ ಮಗನಲ್ಲ. ಇನ್ನೊಬ್ಬ ಜೀವಂತವಾಗಿದ್ದಾನೆ. ಆತನೂ ಈ ರಾಜ್ಯ 
ತ ಬೇಡವೆಂದು ಹೇಳಿಲ್ಲ, ಲಿಂಗಣ್ಣನಾಯಕರು ಬೇಡವೆಂದರೆ, ಚಿಕ್ಕಣ್ಣನಾಯಕರು 

ಪಟ್ಟಕ್ಕೆ ಬರಬೇಕಾದುದು 'ನ್ಯಾಯವಲ್ಲವೇ? ಹೀಗಿರುವಾಗ ಲಿಂಗಣ್ಣನಾಯಕರನ್ನು 

ಒಲಿಸಿಕೊಂಡು, ಓಬಣ್ಣನಾಯಕರನ್ನು ಪ ಪಟ್ಟಕ್ಕೆ ತಂದರೆ ನ್ಯಾಯಕ್ಕೆ ಕೊಡಬೇಕಾದ 
'ಮರ್ಯಾದೆ ಕೊಟ್ಟಂತಾಯಿತೇ? ? ಉಹೂ. ಇಲ್ಲೇ ನಿಮ್ಮ ಕಣ್ಣು ಕಾಣುವುದಿಲ್ಲ ಎಂದು 
ನಾನು ಹೇಳಿದ್ದು. 'ಓಬಣ್ಣನಾಯಕರನ್ನು ಪಟ್ಟಕ್ಕೆ. ತಂದಿರುವುದು ಗತ್ತಿಸಿದ ನಾಯಕರ 
ಮಾತಿಗೆ ಮರ್ಯಾದೆ ಕೊಡಲು; ರಾಜ್ಯ ದ ಮೇಲಿನ ತಮ್ಮ ವರ್ಚಸ್ಸನ್ನು ಬಲಗೊಳಿಸಿ 
ಕೊಳ್ಳುವುಳಕ್ಕಾಗ [4 

“ದೇವತೆಯಂತಿರುವ ನಾಗತಿಯರಲ್ಲಿ ಈ ಬಗೆಯ ಆರೋಪ ಮಾಡುವುದು 
ಯಾರಿಗೊ ಶೋಭಿಸುವುದಿಲ್ಲ ಮುದ್ದಣ್ಣ. ಕ 

-ಮುದ್ದಣ್ಣನ ಮಾತಿನಿಂದ ತನ್ನಲ್ಲಿ ಮೂಡಿದ ತೀವ್ರ ಅಸಮಾಧಾನವನ್ನು' 
Kain ಹುದುಗಲೆತ್ತಿಸದೆ ಹೇಳಿದ. ದೇಸಣ್ಣ. 

“ಶಾಂತಂ ಪಾಪಂ, ನಾಗತಿಯವರನ್ನು ಆಡುವ ನಾಲಗೆಯಲ್ಲಿ ಹುಳು ಸುರಿಯ 
ಬೇಕು. ಅವರು ದೇವತೆ ಎಂಬುದು ನಿಜ ದೇಸಣ್ಣನವರೇ, ದೇವತೆಗಳು ಸ್ವರ್ಗದಲ್ಲಿ 
ಇರಬೇಕೇ ಹೊರತು ನೆಲಕ್ಕೆ ಬಂದರೆ, ಇಲ್ಲಿಯವರು ಅವರ ದೇವತಾಗುಣವನ್ನು 
ದುರುಪಯೋಗಪ ಡಿಸಿಕೊಳ್ಳುತ್ತಾರೆ. ನಾಗತಿಯವರಿಗೆ ಇದು ತಿಳಿಯದು. ಎಲ್ಲರಂತೆ 
ತಮ್ಮ ಒಳ್ಳೆತನದಿಂದ ಕುರುಡರಾಗಿದ್ದಾರೆ. 2 


ಬಿರುಗಾಳಿಯ ಮುನ್ನ ೧೧೯ 


“ನಾಗತಿಯರಿಗೆ ಸ್ವಾರ್ಥವಿಲ್ಲ, ರಾಜ್ಯರನ್ನೇ ಬಿಟ್ಟುಕೊಟ್ಟ ಲಿಂಗಣ್ಣನಾಯಕರಲ್ಲಿ 
ದೋಷವಿಲ್ಲ, ಹಾಗಾದರೆ ಇನ್ನಾರ ಸ್ವಾರ್ಥ ಕಂಡಿತು ನಿನಗೆ?” 

“ಹಿಂದೆಯೇ ಒಮ್ಮೆ ಹೇಳಿದ್ದೆ. ಈಗಲೂ ಹೇಳುತ್ತೇನೆ- ಮಂತ್ರಿ ಭುವನಪ್ಪ 
ನವರದು.” 

“ಈಗ ಓಬಣ್ಣನಾಯಕರು ಪಟ್ಟಕ್ಕೆ ಬಂದರೆ ಅವರಿಗಾಗುವ ಲಾಭವೇನು, 
ಚಿಕ್ಕಣ್ಣನಾಯಕರು ಬಂದಿದ್ದರೆ ಆಗುತ್ತಿದ್ದ ನಷ್ಟವೇನು?'' 

“ನಷ್ಟವಿಲ್ಲವೆ? ಅವರಿಂದಾಗಿ ರಾಜ್ಯ ಪಡೆದ ಓಬಣ್ಣನಾಯಕರು ಅವರ ಕೈ 
ಗೊಂಬೆಯಾಗುತ್ತಾರೆ. ಚಿಕ್ಕಣ್ಣನಾಯಕರಾದರೆ, ಅವರ ಹತ್ತಿರ ಇವರ ಬೇಳೆ 
ಬೇಯುವುದಿಲ್ಲ. ಚಿಕ್ಕಣ್ಣನಾಯಕರು ಅಣ್ಣನಂತೆ ಭೋಳೇ ಸ್ವಭಾವದವರಲ್ಲ. ಅವರಿಗೆ 
ಯಾರ ಯಾರ ಬೆಲೆ ಎಷ್ಟು ಎನ್ನುವುದು ಗೊತ್ತಿದೆ. ಅದಕ್ಕಾಗಿಯೇ ಈ ಸಭೆ ಕರೆಯುವ 
ನಾಟಕವಾಡಿ ಹತ್ತು ಜನದ ಕಣ್ಣಿಗೆ ಬೂದಿ ತೂರಿ, ಚಿಕ್ಕಣ್ಣನಾಯಕರು ಪಟ್ಟಕ್ಕೆ 
ಬರುವುದನ್ನು ತಪ್ಪಿಸಿದ್ದು. ಶ್ರ 

“ನಿನ್ನ ಮಾತು ನನಗಷ್ಟು ನಂಬಿಕೆಯಾಗುತ್ತಿಲ್ಲ ಮುದ್ದಣ್ಣ ಒಂದು ವೇಳೆ ಅದು 
ನಿಜವೆಂದುಕೊಂಡರೂ ಈಗ ನಾವು ಮಾಡುವುದೇನು ಉಳಿದಿದೆ?” 

“ಬೇಕಾದಷ್ಟು ಉಳಿದಿದೆ. ಈಗಲೂ ನಾವು ಬಲವಾಗಿ ನಿಂತರೆ ನ್ಯಾಯಕ್ಕೆ 
ಗೆಲುವಾಗುವಂತೆ ಮಾಡಬಹುದು.” 

“ಹೇಗೆ? 9? 

“ಲಿಂಗಣ್ಣನಾಯಕರು ಪಟ್ಟ ಬೇಡವೆಂದರೆ, ಅದು ಚಿಕ್ಕಣ್ಣನಾಯಕರಾದಾಗ ಬೇಕು 

ಎಂದು ನಾವೆಲ್ಲರೂ ಒಟ್ಟಾಗಿ ಹೇಳಬೇಕು. ಸರ್ಜೇನಾಯಕರ ಮಕ್ಕಳಿಗೆ ಅನ್ಯಾಯ 
ವಾಗದಂತೆ ಶತಾಯ-ಗತಾಯ ಶ್ರಮಿಸಬೇಕು.” 

“ಅಂದರೆ ಸಭೆಯಲ್ಲಾದ ತೀರ್ಮಾನದ ವಿರುದ್ಧ ನಾವು ಕೆಲಸ ಮಾಡಬೇಕು. 
ಅಲ್ಲವೆ?” 


“ಅಗತ್ಯವಾದರೆ-ಅಹುದು.” 
“ನಾಗತಿಯರೂ ಉಳಿದವರೂ ಇದಕ್ಕೆ ಒಪ್ಪಿದರೆ ಸರಿ. ಒಪ್ಪದಿದ್ದರೆ...?” 
“ಒಪ್ಪಿಸಬೇಕು.” 


“ಮಾತಿನಿಂದಲಾದರೂ ಸರಿ, ಹೇಗಾದರೂ ಸರಿ-ಅಲ್ಲವೇ?” 

-ಮುದ್ದಣ್ಣನ ಹೃದಯಾದಾಳವನ್ನು ಹೊಕ್ಕು ನೋಡುವಷ್ಟು ಮೊನೆಯಾಗಿ 
ಪ್ರಶ್ನೆಯನ್ನು ಹಾಕಿದ ದೇಸಣ್ಣ 

“ನನಗಾವುದೂ ತಿಳಿಯುತ್ತಿಲ್ಲ ದೇಸಣ್ಣನವರೇ. ನನಗೆ ಬೇಕಾದುದಿಷ್ಟೇ- ನ್ಯಾಯಕ್ಕೆ 
ಗೆಲುವಾಗಬೇಕು.” 

“ಆ ಮಾತನ್ನು ಮತ್ತೆ ಮತ್ತೆ ಹೇಳುತ್ತಿದ್ದೀಯ ಮುದ್ದಣ್ಣ. ನಿನ್ನೊಬ್ಬನ ಕಣ್ಣಿಗೇ 

ನ್ಯಾಯ ಕಾಣುವಂತೆ ನಮ್ಮ ಕಣ್ಣಿಗೆ: ನ್ಯಾ ಯವೆಂದು ಕಂಡುದೇ ನ್ಯಾ ಯವಾಗಿರಬೇಕಾದ 
ಅಗತ್ಯ ವಿಲ್ಲ. ಅದು ಹೇಗಾದರೂ ಅರಮನೆಯ ವ್ಯವಹಾರದಲ್ಲಿ ನಾವ ಇಷ್ಟು ದೂರ 


೧೨೦ ಕಂಬನಿಯ ಕುಯಿಲು 


ಪ್ರವೇಶಿಸಬೇಕಾದುದು ಉಚಿತವಲ್ಲ. ನ್ಯಾಯ, ನ್ಯಾಯ ಎನ್ನುತ್ತೀಯ. ನ್ಯಾಯವೇ 
ನಿನಗೆ ಬೇಕಾದ ಪಕ್ಷದಲ್ಲಿ. ಆ ದಿನ ಸಭೆಯಲ್ಲೇ ಇಂದು ನನ್ನ ಮುಂದೆ ಹೇಳಿದ 
ಮಾತನ್ನು ಹೇಳಬೇಕಾಗಿತ್ತು. ಅಂದು ಯಾರ ಮಾತಿಗೂ ಅಡ್ಡಿ ಇರಲಿಲ್ಲ. ಹಾಗೆ 
ಮಾಡದೆ ಅಂದು ಸುಮ್ಮನಿದ್ದು, ಇಂದು ಎಲ್ಲವೂ ಇತ್ಯರ್ಥವಾಯಿತು ಎನ್ನುವ 
ಗಳಿಗೆಯಲ್ಲಿ ಹೊಸ ಸಮಸ್ಯೆಯೊಂದನ್ನು ತಂದು ಒಡ್ಡುವುದು, ನಿನ್ನ ದೃಷ್ಟಿಯಲ್ಲಿ ನ್ಯಾಯದ 
ಸಮರ್ಥನೆಯಾಗೆ ಕಾಣಬಹುದೋ ಏನೋ. ಆದರೆ ದುರ್ಗದ ಹಿತದೃಷ್ಟಿಯಿಂದ 
ಒಳಿತಲ್ಲ. ಭುವನಪ್ಪನವರು ಇದಿರು ಜನ ಎಂದು ಹೇಳುತ್ತೀಯ. ಅದು ಇರಬಹುದು; 
ಇಲ್ಲದಿರಬಹುದು. ಒಂದು ವೇಳೆ ಹಾಗೆ ಇದಿರು ಜನವೆಂಬುದಿದ್ದರೆ ನೀನು ನಿನ್ನ 
ಪಕ್ಷವನ್ನು ಗೆಲ್ಲಿಸಲು ಹಟ ಹಿಡಿದರೆ, ಅವರೂ ಅವರ ಪಕ್ಷವನ್ನು ಗೆಲ್ಲಿಸಲು ಹಟ 
ತೊಡಗುತ್ತಾರೆ. ಇಂಥ ಹಟದ ಫಲವೇನಾಗುವುದೆಂಬುದನ್ನು ನಾನು ಬಲ್ಲೆ, 4 

“ಏನಾಗುತ್ತದೆ?” 

“ಮಾತಿನಲ್ಲಿ ಮುಗಿಯಬಹುದು- ರಕ್ತಪಾತದಲ್ಲಿ ಕೊನೆಗಾಣಬಹುದು. ಎರಡ 
ನೆಯ ಪರಿಣಾಮದ ಸಂಭವವೇ ಹೆಚ್ಚು. ನನಗೆ ತೋರುವುದಿಷ್ಟೇ ಮುದ್ದಣ್ಣ... ಒಂದು 
ವೇಳೆ ಅನ್ಯಾಯವಾಗುತ್ತಿದ್ದರೆ, ಹಾಗೆ ಮಾಡಿದವರನ್ನು ಶಿಕ್ಷಿಸುವ ಭಾರವನ್ನು ದೇವರಿಗೆ 
ಬಿಟ್ಟು ವಿನಾ ಕಾರಣ ರಕ್ತಪಾತವಾಗದಂತೆ ನಡೆಯುವುದು ಒಳ್ಳೆಯ ದಾರಿ.” . 

“ರಕ್ತಪಾತದ ಭೀತಿಗೆ ಸತ್ಯವನ್ನು ಬಲಿಗೊಡುತ್ತೀರಾ?” 

“ಸತ್ಯದ ಮಾರ್ಗ ಬಹುವಿಚಿತ್ರ ಮುದ್ದಣ್ಣ. ನನಗೆ ಕಂಡುದು ನನಗೆ ಸತ್ಯ. ನಿನಗೆ 
ಕಂಡುದು ನಿನಗೆ ಸತ್ಯ. ಈ ಎರಡರಲ್ಲಿ ಯಾವುದು ಸರಿ. ಈ ಎರಡು ಸತ್ಯಗಳ 
ತಿಕ್ಕಾಟದಲ್ಲಿ ಸತ್ಯ ಉದ್ದಾರವಾಗುವುದಿಲ್ಲ. ಅದರ ಹೆಸರಿನಲ್ಲಿ ಜನರ, ಅದರಲ್ಲೂ 
ಹೆಚ್ಚಾಗಿ ನಿರಪರಾಧಿಗಳ ರಕ್ತಪಾತವಾಗುತ್ತದೆ. ಅಂಥ ರಕ್ತಪಾತಕ್ಕೆ ನಾನು ಬೆದರುತ್ತೇನೆ. 
ನಿರಪರಾಧಿಗಳ ರಕ್ತ, ಕಣ್ಣೀರು ಏಳೇಳು ಜನ್ಮಕ್ಕೂ ಬೆನ್ನಟ್ಟಿ ಬರುವ ಭಯಂಕರ ಪಾಪ 
ಮುದ್ದಣ್ಣ.” 

"“ರಕ್ತಪಾತವೆಂದರೆ, ಯುದ್ಧದಲ್ಲೇ ಮೈಸವೆಸಿದ ದಳವಾಯಿಗಳಿಗೂ ದಿಗಿಲೇ?” 

-ನವಿರಾದ ವ್ಯಂಗ್ಯದ ಧ್ವನಿಯಲ್ಲಿ ಕೇಳಿದ ಮುದ್ದಣ್ಣ 

“ನಿಜ. ನನಗೆ ದಿಗಿಲು, ದಳವಾಯಿಯಾದುದರಿಂದಲೇ, ರಕ್ತದ ವೃಷ್ಟಿಕರೆವ 
ರಣದಲ್ಲಿ ಮೈ ಸವೆದುದರಿಂದಲೇ ನನಗಿಷ್ಟು ದಿಗಿಲು. ರಕ್ತದ ಬೆಲೆ ಏನೆಂಬುದು 
ಬೇರೆಯವರಿಗೆ ತಿಳಿಯುವುದು ಅಸಾಧ್ಯ ಮುದ್ದಣ್ಣ. ಆದರೆ ನನಗೆ, ನಿನಗೆ ಗೊತ್ತು. ` 
ರಕ್ತದಲ್ಲಿ ಬಿತ್ತಿದ ಬೆಳೆಯನ್ನು ಕಂಬನಿಯ ಕಾಲುವೆ ಹರಿಸಿ ಬೆಳೆಸಬೇಕಾಗುವುದು 
ಎಂಬುದು ಬೇರೆಯವರಿಗೆ ಕಾಣದಿರಬಹುದು. ಆದರೆ ನನಗೆ-ನಿನಗೆ ಅಂಗೈಯ 
ನೆಲ್ಸಿಯಕಾಯಿಯಷ್ಟು ಸ್ಪಷ್ಟಫಾಗಿ. ತಿಳಿದಿದೆ. ಒಂದೊಂದು ಬಾರಿ ಶತ್ರುವಿನ ಸಾಧು 
ಗೊಲೆಮಾಡಿ ಗೆದ್ದೆವು ಎಂದುಕೊಂಡು ಬಂದಾಗಲೂ, ಆ ಗೆಲುವು ಮುಂದಿನ ಯುದಕ್ಕೆ 
ತಾಯಿಯಾದುದು ಈ ಅಲ್ಪ ಬಾಳಿನಲ್ಲೇ ನಾಲ್ಕಾರು ಬಾರಿ ಕಂಡಿದೆ. ಊಹೂ- 
ಯುದ್ಧದಿಂದ, ಕತ್ತಿಯಿಂದ ತೀರ್ಮಾನವಾದ ಮಾತು, ಎಂದೂ ಶಾಶ್ವತವಾಗುವುದಿಲ್ಲ. 


ಬಿರುಗಾಳಿಯ ಮುನ್ನ ೧೨೧ 


ನೀನಿನ್ನೂ ಯುವಕ. ಅಷ್ಟು ರಕ್ತವನ್ನು ಸುರಿಸಿಯೂ ಇಲ್ಲ, ಸುರಿದುದನ್ನು ಕಂಡೂ 
ಇಲ್ಲ. ಅದಕ್ಕೇ ರಕ್ತ ಸುರಿಸುವುದು ಬಹಳ ಅಗ್ಗವಾದ ಮಾತು ಎಂಬಂತೆ ಆಡುತ್ತಿದೀಯ. 
ಆದರೆ ನಾನು ಹೇಳುತ್ತೇನೆ ಕೇಳು. ಇಷ್ಟು ರಕ್ತದ ಆತುರ ಬೇಡ. ಕಂಡವರ ರಕ್ತಕ್ಕೆ 
ಆತುರಪಡುವುದು ಬಲು ಸುಲಭ ಮುದ್ದಣ್ಣ ಆದರೆ ಇಂದು ಪರರ ಮೈಯಿಂದ 
ಸುರಿದ ನೆತ್ತರು, ನಾಳೆ ನಮ್ಮ ಮೈಯಿಂದ ಸುರಿವ ನೆತ್ತರಿಗೆ ಮುನ್ನುಡಿ. ಆದುದರಿಂದ 
ಇಷ್ಟು ಹಟ ಬೇಡ. ನಮ್ಮ ಮನಸ್ಸಿನಲ್ಲಿ ಇದ್ದುದನ್ನು ನಿರ್ವಂಚನೆಯಾಗಿ ಹೇಳಿಯಾಯಿತು. 
ಮುಂದಿನದು ಶಿವನ ಚಿತ್ತ, ಆತನ ಮನಸ್ಸಿಗೆ ಬರದೆ ಯಾರ ಯಾರ ತಲೆ ಮೇಲಿಟ್ಟ 
ಕಿರೀಟವೂ ಉಳಿಯುವುದಿಲ್ಲ. ನನಗೆ ನಿನಗೆ ಕಾಣದ ಸತ್ಯವನ್ನು ಆತ ಕಾಣಬಲ್ಲ. 
ಆತನ ಮೇಲೆ ಭಾರ ಹಾಕಿ ಸುಮ್ಮನಿರು.” 

-ತನ್ನೊಳಗಿದ್ದಯಾವುದೋ ಶಕ್ತಿ ನುಡಿಸಿದವನಂತೆ ಹೇಳಿದ ದೇಸಣ್ಣ. ಮುದ್ದಣ್ಣ 
ಆತನ ಮಾತಿಗೆ ಅಡ್ಡಿ ಬರದೆ ಸುಮ್ಮನೆ ಕುಳಿತು ಕೇಳುತ್ತಿದ್ದು, ಆತನ ಮಾತು ಮುಗಿದ 
ಬಳಿಕ ಹೇಳಿದ: 

“ಅಂತೂ ದೊಡ್ಡ ದಳವಾಯಿಗಳು ಬರಬರುತ್ತ ವೇದಾಂತಿಗಳಾಗುತ್ತಿರುವಂತಿದೆ. 
ಸರಿಯೆ, ಶಿವನ ಇಚ್ಛೆಗೆ ಯಾರು ಇದಿರು. ಅಂತೂ ನಮಗೂ ನಾಲ್ಕು ಬುದ್ಧಿವಾದದ 
ಮಾತು ಕೇಳಿ ಉಪಕಾರ ಮಾಡಿದಿರಿ. ಸಭೆಗೆ ಹೋಗಿ ರೀತಿ ರಿವಾಜು ಕಲಿತಂತಾಯಿತು; 
ದಳವಾಯಿಗಳ ಹತ್ತಿರ ವೇದಾಂತ ಕಲಿತಂತಾಯಿತು. ಒಟ್ಟಿನ ಮೇಲೆ ನಾನಿನ್ನೂ 
ಕಲಿಯುವುದು ಬಹಳ ಇದೆ ಎಂದು ತಿಳಿದಂತಾಯಿತು, ಸರಿಯೆ ಏನೋ ಮನಸಿನಲ್ಲಿದ್ದು 
ದನ್ನು ಒಳಗೇ ಇಟ್ಟುಕೊಳ್ಳುವ ವಿದ್ಯೆ ನನಗೆ ಬರದ ವಿದ್ಯೆ. ಅದಕ್ಕೆ ಇದ್ದ ವಿಚಾರವನ್ನು 
ಹೇಳಿದೆ. ದೊಡ್ಡ ದಳವಾಯಿಗಳು, ಈಗ ನಡೆಯುತ್ತಿರುವುದೇ ಸರಿ, ಹೀಗೇ ಆಗಬೇಕು 
ಎಂದರೆ, ಹಾಗೇ ಆಗಲಿ. ಅದರಲ್ಲಿ ನನಗೆ ನಷ್ಟವೂ ಇಲ್ಲ, ಲಾಭವೂ ಇಲ್ಲ. ಹತ್ತು 
ಜನರ ಹಿರಿಯರ ನಡುವೆ, ನಾವು ಕಿರಿಯರು, ಅವರು ಸರಿ ಎಂದ ದಾರಿಯಲ್ಲಿ. 
ನಡೆದರಾಯಿತು. ರಾಜ್ಯ ಯಾರದೋ ಅವರದಾಗಲಿ. ಈ ಕತ್ತಿ ಯಾರ ಊಳಿಗ 
ಮಾಡಬೇಕೊ, ಅವರ ಊಳಿಗ ಮಾಡಲಿ.” 

ಮುದ್ದಣ್ಣ ಇಷ್ಟು ಸುಲಭವಾಗಿ ತನ್ನ ಮಾತಿಗೆ ಒಪ್ಪತ್ತಾನೆ ಎಂದು ದೇಸಣ್ಣ 
ನಂಬಿರಲಿಲ್ಲ; ಎಂತಲೇ ಅತಿ ಸರಳವಾಗಿ ಕಾಣುವ ಈ ಮಾತುಗಳ ಗರ್ಭದಲ್ಲಿ 
ಬೇರಾವುದೋ ಬ್ರಹ್ಮಾಂಡ ಅಡಗಿದೆ ಎನಿಸಿತು. ಆದರೆ ಅದನ್ನು ತಿಳಿದುಕೊಳ್ಳಲು 
ದಾರಿ ಇರಲಿಲ್ಲ, ಹೆಚ್ಚು ಕೇಳುವುದರಿಂದ ಉಪಯೋಗವಿಲ್ಲವೆನ್ನುವುದನ್ನರಿತು ದೇಸಣ್ಣ- 

“ನನ್ನ ಮಾತು ನಿನಗೂ ಸರಿ ಎಂದು ತೋರಿದರೆ ಸರಿ; ಹಾಲಿಗೆ ಸಕ್ಕರೆ 
ಬೆರೆತಂತಾಯಿತು. ನಾನಿನ್ನು ಬರಲೆ?” 

-ಎಂದು ಮಾತು ಮುಗಿಸಿ ಹೊರಡಲನುವಾದ. 

“ಸರಿ. ಹೋಗಿಬನ್ನಿ” 

-ಎಂದ ಮುದ್ದಣ್ಣ ದೇಸಣ್ಣ ಮುಗ್ಗುಲಲ್ಲಿಟ್ಟಿದ್ದ ಪಾಗನ್ನು ತೆಗೆದು ತಲೆಗೆ 
ಧರಿಸಿಕೊಂಡು, ಮುದ್ದಣ್ಣನಿಗೆ ನಮಸ್ಕಾರ ಮಾಡಿ ಹೊರಟ. 


೧೨೨ ಕಂಬನಿಯ ಕುಯಿಲು 


ಆತ ಇಲ್ಲಿಯ ಸದ್ದು ಕೇಳದಷ್ಟು ದೂರ ಹೋಗುವವರೆಗೂ ಸುಮ್ಮನೆ, ದಿಂಬಿಗೆ 
ಒರಗಿ ಕುಳಿತಿದ್ದ ಮುದ್ದಣ್ಣ ಆ ಬಳಿಕ “ಇನ್ನು ಹೊರಗೆ ಬರಬಹುದು ರಾಯಣ್ಣ” 
ಎಂದ. 

ಆ ಮಾತು ಕೇಳಿದ ಕೂಡಲೇ, ಹಜಾರದ ನಡುವೆ ಇಳಿಬಿಟ್ಟ ದಪ್ಪ ತೆರೆಯ 
ಮರೆಯಲ್ಲಿ ಕುಳಿತು ಇವರಿಬ್ಬರ ಮಾತನ್ನು ಕೇಳಿಸಿಕೊಳ್ಳುತ್ತಿದ್ದ ರಾಯಣ್ಣ ಹೊರಬಂದ. 

“ದೊಡ್ಡ ದಳವಾಯಿಗಳ ಮಾತನ್ನು ಕೇಳಿದೆಯಾ ರಾಯಣ್ಣ?” 

“ಕೇಳಿದೆ.” 

“ಹಾಗಾದರೆ ಇನ್ನು ನಮಗೆ ಬಾಕಿ ಉಳಿದಿರುವುದು ಸನ್ಯಾಸ ಸ್ವೀಕಾರಕ್ಕೆ ಸಿದ್ಧತೆ 
ಮಾಡಿಕೊಳ್ಳುವುದೊಂದೇ ಅಲ್ಲವೇ?” 

ಪಕ್ಕಕ್ಕೆ ಬಂದು ಕುಳಿತ ತಮ್ಮನತ್ತ ಅರ್ಥಗರ್ಭಿತ ನೋಟದಿಂದ ನೋಡುತ್ತಾ 
ವಿಷಮಿಶ್ರಿತವಾದ ನಗು ನಕ್ಕು ಕೇಳಿದ ಮುದ್ದಣ್ಣ 

“ಹೂ, ದೊಡ್ಡ ದಳವಾಯಿಗಳ ಮಾತು ಕೇಳಿದರೆ ಹಾಗೇ ತೋರುತ್ತದೆ. ಏಕೋ 
ಅವರಿಗೆ ವೇದಾಂತದ ಹುಚ್ಚು ಹಿಡಿದ ಹಾಗಿದೆ.” 

“ಹೌದು, ಹೌದು, ಅವರು ಈ ಲೋಕದಿಂದ ತೆರಳುವ ದಿನ ದೂರವಿಲ್ಲವೆಂದೇ 
ನನಗೂ ತೋರುತ್ತದೆ” 

-ಎಂದವನೇ ಮುದ್ದಣ್ಣ, ಕೆಣಕಿದ ಸರ್ಪದಂತೆ ಸೆಟೆದು ಕುಳಿತು ನೋಟದಲ್ಲಿ 
ನಂಜು ಉರಿಯನ್ನು ಕಾರುತ್ತಾ ಗುಡುಗಿದ- 

“ರಾಯಣ್ಣ, ಇಂದಿನಿಂದ ದೊಡ್ಡ ದಳವಾಯಿಗಳ ಮೇಲೂ ಒಂದು ಕಣ್ಣಿರಲಿ. 
ನನ್ನ ದಾರಿಯಲ್ಲಿ ಅಡ್ಡ ಬಂದವರು ಯಾರೂ ಉಳಿಯಕೂಡದು. ಅರ್ಥವಾಯಿತೇ?” 

“ಅರ್ಥವಾಯಿತು.” 

“ನನಗೆ ಕತ್ತಿಯ ಆತುರ... ರಕ್ತದ ಹುಚ್ಚು... ನಿಜ ರಾಯಣ್ಣಾ, ದೊಡ್ಡ 
ದಳವಾಯಿಗಳ ಮಾತು ನಿಜ. ಇಂದು ನನಗೆ ದೊಡ್ಡ ದಳವಾಯಿಗಳ ರಕ್ತದ ಹುಚ್ಚೂ 
ಹಿಡಿದಿದೆ. ತನ್ನ ದಾರಿಗೆ ಅಡ್ಡವಾದವರ ಎದೆಯ ರಕ್ತ ಬಸಿಯದ ಹೊರತು ಈ 
ಹುಚ್ಚು ತೀರುವುದಿಲ್ಲ. ಹೋಗು-ದೊಡ್ಡದಳವಾಯಿಗಳ ಹಿಂದೆಯೂ ಒಬ್ಬ ಬೇಹುಗಾರ 
ನಿರಬೇಕೆಂಬ ನಮ್ಮ ಕಟ್ಟಪ್ಪಣೆಯನ್ನು ತಿಳಿಸು ನಮ್ಮ ದಳದವರಿಗೆ. ಇಂದಿನಿಂದ ಬೇಹು 
ಬಲವಾಗಬೇಕು ರಾಯಣ್ಣ. ಇಂದು ದಳವಾಯಿಗಳು ಬಿಚ್ಚು ಮಾತಾಡಿ ನಮಗೇ 
ಮಹೋಪಕಾರ ಮಾಡಿದ್ದಾರೆ. ನಮ್ಮ ಶತ್ರುಗಳು ಅರಮನೆಯಲ್ಲಿ ಮಾತ್ರವೇ ಅಲ್ಲ 
ಇರುವುದು, ನಮ್ಮ ಪಾಳಯದಲ್ಲೂ ಅದು ಸುಳಿಯುತ್ತಿರಬಹುದು ಎಂದು ತೋರಿಸಿ" 
ಕೊಟ್ಟಿದ್ದಾರೆ. ಈ ಉಪಕಾರಕ್ಕೆ ತಕ್ಕ ಕೃತಜ್ಞತೆ ಎಂದರೆ...” 

“ಅಡ್ಡವಾದರೆ ಮೊದಲು ಅವರ ತಲೆ ಉರುಳಿಸುವುದು” 

-ಎಂದು ಮುದ್ದಣ್ಣನ ಹೃದಯದಲ್ಲಿದ್ದ ಭಾವನೆಯೇ ಮಾರ್ನುಡಿದಂತೆ ಹೇಳಿದ 
ರಾಯಣ್ಣ. ತಮ್ಮನ ಮಾತು ಕೇಳಿ ಮುದ್ದಣ್ಣ "ಶಾಭಾಸ್‌' ಎಂದು ಗಹಗಹಿಸಿ ನಕ್ಕ. 

ಈ ನಗುವಿನ ಉಗ್ರತೆಗೆ, ಛಾವಣಿಯನ್ನು ಹೊತ್ತ ತೇಗದ ಜಂತೆಗಳೂ 
ನಡುಗಿದವು. 


ಬಿರುಗಾಳಿಯ ಮುನ್ನ ೧೨೩ 


3 


ಮಧ್ಯಾಹ್ನದ ಊಟದ ಬಳಿಕ ನಿದ್ರೆಯನ್ನು ಮುಗಿಸಿ ಆಗತಾನೇ ಎದ್ದ ಭುವನಪ್ಪ 
ನವರು, ತೊಡೆಯ ಮೇಲೆ ಕುಳಿತ ಮೊಮ್ಮ ಗನೊಂದಿಗೆ ಸರಸವಾಡುತ್ತಾ ಮೆತ್ತೆ 
ಹಾಸಿದ ಉಯ್ಯಾಲೆಯಲ್ಲಿ ತೂಗಿಕೊಳ್ಳುತ್ತಿರುವಾಗ ಆಳು ಬಂದು “ದೊಡ್ಡ ದಳವಾಯಿ 
ದೇಸಣ್ಣನವರು ಕಾಣಲು ಬಂದಿದ್ದಾರೆ”. ಎಂದು ಹೇಳದ: 

“ಲ್ಲೇ ಬರಲಿ, ಒಳಗೆ ಕರೆದುಕೊಂಡು ಭಾ 

-ಎಂದು ಆಳಿಗೆ ಅಪ್ಪಣೆ ಮಾಡಿದರು. ದೊಡ್ಡ ದಳವಾಯಿಗಳು ಬಂದಿದ್ದಾರೆ 
ಎಂದು ಕೇಳುತ್ತಲೇ, ಅವರಿಗೆ ತೊಡೆಯ ಮೇಲೆ ಕುಳಿತ ಮೊಮ್ಮಗ, ತೂಗುತ್ತಿರುವ 
' ಉಯ್ಯಾಲೆ ಎಲ್ಲವೂ ಮರೆತುಹೋಗಿ, ಸಂಸಾರ ಸ್ವರ್ಗದಲ್ಲಿ ಸ್ವಚ್ಛಂದವಾಗಿ ವಿಹರಿಸುತ್ತಿದ್ದ 
ಅವರ ಮನಸ್ಸು ಮತ್ತೆ ರಾಜಕಾರಣದ ಮರುಳುಗಾಡಿಗೆ ಇಳಿಯಿತು. ಹಾಗೇ ಅಪರ 
ಹೃದಯ "ಸ್ವಾಮೀ ಭೂತನಾಥೇಶ್ವರಾ, ಎಂದು ಈ ಬಂಧನದಿಂದ ಬಿಡುಗಡೆ ಮಾಡಿ, 
ನಿನ್ನ ಸೇವೆಗೆ 'ಕರೆದುಕೊಳ್ಳುತ್ತೀಯಾ' 7 ಎಂದು ಬೇಡಿತು. ಅವರ ಮನಸ್ಸು ಇನ್ನೂ ಆ 
ಭಾವನೆ ನಿರ್ಮಿಸಿದ ಲೋಕದಲ್ಲಿರುವಾಗಲೇ ದೇಸಣ್ಣ ಒಳಗೆ ಬಂದು ವಂದಿಸಿದ. 

“ಕುಳಿತುಕೊಳ್ಳಿ ದೇಸಣ್ಣನವರೇ. ಬಿಸಿಲಿನಲ್ಲೇ ತುಂಬಾ ದೂರ ಬಂದಿರಿ. 
ಮನೆಯಲ್ಲಿ ಎಲ್ಲರೂ ಕುಶಲವೇ?” 

“ಶಿವನ ದಯೆ. ಎಲ್ಲವೂ ಕ್ಷೇಮ.” | 

“ಆ ಮಾತು ಕೇಳಿ ತುಂಬಾ ಸಂತೋಷವಾಯಿತು. ಅಪ್ಪಣೆಯಾಗಲಿ, ನನ್ನಿಂದ 
ಏನಾಗಬೇಕಿತ್ತು?'' 

“ಬಹುದಿನಗಳಿಂದಲೂ ತಮ್ಮನ್ನೊಂದು ಮಾತು ಕೇಳಬೇಕೆಂಬ ಬಯಕೆ ಇತ್ತು. 
ಈ ದಿನ ಏಕೋ ಆ ಬಯಕೆ ತುಂಬಾ ಬಲವಾಯಿತು. ತೊಂದರೆಯಾಗದಿದ್ದರೆ 
ಕೇಳಿಯೇಬಿಡೋಣವೆಂದು ಬಂದೆ.” 

“ಬಹಳ ಒಳ್ಳೆಯದು ಮಾಡಿದಿರಿ. ಏನು ಮಾತು ಹೇಳಿ? ನನಗೆ ಸಂಬಂಧಿಸಿದ್ದೋ 
ಅಥವಾ ಅಧಿಕಾರಕ್ಕೆ ಸಂಬಂಧಿಸಿದ್ದೋ?' 

“ಎರಡಕ್ಕೂ ಸೇರಿದ ಮಾತು.” 

“ಸರಿ. ಹಾಗಾದರೆ ಕೊಂಚ ತಡೆಯಿರಿ. ಈ ಮಗುವನ್ನು ಒಳಗೆ ಬಿಟ್ಟು ಬರುತ್ತೇನೆ. 
ಮುಂದೆ ಇವನ ಹಣೆಯಲ್ಲಿ ಏನು ಬರೆದಿದೆಯೋ. ಈಗಿನಿಂದಲೇ ಈ ರಾಜಕಾರಣ 
ವೆಲ್ಲಾ ಏಕೆ ಅವನ ಕಿವಿಯ ಮೇಲೆ ಬೀಳಬೇಕು” 

ಇಎಂದು ಭುವನಪ್ರನವರು ತೊಡೆಯ ಮೇಲಿದ್ದ ಮೊಮ್ಮಗನನ್ನು ಎತ್ತಿಕೊಂಡು 
ಒಳಗೆ ಹೋದರು. ದೇಸಣ್ಣ ಅವರು ಹಿಂತಿರುಗುವುದನ್ನೇ ಕಾಯುತ್ತಾ ಕುಳಿತ. 
ಕೆಲಸವಿಲ್ಲದೆ ಕುಳಿತ ಅವನ ಕಣ್ಣು, ಕುಳಿತ ಸ್ಥಳದಲ್ಲೆಲ್ಲಾ ಓಡಿಯಾಡಿ ನೋಡಿತು. 

ಭುವನಪ್ಪನವರು ದುರ್ಗದ "ಸಂಸ್ಥಾನದ ಪ್ರಧಾನ ಸಚಿವರು. ಆ ಪಟ್ಟ ಅವರಿಗೆ 
ವಂಶಪಾರಂಪರ್ಯವಾಗಿ ಬಂದಿತು. “ಅವರು ಮಾಡುತ್ತಿದ್ದ ದಾನಧರ್ಮಗಳ 


೧೨೪ ಕಂಬನಿಯ ಕುಯಿಲು 


ವಿಜೃಂಭಣೆಯನ್ನು ಕಂಡ ಜನ, "ಅವರ ಮನೆಯಲ್ಲಿ ವಜ್ರವೈಢೂರ್ಯಗಳು ಕಾಲ 
ಕಸವಾಗಿವೆ' ಎಂದು ಆಡಿಕೊಳ್ಳುತ್ತಿದ್ದರು. ಹಾಗೆ ಆಡಿಕೊಳ್ಳುವ ಜನ, ಈ ಮನೆಗೆ 
ಬಂದು ನೋಡಿದರೆ ಖಂಡಿತ ನಂಬುತ್ತಿರಲಿಲ್ಲ. ಪ್ರಧಾನಿ ಮನೆ ಎಂದು ಯಾರೋ 
ದೊಡ್ಡ ಬ್ರಾಹ್ಮಣರ ಮನೆಗೆ ಕರೆದುಕೊಂಡು ಬಂದಿದ್ದಾರೆ ಎಂದೇ ಹೇಳುತ್ತಿದ್ದರು. 
ಅಷ್ಟು ಸರಳವಾಗಿತ್ತು. ಅಲ್ಲಿಯ ಗೃಹಾಲಂಕಾರ. ಹಜಾರದ ಭವ್ಯ ವಿಶಾಲತೆಯೊಂದ 
ನ್ನುಳಿದು ಬೇರಾವ ಹೆಚ್ಚಿನ ಆಡಂಬರದ ವಸ್ತುಗಳೂ ಅಲ್ಲಿ ಇರಲಿಲ್ಲ. ಒಂದು ಕಡೆಯ 
ಗೋಡೆಯ ಮೇಲೆ ಅವರ ಹಿರಿಯರ ವರ್ಣಚಿತ್ರಗಳಿದ್ದುವು. ಅದರ ಇದಿರು ಗೋಡೆಯ 
ಮೇಲೆ ನಾಯಕರ ಚಿತ್ರಗಳು. ಅವರು ಕುಳಿತುಕೊಳ್ಳುವ ಪೀಠಕ್ಕೆ ಇದಿರಾಗಿ ಗೋಡೆಯ 
ಮೇಲೆ ಸಕಲಾಭರಣ ಭೂಷಿತವಾದ ಪುರುಷಪ್ರಮಾಣದ ಗಾಯಿತ್ರಿಯ ಚಿತ್ರ. ಅದರ 
ಇಬ್ಬದಿಯಲ್ಲಿ ಉತ್ಸವಾಂಬಾ, ಏಕನಾಥೇಶ್ವರಿಯರ ಚಿತ್ರ, ಸುವರ್ಣವರ್ಣದಿಂದ 
ರಚಿತವಾದ ಆ ಚಿತ್ರಗಳು ಹಜಾರದಲ್ಲಿ ಹಬ್ಬಿದ ನಸುಗತ್ತಲಲ್ಲೂ ಥಳಥಳಿಸುತ್ತಿದ್ದವು. 
ಮೂರಂಕಣ ಉದ್ದವಾದ ಛಾವಣಿಯಲ್ಲಿ, ಅಂಕಣಕ್ಕೊಂದು ರಚಿಸಿ, ಅದರಲ್ಲಿ 
ದಶಾವತಾರ, ಅಷ್ಟದಿಕ್ಪಾಲಕರು, ಸಪ್ತಮಾತೃಕೆಯರ ಚಿತ್ರವನ್ನು ಬರೆಸಿದ್ದರು. ಆದರೂ 
ಆ ಚಿತ್ರಗಳಾಗಲಿ, ಅವುಗಳ ಹೊಳಪಾಗಲಿ, ಯಾವುವೂ ಆ ಹಜಾರಕ್ಕೆ ಆಡಂಬರ 
ಕಳೆಯನ್ನು ತರದೆ ಹಜಾರದ ವಿಸ್ತಾರದಲ್ಲಿ ಬೆರೆತು, ಕೆತ್ತನೆ ಕೆಲಸ ಮಾಡಿದ ಎತ್ತರವಾದ 
ಸಾಲುಗಂಬಗಳನ್ನುಳ್ಳ- ಆ ಹಜಾರಕ್ಕೆ ದೇವಾಲಯದ ಶೋಭೆಯನ್ನು ನೀಡಿದ್ದುವು. ಆ 
ಹಜಾರದಲ್ಲಿ ಎದ್ದು ಕಾಣುತ್ತಿದ್ದುದು ಅವರ ಅಧಿಕಾರ ದರ್ಪವಲ್ಲ. ಅವರ 
ಆತ್ಮೋನ್ನತಿಯ ಪವಿತ್ರಕಾಂತಿ. ದೇಸಣ್ಣ ಇದೆಲ್ಲವನ್ನೂ ನೋಡುತ್ತಾ ಕುಳಿತಿರುವಾಗಲೇ 
ಭುವನಪ್ಪನವರೂ, ಮಗುವನ್ನು ಒಳಗೆ ಬಿಟ್ಟು ಬಂದರು. ನಿಧಾನವಾಗಿ ಹಜಾರದೊಳಗೆ 
ನಡೆದು ಬಂದ ಅವರನ್ನು ನೋಡಿದ ದೇಸಣ್ಣ. ಆ ಹಜಾರಕ್ಕೆ ಒಪ್ಪುವ ಅಲಂಕಾರವಾಗಿತ್ತು 
ಅವರ ವ್ಯಕ್ತಿತ್ವ. | 

ಅವರ ವಯಸ್ಸು ಎಪ್ಪತ್ತರ ಸಮೀಪವೆಂದು ವಯಸ್ಸು ಬಲ್ಲವರು ಹೇಳಬೇಕಾಗಿತ್ತೇ 
ಹೊರತು, ಅರಿಯದವರು ಐವತ್ತಕ್ಕಿಂತ ಹೆಚ್ಚು ಹೇಳುವಂತಿರಲಿಲ್ಲ. ಸಂಯಮ, 
ಸಾಧನಗಳಿಂದ ಪಟುವಾದ ಅವರ ಆರಡಿ ಉದ್ದದ ಭವ್ಯದೇಹ, ಕೋಡುಗಲ್ಲಿನಂತೆ 
ನೇರವಾಗಿ ಭದ್ರವಾಗಿತ್ತು. ವಿಶಾಲವಾದ ವಕ್ಷ. ಮೊಳಕಾಲವರೆಗೆ ಬರುವ ಬಲವಾದ 
ನೀಳವಾದ ತೋಳು, ಸಾತ್ವಿಕ ಕಳೆ ರಾರಾಜಿಸುವ ಶಾಂತಪ್ರಸನ್ನ ಮುಖಮುದ್ರೆ, ನರೆತ 
ಹುಬ್ಬನಡಿಯಲ್ಲಿ ಅರಳಿದ ಕಣ್ಣುಗಳು, ಹುಬ್ಬಿನ ನಡುವೆ ಹಣೆಯಗಲಕ್ಕೂ ಕುಂಕುಮ 
ಗಂಧ, ಕಿವಿಗಳಲ್ಲಿ ಜೋತುಬಿದ್ದ ವಜ್ರದ ಕರ್ಣಕುಂಡಲಗಳು, ಅಲ್ಲೊಂದು ಇಲ್ಲೊಂದು 
ನರೆತಕೂದಲ ಛಾಯೆ ಕಾಣಿಸುವ ಬೋಳುತಲೆ, ಮೈಮೇಲೆ ಯಾವ ಕಸೂತಿಯ 
ಕೆಲಸವೂ, ಜರಿಯ ಹೊಳಪೂ ಇಲ್ಲದ ಬಿಳಿಯ ಕಾಶ್ಮೀರದ ಶಾಲು, ಕೆಂಪು ರೇಶಿಮೆ 
ಯಂಚಿನ ಪಂಚೆ, ಕೈಯಲ್ಲಿ ಒಂದು ಪವಿತ್ರದುಂಗುರ, ಒಂದು ಮುದ್ರೆಯುಂಗುರ- 
ನೋಡಿದ ಕೂಡಲೇ ಮನದಲ್ಲಿ ಕಡೆದು ನಿಲ್ಲುವ ಮೂರ್ತಿ. ಆದರೆಲ್ಲೂ ಪ್ರಧಾನಿ 
ಪಟ್ಟದ ಅಟ್ಟಹಾಸದ ಎಳೆಯೂ ಕಾಣದು. 


ಬಿರುಗಾಳಿಯ ಮುನ್ನ ೧೨೫ 


ಅವರನ್ನು ನೋಡಿ "ಈ ಚಿನ್ನದ ಗಟ್ಟಿಯಲ್ಲೂ ಸ್ಪಾರ್ಥದ ಕಸಿರೇ' ಎನಿಸಿ ಆಶ್ಚರ್ಯ 
ವಾಯಿತು. "ಊಹೂ, ನಾನು ನಂಬಲಾರೆ' ಎಂದಿತು, ಆ ಮಾತನ್ನು ನೆನೆಸಿಕೊಂಡು 
ನುಡಿದ ಮನಸ್ಸು. 

“ದಳವಾಯಿಗಳನ್ನು ಬಹಳ ಹೊತ್ತು ಕಾಯಿಸಿಬಿಟ್ಟೆನೋ ಏನೋ, ಮನ್ನಿಸಬೇಕು” 

-ಎಂದು ನುಡಿದು, ಭುವನಪ್ಪನವರನ್ನು ದಳವಾಯಿಗೆ ಹತ್ತಿರದಲ್ಲೇ ಇದಿರಾಗಿ 
ಒಂದು ಪೀಠವನ್ನು ಎಳೆದುಕೊಂಡು ಕುಳಿತು ಹಸನ್ಮುಖದಿಂದ ಆತನ ಮುಖವನ್ನು 
ನೋಡುತ್ತಾ- 

“ಹೇಳುವುದು ಏನೋ ಇದೆ ಎಂದಿರಿ, ಅಪ್ಪಣೆಯಾಗಲಿ” -ಎಂದರು. 

“ನನ್ನನ್ನು ತಾವು ಬಹು ವರ್ಷಗಳಿಂದ ಬಲ್ಲಿರಿ, ಭುವನಪ್ಪನವರೆ. ನಾನು ನಿಮ್ಮನ್ನು 
ಅಷ್ಟೇ ಅರಿತುಕೊಂಡಿದ್ದೇನೆ, ಎಂದು ತಿಳಿದುಕೊಂಡಿದ್ದೇನೆ. ನಿಮ್ಮಲ್ಲ ಅಚಲ 
ವಿಶ್ವಾಸವಿದೆ. ಆ ವಿಶ್ವಾಸವೇ ಸಂದೇಹದಲ್ಲಿ ತೊಳಲುತ್ತಿದ್ದ ನನ್ನನ್ನು ನಿಮ್ಮಲ್ಲಿಗೆ 
ಕರೆತಂದುದು. ಆದುದರಿಂದ ತಮ್ಮಲ್ಲಿ ಮನಬಿಚ್ಚಿ ಮಾತನಾಡಿದರೆ ಅನ್ಯಥಾ 
ಭಾವಿಸಬಾರದು.” 

ಯಾವುದೋ ಮಾತನ್ನು ಹೇಳಲು ಸಂಕೋಚಪಟ್ಟುಕೊಂಡು ದೇಸಣ್ಣ ಪಡುತ್ತಿದ್ದ 
ದ್ರಾವಿಡ ಪ್ರಾಣಾಯಾಮದ ಬಳಲಿಕೆಯನ್ನು ಕಂಡು ಭುವನಪ್ಪನವರಿಗೆ ನಗು ಬಂತು. 
ದೊಡ್ಡದಾಗಿ ನಕ್ಕು ಹೇಳಿದರು- 

“ನಮ್ಮನಮ್ಮಲ್ಲಿ ಮಾತಾಡುವುದಕ್ಕೆ ಇಷ್ಟು ಪೀಠಿಕೆ, ಸಂಕೋಚ ಯಾವುದೂ 
ಅಗತ್ಯವಿಲ್ಲ ದೇಸಣ್ಣ ನೀವೇ ಹೇಳಿದಿರಿ- ನಿಮ್ಮ ಪರಿಚಯ ನನಗೆ ಚೆನ್ನಾಗಿದೆ ಎಂದು. 
ನಿಜ, ನಾನೂ ಅದನ್ನು ಒಪ್ಪತ್ತೇನೆ. ನಿಮ್ಮ ಹೃದಯವನ್ನು ನಾನು ಬಲ್ಲೆ. ಎಂತಲೇ 
ನಾನು ತಪ್ಪು ತಿಳಿದುಕೊಳ್ಳಬಹುದೊ ಏನೊ ಎಂದು ಊಹಿಸುವುದು ಬೇಡ; 
ಹೇಳಬೇಕೆಂದು ಬಂದ ಮಾತನ್ನು ನಿಸ್ಸಂಕೋಚವಾಗಿ ಹೇಳಿ.” 

“ಆದರೂ ತಾವ ಹಿರಿಯರು...” 

“ಹೂ, ವಯಸ್ಸಿನಲ್ಲಿ, ಅಷ್ಟು ಮಾತ್ರ ಒಪ್ಪಿಕೊಳ್ಳುತ್ತೇನೆ. ಉಳಿದದ್ದರಲ್ಲಿಹೇಗೋ 
ನಾ ಕಾಣೆ. ಅಲ್ಲದೆ ರಾಜಕಾರಣದ ವಿಷಯ ಮಾತನಾಡುವುದಿದೆ ಎಂದಿರಿ. ದೇವರ 
ಇದಿರಿನಲ್ಲಿರುವಂತೆಯೇ ಸಿಂಹಾಸನದ ಇದಿರೂ ಹಿರಿಯರು, ಕಿರಿಯರು ಎಂಬ 
ತಾರತಮ್ಯವಿಲ್ಲ; ಅಲ್ಲಿ ಬೆಲೆ ಬರುವುದೂ ಒಂದೇ; ಮಾತಿಗೆ-ನಿಷ್ಠೆಗೆ. ಅದರಲ್ಲಿ ನೀವು 
ನನಗಿಂತ ಕಿರಿಯರಲ್ಲ. ಆದ್ದರಿಂದ ಧಾರಾಳವಾಗಿ ಹೇಳಿ.” 

“ನಿಮ್ಮ ವಿಷಯದಲ್ಲೊಂದು ಒಡಕು ಸುದ್ದಿ ಕಿವಿಗೆ ಬಿತ್ತು, ಅದಕ್ಕೇ ಬಂಧ 

-ಫ್ರಯತ್ನಪಟ್ಟು ವಿಷಯಕ್ಕೆ ಬಂದು ಹೇಳಿದ ದೇಸಣ್ಣ ಆ ಮಾತು ಕೇಳಿ 
ಭುವನಪ್ಪನವರ ಮುಖ ಗಂಭೀರವಾಯಿತು. ನಗುತ್ತಿದ್ದ ಕಣ್ಣುಗಳಲ್ಲಿ ನೋವು ಬೆರೆತ 
ಬೇರೊಂದು ಭಾವನೆ ಹೊಳೆಯಿತು. 

“ಹೂ ಹೇಳಿ.” 


೧೨೬ ಕಂಬನಿಯ ಕುಯಿಲು 


ತನ್ನ ಅಷ್ಟು ಮಾತಿನಿಂದಲೇ ಭುವನಪ್ಪನವರ ಹೃದಯಕ್ಕೆ ಮುಳ್ಳಿರಿದಷ್ಟು ಯಾತನೆ 
ಯಾಗಿತ್ತೆಂಬುದನ್ನು ಅವರು ಬಾಯಿಬಿಟ್ಟು ಹೇಳದಿದ್ದರೂ ಆ ಎರಡೇ ಶಬ್ದ ಸಾರಿಸಾರಿ 
ಹೇಳಿದವು ದೇಸಣ್ಣನಿಗೆ. ಅದನ್ನರಿತು ಅವನೆದೆಗೂ ನೋವಾಯಿತು. ಆ ನೋವಿನ 
ಆಕ್ರೋಶದಲ್ಲೇ ಹೇಳಿದ: 

“ನಿಮ್ಮಲ್ಲಿ ನನಗೆ ನಂಬಿಕೆ ಇದೆ ಭುವನಪ್ಪನವರೇ, ಪ್ರಚಂಡ ನಂಬಿಕೆಯಿದೆ. 
ಭೂತನಾಥೇಶ್ವರನಿಗೆ ದುರ್ಗದ ಮೇಲೆ ಅಭಿಮಾನ ತಪ್ಪಿದರೂ ನಿಮಗೆ ತಪ್ಪವುದಿಲ್ಲ 
ಎಂಬಷ್ಟು ನಂಬಿಕೆಯಿದೆ. ನಿಮ್ಮ ಮನೆತನದ ಹಿರಿಯರ ಸೇವೆಯಿಂದ ಈ ಸಿಂಹಾಸನ 
ಬಲಿತು ಬಲವಾಗಿದೆ ಎಂದು ನಾನು ಬಲ್ಲೆ. ಆದರೆ ಈಗ ನನ್ನ ಕಿವಿಗೆ ಬಿದ್ದಿರುವುದಿಷ್ಟು; 
ಹೆತ್ತ ತಾಯಿಯೇ ಹಸುಗೂಸಿನ ಕೊಲೆಗೆ ಸಿದ್ಧವಾಗಿದ್ದಾಳೆ ಎಂಬುದು. ಆ ಮಾತು 
ನನ್ನೆದೆಯನ್ನು ಬಿರುಗಾಳಿಯಂತೆ ಕಲಕುತ್ತಿದೆ. ಸತ್ಯ ಏನೇ ಇರಲಿ, ಶಿವ ಪಾದಸಾಕ್ಷಿಯಾಗಿ 
ಹೇಳಬೇಕು- ಓಬಣ್ಣನಾಯಕನನ್ನು ಪಟ್ಟಕ್ಕೆ ತರಬೇಕೆಂಬುದರಲ್ಲಿ ನಿಮಗಿರುವ ಆಸಕ್ತಿ 
ಏನು?” 

“ನಾನು ಸತ್ಯ ಹೇಳುತ್ತೇನೆಂದು ನಿಮಗೆ ನಂಬಿಕೆ ಇದೆಯೊ?” 

“ಇದೆ.” 

“ಆದರೂ ಆದರೂ... ಇಂಥ ವಿಷಯದಲ್ಲಿ ಸುಳ್ಳು ಹೇಳುವುದು ಮಾನವನ 
ಸ್ಪಭಾವಕ್ಕೆ ಅನಿರೀಕ್ಷಿತವಾದ ವಿಷಯವೇನಲ್ಲ.” 

“ಇರಬಹುದು. ನೀವು ಸ್ವಾರ್ಥದೃಷ್ಟಿಯಿಂದ ಏನಾದರೂ ಮಾಡುತ್ತೀರಿ ಎಂಬುದೇ 
ನಾನು ನಂಬಲಾಗದ ಮಾತು. ಒಂದು ವೇಳೆ ಹಾಗಾದರೂ ಆಗಬಹುದು. ಆದರೆ 
ಯಾವುದೇ ಕಾರಣಕ್ಕಾಗಿಯಾದರೂ ನಿಮ್ಮ ನಾಲಿಗೆ ಅನೃತ ನುಡಿಯುತ್ತಿದೆ ಎಂದರೆ 
ನಾನು ನಂಬುವುದಿಲ್ಲ.” 

“ನಾನು ಅಂದುಕೊಂಡುದಕ್ಕಿಂತ ಬೆಲೆಯನ್ನು ನನಗೆ ಕೊಡುತ್ತಿದೀರಿ ದೇಸಣ್ಣ. 
ಒಂದು ವೇಳೆ... ಇದರಲ್ಲಿ ನನ್ನ ಸ್ವಾರ್ಥದ ದುರುದ್ದೇಶವಿದೆ ಎಂದು ಹೇಳಿದರೆ ಏನು 
ಮಾಡುತ್ತೀರಿ?” 

ದೇಸಣ್ಣನ ಹೃದಯವನ್ನು ಕತ್ತರಿಸಿ ನೋಡುವ ನೋಟದಿಂದ ಆತನ ಮೊಗವನ್ನು 
ನೋಡುತ್ತಾ ಕೇಳಿದರು ಭುವನಪ್ಪ. 

“ಅದನ್ನು ನಂಬುವುದು ಕಷ್ಟ.” 

-ಆ ಮಾತನ್ನು ಗಟ್ಟಿಯಾಗಿ ಹೇಳಲಾಗದೆ, ತೊದಲುತ್ತಾ ಹೇಳಿದ ದೇಸಣ್ಣ. 

“ಒಂದು ವೇಳೆ ನಂಬಿಕೆಯಾದರೆ... ಆಗ...” 

“ಆಗಲೇ... ಆಗಲೇ...” 

ಬಿರುಗಾಳಿ ಕದಡಿದ ಅಲೆಯಲ್ಲಿ ಹೊಯ್ದಾಡುವ ಕಿರುನಾವೆಯಂತೆ ತೂಗುತ್ತಿತ್ತು 
ದೇಸಣ್ಣನ ಮಾತು. 

“ಹೋ... ಆಗ ಏನು ಮಾಡುತ್ತೀರ ಹೇಳಿ?” 


ಬಿರುಗಾಳಿಯ ಮುನ್ನ ೧೨೭ 


“ಏನು ಮಾಡುತ್ತೇವೆಯೊ? ಏನು ಮಾಡಲಿ... ಬೇಲಿ ಎದ್ದು ಹೊಲವನ್ನು 
ಮೆಯ್ದಾಗ ಅದಕ್ಕೇನು ಕಾವಲು ಕಟ್ಟಲು ಸಾಧ್ಯ. ಆಯಿತು... ದುರ್ಗದ ಪುಣ್ಯ ತೀರಿತು 
ಎಂದು ಹೊಂಡದಲ್ಲಿ ಬಿದ್ದು ಪ್ರಾಣ ಬಿಡುತ್ತೇನೆ.” 

“ಏಕೆ? ದುರ್ಗದ ರಕ್ಷಣೆಗಾಗಿ ನಿಮ್ಮ ಕತ್ತಿ ಎತ್ತುವುದಿಲ್ಲವೆ?” 

“ಕತ್ತಿ! ದುಗಕ್ಕೆ ದ್ರೋಹ ಬಗೆಯಲು ನೀವೇ ಸಿದ್ಧರಾದರೆ ನನ್ನ ಕತ್ತಿಯಿಂದ 
ಏನಾಗುತ್ತದೆ, ಭುವನಪ್ಪನವರೇ. ಮುಗಿಲು ಕಡಿದು ಬಿದ್ದಾಗ ಛಾವಣಿ ಕಾಪಾಡ 
ಬಲ್ಲುದೇ? ಕೊಡೆ ಹಿಡಿದು ಸಿಡಿಲಿನಿಂದ ತಪ್ಪಿಸಿಕೊಳ್ಳಲಾದೀತೆ? ಭುವನಪ್ಪನವರೇ, 
ಈ ದುರ್ಗ ಬದುಕಿರುವುದು ನಮ್ಮಂಥವರ ಕತ್ತಿಯ ಬಲದಿಂದ ಅಲ್ಲ, ಸಿದ್ದರ 
ಅನುಗ್ರಹದಿಂದ. ನಿಮ್ಮಂಥ ಹಿರಿಯರಲ್ಲಿ ದೇವತಾಸದೃಶರಲ್ಲಿ ಸ್ವಾರ್ಥದ ಕಸಿರು, 
ದ್ರೋಹದ ಮೈಲಿಗೆ ಕಂಡಿತು ಎಂದರೆ ಇದಕ್ಕೆ ಸಿದ್ದರ ಅನುಗ್ರಹದ ಕಾಲ ಮುಗಿಯಿತು 
ಎಂತಲೇ ಅರ್ಥ. ದುರ್ಗದ ಪತನಕ್ಕೆ ಇದು ಉತ್ಪಾತ ಸೂಚನೆ ಎಂದೇ ಲೆಕ್ಕ. ನಾವು 
ಬದುಕಿದ್ದೂ » ಇದು ಬೀಳುವುದನ್ನು ನೋಡುವುದಕ್ಕಿಂತ, ಆ ಕಾಲ ಬರುವ ಮೊದಲು 
ನಾವೇ ಕಣ್ಣುಮುಚ್ಚಿಕೊಳ್ಳುವುದು ಮೇಲು. ಅದಕ್ಕೇ ಹೊಂಡಕ್ಕೆ ಹಾರಿಕೊಳ್ಳುತ್ತೇನೆ 
ಎಂದದ್ದು.” 

“ನಾನು ದ್ರೋಹಿ ಎಂದು ತಿಳಿದ ಮೇಲೆ, ನೀವು ಹೊಂಡಕ್ಕೆ ಹಾರುವುದರ 
ಬದಲು, ನನ್ನನ್ನೇ ಹಿಡಿದು ಕತ್ತರಿಸಿದರೆ, ಆ ಪೀಡೆ ಅಲ್ಲಿಗೆ ಬಗೆಹರಿಯುತ್ತದೆಯಲ್ಲ?” 

“ಏನು, ನಿಮ್ಮನ್ನು ಕೊಲೆ ಮಾಡುವುದೇ! ಬ್ರಾಹ್ಮಣ ವಧೆ ಮಾಡುವುದೇ! 
ಶಿವಶಿವಾ! ಎಂಥ ಮಾತು!” 

“ಅಲ್ಲೇ ನೀವು ತಪುತ್ತಿರುವುದು, ದೇಸಣ್ಣ ದ್ರೋಹ ಬಗೆದಾತ, ಸ್ಪಾರ್ಥಕ್ಕೆ 
ಬುದ್ಧಿಯನ್ನು ಮಾರಿದಾತ ಹುಟ್ಟಿನಿಂದ ಬ್ರಾಹ್ಮಣನಾದರೂ ಚಂಡಾಲ. ಅಂಥವರ 
' ವಧೆಯಿಂದ ಬ್ರಹ್ಮಹತ್ಕಾ ಪಾಪ ತಟ್ಟುವುದಿಲ್ಲ. ಎಲ್ಲಿಯವರೆಗೆ ಬ್ರಾಹ್ಮಣ ಹೃದಯ 
"ರೋಕಾಸ್ಪಮಸ್ತಾಃ ಸುಖಿನೋಭವಂತು' ಎಂಬುದೇ ಗಾಯತ್ರಿ ಎಂದು ತಿಳಿದು 
ಜಪಿಸುತ್ತಿರುತ್ತದೆಯೋ, ಎಲ್ಲಿಯವರೆಗೆ ಅವನ ತ್ರಿಕರಣಗಳೂ ಆಡಿದ ಪವಿತ್ರ 
ಮಂತ್ರಾರ್ಥವನ್ನು ನಿತ್ಕಾನುಷ್ಠಾನದಿಂದ ಕಾಪಾಡುತ್ತಿರುವುದೋ ಅಲ್ಲಿಯವರೆಗೂ 
ಬ್ರಾಹ್ಮಣ. ಬ್ರಾಹ್ಮಣ ಅದು ತಪ್ಪಿದಂದು ಅವನು ಕರ್ಮಚಂಡಾಲ. ಕರ್ಮ, ಭ್ರಷ್ಟರ 
ಸಂಹಾರ ದೇವತಾಪೂಜೆಯಷ್ಟೇ ಪವಿತ್ರವಾದ ಕರ್ತವ್ಯ ದೇಸಣ್ಣ ಸಂಪ್ರದಾಯಕ್ಕೆ 
ಶರಣಾಗಿ, ಕರ್ಮಲೋಪಕ್ಕೆ ಎಡೆಗೊಟ್ಟರೆ ಆಗ ಲೋಕಹಾನಿಯಾಗುತ್ತದೆ. ರಾವಣನೂ 
ಬ್ರಾಹ್ಮಣನೇ, ಯಷಿಪುತ್ರ, ಶಿವಭಕ್ತ ಆದರೂ ಕರ್ಮಲೋಪವಾದಾಗ, ಸ್ವಾಮಿ ಶ್ರೀ 
ರಾಮಚಂದ್ರನು ಅವನನ್ನು ಕೊಂದು ಲೋಕವನ್ನು ರಕ್ಷಿಸಬೇಕಾಯಿತು. ಆತನಿಗೆ ತಿಳಿಯದ 
ಧರ್ಮ ಇದೆಯೇ ದೇಸಣ್ಣ. ಆದುದರಿಂದ ಅಗತ್ಯ ಒದಗಿದರೆ, ಅನಿವಾರ್ಯವೆಂದು 
ಕಂಡುಬಂದರೆ, ತಾವು ಅದಕ್ಕೂ ಹಿಂಜರಿಯಬಾರದು. ಶುಷ್ಕ ಸಂಪ್ರದಾಯಕ್ಕೆ ಹೆದರಿ, 
ಕ್ಲೈಬ್ಯಕ್ಕೆ ಮನ ಮಾರಬಾರದು.” 

-ಘಂಟಾನಾದದಂತೆ ಸ್ಪಷ್ಟವಾಗಿ ಆಡಿದರು ಭುವನಪ್ಪನವರು. ಅವರ 
ಒಂದೊಂದು ಮಾತೂ ಆಸ್ಫೋಟನೆಯ ಆಫಘಾತದಂತೆ ದೇಸಣ್ಣನ ಹೃದಯವನ್ನು 


೧೨೮ ಕಂಬನಿಯ ಕುಯಿಲು 


ಅಪ್ಪಳಿಸುತ್ತಿತ್ತು. ಅದನ್ನು ಕೇಳಿ ಗರಬಡಿದವನಂತಾದ ದೇಸಣ್ಣ ಈ ಮಾತಿಗೆ ಉತ್ತರವಾಗಿ 
ಮರುಮಾತು ಆತನ ನಾಲಗೆಯಿಂದ ಹೊರಬರಲಿಲ್ಲ ಆ ಮಾತುಗಳನ್ನು ಆಡುತ್ತಿರುವ 
ವರೆಗೂ ಭುವನಪ್ಪನವರ ಗೌರವರ್ಣದ ಮೊಗವನ್ನು ಆವರಿಸಿದ್ದ ಉದ್ವೇಗದ ಕೆಂಪು, 
ಆ ಮಾತು ಮುಗಿಯುತ್ತಿದ್ದಂತೆಯೆ ಹರಿದು, ವಾತ್ಸಲ್ಯದ ಶಾಂತ ಮೋಹಕ ಬೆಳಕು 
ಹರಡಿತು. 

“ನನ್ನ ಮಾತು ಕೇಳಿ ಗಾಬರಿಯಾಯಿತೇ ದೇಸಣ್ಣ? ಸತ್ಯವನ್ನು ಹೇಳಬೇಕೆಂದು, 
ಸತ್ಯವನ್ನು ಕೇಳಬೇಕೆಂದು ಬಂದೆ. ಸತ್ಕಾರಾಧನೆ ತುಂಬ ಉಗ್ರವಾದ ಉಪಾಸನೆ 
ದೇಸಣ್ಣ. ಈ ದೇವಿಯ ಉಪಾಸಕರ ಭಯಂಕರ ದ ೈಶ್ಯವನ್ನು ನೋಡಲೂ ಸಿದ್ಧರಾಗಿರ 
ಬೇಕು, ಎಂಥ ಬಲಿಯನ್ನು ಕೇಳಿದರೂ ಕೊಡಲು ತಯಾರಾಗಿರಬೇಕು. ಹಾಗಿದ್ದರೇ 
ಈ ದೇವ ಒಲಿಯುವುದು.” 

“ಇ, ಇ... ಇ... ದೇ... ನು... ನು... ಮಾತು...! ಭುವನಪ್ಪನವರೇ?” 

-ಭಯ, ಶೋಕ, ನಿರಾಶೆಗಳ ಪ್ರಚಂಡ ಪ್ರವಾಹದಲ್ಲಿ ಕೊಚ್ಚಿ ಹೋಗುತ್ತಾ 
ಕೇಳಿದ ದೇಸಣ್ಣ- 

“ಹಾಗಾದರೆ ದುರ್ಗದ ಪುಣ್ಯ ತೀರಿತೆ?” 

ಆ ಮಾತನ್ನು ಆಡುವುದರಿಂದಲೇ ಆತನ ಹೃದಯವನ್ನು ಬೆಂಕಿಯ ಕೈಗಳು 
ಹಿಂಡಿದಂತಾಗಿ, ಕಣ್ಣಲ್ಲಿ ಹನಿ ತುಂಬಿತು. 

“ಊಹೂ. ಸದ್ಯಕ್ಕೆ ಅಂಥ ಭಯ ಬಂದಿಲ್ಲ ದೇಸಣ್ಣ. ಏನಾದರೂ, ಅನೃತವನ್ನು 
ನುಡಿಯುವುದಿಲ್ಲ ಎಂದು ಹೇಳಿದೆ. ನಂಬಿಕೆಯ ಮಾತಿಗೆ ಖುಣಿಯಾಗಿದ್ದೇನೆ. ನಾನು 
ಅಸತ್ಯವನ್ನು ಹೇಳುವುದಿಲ್ಲ. ಅಷ್ಟೇ ಮಟ್ಟಿಗೆ ನನ್ನಲ್ಲಿ ಸ್ವಾರ್ಥದ ಲವಲೇಶವೂ ಇಲ್ಲ. 
ದುರ್ಗದ ನೀರು ಕುಡಿದ ಈ ಮೈ, ಜಗತ್ತೇ ತಲೆಕೆಳಗಾದರೂ, ಮೂರು ಲೋಕಗಳೇ 
ಇದಿರು ಬಂದರೂ ದುರ್ಗಕ್ಕೆ ಎರಡು ಬಗೆಯುವುದಿಲ್ಲ. ಈ ಘಟ ಇರುವವರೆಗೂ 
ದುರ್ಗದ ಮೈಯ ಕೂದಲೂ ಕೊಂಕಲು ಬಿಡುವುದಿಲ್ಲ. ದುರ್ಗಕ್ಕೆ ದ್ರೋಹ ಬಗೆಯ 
ಬೇಕೆನ್ನುವವರು, ನನ್ನ ಶವದ ಬತೇರಿಯ ಮೇಲೆ ದ್ರೋಹದ ಬಾವುಟ ಹಾರಿಸಬೇಕು 
ದೇಸಣ್ಣ. ನಾನು ಬ್ರಾಹ್ಮಣ, ವೃದ್ವ ಆದರೂ ನನ್ನ ದೇಹದಲ್ಲಿ ಕೊನೆಯ ಹನಿ ರಕ್ತ 
ಇರುವವರೆಗೂ ದುರ್ಗಕ್ಕೆ ಕೇಡಾಗಲು ಬಿಡುವುದಿಲ್ಲ. ಆದುದರಿಂದ ನನ್ನಲ್ಲಿ ಅಂಥ 
ಅಪನಂಬಿಕೆ ಬೇಡ.” 

"“ಅಷ್ಟು ಹೇಳಿ ನನ್ನನ್ನು ಬದುಕಿಸಿದಿರಿ ಭುವನಪ್ಪನವರೇ. ಮೊದಲು ನೀವಾಡಿದ 
ಮಾತು ಕೇಳಿ ನನ್ನ ಕೈಕಾಲ ನರವೇ ಉಡುಗಿಹೋಗಿತ್ತು.” | 

“ಈಗ ನಂಬಿಕೆಯಾಯಿತೇ?” 

“ಆಯಿತು.” 

“ಮತ್ತೆ ಅಪನಂಬಿಕೆ ಸುಳಿಯುವುದಿಲ್ಲವೇ?” 

“ದೇವರೇ ಬಂದು ಹೇಳಿದರೂ ಇಲ್ಲ.” 

“ಆ ಮಾತು ಹೇಳಿ ದೊಡ್ಡ ಉಪಕಾರ ಮಾಡಿದೀರಿ ದೇಸಣ್ಣ ನಿಮ್ಮ ಬಾಯಿಂದ 
ಅಪವಾದದ ಮಾತು ಕೇಳಿ, ಈ ಜೀವ ಪಾತಾಳಕ್ಕಿಳಿದುಹೋಗಿತ್ತು.” 


ಬಿರುಗಾಳಿಯ ಮುನ್ನ ೧೨೯ 


“ಆ ಅಪರಾಧವನ್ನು ಮನ್ನಿಸಬೇಕು.” 

-ಆರಡಿಯ ಮೈಯನ್ನು ಗೇಣುದ್ದ ಮಾಡಿಕೊಂಡು ನುಡಿಧ ದೇಸಣ್ಣ 

“ಅದು ಅಪರಾಧವಲ್ಲ, ಅಪಚಾರವಲ್ಲ, ಉಪಕಾರವೇ ಆಯಿತು ಎಂದು 
ಹೇಳಿದೆನಲ್ಲ” 

“ಅಪನಂಬಿಕೆಯ ಮಾತಾಡಿ ನಿಮ್ಮೆದೆಯನ್ನು ಇರಿದುದೂ ಉಪಕಾರವೇ?”' 

“ನಿಜ. ಆಗಾಗ ಒರೆಹಚ್ಚದೆ ಬಂಗಾರದ ಬೆಲೆ ತಿಳಿಯುವುದಿಲ್ಲ. ಎಳೆದೆಳೆದು 
ನೋಡಿ ಹೊಸೆದಾಗಲೇ ದಾರ ಬಲವಾಗುವುದು.” 

“ನಿಮ್ಮ ಮಾತಿಗೆ ಇದಿರು ಹೇಳುವ ಶಕ್ತಿ ನನಗಿಲ್ಲ. ಹೇಗೊ ಇಷ್ಟು ಕೇಳಿ ನಿಮ್ಮ 
ಮನಸ್ಸು ನೋಯಿಸಿದೆ. ಇನ್ನು ಒಂದು ಕೇಳಬೇಕಾದ ಮಾತಿದೆ. ಅಪ್ಪಣೆಯಾದರ 
ಕೇಳಿ ಹೃದಯವನ್ನು ಹಗುರಾಗಿಸಿಕೊಳ್ಳುತ್ತೇನೆ. ಡಿ 

“ಕಲಿ, ಏನು ಕೇಳಲು ಅಡ್ಡಿಯಿಲ್ಲ.” 

“ಲಿಂಗಣ್ಣನಾಯಕರು ಪಟ್ಟಕ್ಕೆ ಬರದಂತೆ ನೀವು ಸಂಚು ಮಾಡಿದಿರ್‌?? 

“ಸಂಚು? ಹೂ ಒಂದು ರೀತಿಯಲ್ಲಿ ಅದು ಒಂದು ಸಂಚೇ ಅನ್ನಿ, ಆದರೆ 
ನಾನು ಮಾಡಲಿಲ್ಲ.” 

“ಮತ್ತಾರು?” 

“ಲಿಂಗಣ್ಣನಾಯಕರ ವಿಧಿ ಕ 

“ಅಂದರೆ...?” 

-ಭುವನಪ್ಪನವರ ಮಾತು ಅರ್ಥವಾಗದೆ ತೊಳಲುತ್ತಾ ಕೇಳಿದ ದೇಸಣ್ಣ 

“ಲಿಂಗಣ್ಣನಾಯಕರ ವಿಧಿ ನಾಯಕರ ಕಣ್ಣಿಗೆ ಇಲ್ಲದ ಭೀತಿ ಕವಿಸಿ, ಇದ 
ಸರ್ಜೇನಾಯಕರ ಮಕ್ಕಳ ಪಟ್ಟಕ್ಕೆ ಬರದಂತೆ ಮನಸ್ಸು ಮಾಡಲು ಕಾರಣವಾಯಿತು.” 

“ಏನು ಭೀತಿ?” 

ಆ ಮಾತಿಗೆ ಭುವನಪ್ಪನವರು ಕೂಡಲೇ ಉತ್ತರ ಕೊಡಲಿಲ್ಲ. ಒಂದು ಗಳಿಗೆ 
ಸುಮ್ಮನೆ ಕುಳಿತಿದ್ದು, ಬಳಿಕ ನಿಧಾನವಾಗಿ ಹೇಳಿದರು- 

“ನೀವು ನನಗೆ ಮನಬಿಚ್ಚಿ ಮಾತನಾಡಿದರೆ ನೊಂದುಕೊಳ್ಳಕೂಡದು ಎಂದಿರಿ. 
ಆಗಲಿ ಎಂದೆ. ನೀವು ಮನಸ್ಸಿನಲ್ಲಿದ್ದುದನ್ನು ಹುದುಗದೆ ಹೇಳಿದಿರಿ. ನಾನೂ ಹಾಗೇ 
ನಿಮ್ಮಲ್ಲಿ ಮನಬಿಚ್ಚಿ ಮಾತನಾಡಬಹುದೇ? ಮಾತನಾಡಿದರೆ ನೀವು ನೊಂದು. 
ಕೊಳ್ಳುವುದಿಲ್ಲ ತಾನೇ? 9? 

"*ಶಿವನಾಣೆ! ಏನು ಮಾತಿದ್ದರೂ ಅಪ್ಪಣೆ ಕೊಡಿಸಿ. ಸತ್ಯದ ಆರಾಧಕ ಎಂಥ 
ಭಯಂಕರ ದೃಶ್ಯವನ್ನು ನೋಡಲೂ. ಸಿದ್ಧನಾಗಿರಬೇಕು ಎಂದು ನೀವೇ ಸ್ವಲ್ಪ ಹೊತ್ತಿಗೆ, 
ಮುಂಚೆ ಅಪ್ಪಣೆ ಕೊಡಸಿದರ, ಸಿದ್ಧವಾಗಿದ್ದೇನೆ. ನಾಯಕರ ಯಾವ ಭೀತಿ, 
ಸರ್ಜೇನಾಯಕರ ಮಕ್ಕಳು ಪಟ್ಟ ಬರದಂತೆ "ಮಾಡಿತು ಹೇಳಿ?” 

“ನಾಯಕರಿಗೆ ಇದ್ದ ಹ ನಿಮ್ಮದೇ; ದಳವಾಯಿಗಳದು.” 


೧೩೦ ಕಂಬನಿಯ ಕುಯಿಲು 


“ಅಂದರೆ?” 

“ದಳವಾಯಿಗಳು ತಮ್ಮ ಬಲ ಬೆಳೆಸಿಕೊಳ್ಳಲು, ತಾವು ಪ್ರಬಲರಾಗಲು 
ಸರ್ಜೇನಾಯಕರ ಮಕ್ಕಳ ಪಕ್ಷ ವಹಿಸಿದ್ದಾರೆ ಎಂದು ನಾಯಕರಿಗೆ ಸಂಶಯ ಬಂದಿತ್ತು. 
ಅದಕ್ಕಾಗಿಯೇ ಓಬಣ್ಣನಾಯಕರನ್ನು ದತ್ತು ತೆಗೆದುಕೊಳ್ಳುವ ಯೋಚನೆ ಮಾಡಿದ್ದು.” 

“ನಾಯಕರಿಗೆ... ನಮ್ಮಲ್ಲಿ... ಸಂಶಯವೇ...?”' 

-ಆ ಮಾತನ್ನು ನಂಬಲಾಗದವನಂತೆ ಕೇಳಿದ ದೇಸಣ್ಣ. 

“ನಿಜ, ದೇಸಣ್ಣ ನಾಯಕರಿಗೆ ದಳವಾಯಿಗಳಲ್ಲಿ ಸಂಶಯವಿತ್ತು. ಸಂಶಯ 
ಗಾಳಿಯಲ್ಲಾಡುವ ಭೂತಗಳಿದ್ದಂತೆ. ಅದು ಯಾವ ಗಳಿಗೆಯಲ್ಲಿ, ಯಾರ ಮೈಯ 
ನ್ನಾದರೂ ಹೋಗಬಹುದು. ಈಗ ನಿಮಗೇ ನನ್ನಲ್ಲಿ ಒಂದು ಗಳಿಗೆ ಸಂಶಯ 
ಮೂಡಿರಲಿಲ್ಲವೇ. ನಿಮಗೆ ಅವಕಾಶವಿತ್ತು. ಬಂದು ನಿಮ್ಮ ಸಂಶಯ ಪರಿಹಾರ 
ಮಾಡಿಕೊಂಡಿರಿ. ಆದರೆ ನಮ್ಮ ದುರದೃಷ್ಟ-ನಾಯಕರು ತಮ್ಮ ಸಂಶಯ ಪರಿಹಾರ 
ಮಾಡಿಕೊಳ್ಳುವವರೆಗೂ ಉಳಿಯಲಿಲ್ಲ; ಆ ಕಾವಳದಲ್ಲೇ ತೀರಿಕೊಂಡರು- ನಮಗೆ, 
ಅವರ ಆಜ್ಞಾಧಾರಕರಾದವರಿಗೆ ಹೀಗೆ ಮಾಡಿ ಎಂದು ಹೇಳಿ, ನಮಗೆ ಅವರು ಬೇರೆ 
ದಾರಿಯನ್ನೇ ಉಳಿಸಿಲ್ಲ. ಅವರು ತೋರಿದ ದಾರಿಯಲ್ಲಿ ನಡೆಯುವುದೊಂದೇ ನಮ್ಮ 
ಪಾಲಿಗೆ ಉಳಿದ ಕರ್ತವ್ಯ. ಅದಕ್ಕಾಗಿಯೇ ನಾಗತಿಯವರು ಉಳಿದುಕೊಂಡದ್ದು; 
ಅದಕ್ಕಾಗಿಯೇ ಲಿಂಗಣ್ಣನಾಯಕರು ರಾಜ್ಯ ತ್ಯಾಗಮಾಡಿದ್ದು ಅದಕ್ಕೆ ನಾನು- ಇದು 
ವಿಧಿಯ ಒಳಸಂಚು ಎಂದದ್ದು. ಈಗ ಹೇಳಿ- ನನ್ನಿಂದ ಎಲ್ಲಿ ತಪ್ಪಾಗಿದೆ? ತಪ್ಪಾಗಿದ್ದರೆ 
ತಿದ್ದಿಕೊಳ್ಳುತ್ತೇನೆ. ಸರ್ಜೇನಾಯಕರ ಮಕ್ಕಳಿಗೆ ಇದರಿಂದ ಅನ್ಯಾಯವಾಗಿದೆ. ಬಹಳ 
ದೊಡ್ಡ ಅನ್ಯಾಯವಾಗಿದೆ. ನಾನು ಬಲ್ಲೆ ದೇಸಣ್ಣನವರೇ ಅದಕ್ಕಾಗಿ ನನ್ನ ಹೃದಯ 
ಮಮ್ಮಲ ಮರುಗುತ್ತಿದೆ. ಆದರೇನು ಮಾಡಲಿ, ಅರಸು ಮಕ್ಕಳಾಗಿಯೂ ಅರಸಾಗಿ 
ಆಳುವ ಪುಣ್ಯ ಅವರು ಪಡೆದು ಬರಲಿಲ್ಲ, ಎರಡೆರಡು ಬಾರಿ ವಿಧಿ ಅವರಿಗೆ ದ್ರೋಹ 
ಬಗೆಯಿತು. ಅದರ ವಿರುದ್ಧ ಹೋರಾಡಲು ನಾವು ಶಕ್ತರೇ? ಈ ಹೊತ್ತಿನಲ್ಲಿ ನಾವು 
ಮಾಡಬಹುದಾದುದಿಷ್ಟೇ- ಆಯಿತು, ನಮ್ಮ ಕೈಮೀರಿ ಅನ್ಕಾಯವಾಯಿತು. ಇದು 
ಇಷ್ಟಕ್ಕೆ ನಿಲ್ಲಲಿ; ಇದರಿಂದ ಹೆಚ್ಚು ಅನಾಹುತವಾಗದಿರಲಿ, ಹಾರೈಸಿ ನಾವು ಹೊತ್ತ 
ಕರ್ತವ್ಯ ನಡೆಸುವುದು. ಅಷ್ಟೇ ಅಲ್ಲವೆ ನಮಗೆ ಎಂದು ಉಳಿದಿರುವುದು ದೇಸಣ್ಣ 
ನವರೇ?” 

ಭುವನಪ್ಪನವರ ಮಾತು ಕೇಳಿದ ದೇಸಣ್ಣನ ಕಣ್ಣಿಗೆ ಅಂಜನ ಹಾಕಿದಂತಾಗಿತ್ತು. ' 
ಯಾವುದೋ ಕಾವಳದಲ್ಲಿ ತಾನು ಮಾಡಿದ ಅಪರಾಧದ ಅರಿವಾಗಿ ಅದರ ಭಾರಕ್ಕೆ 
ಅವನ ತಲೆ ನೆಲಕ್ಕೆ ಬಾಗಿತು. ಧ್ವನಿಯಲ್ಲಿ ಬಲ ಉಡುಗಿಹೋಯಿತು. ಒಣಗಿದ 
ಧ್ವನಿಯಲ್ಲೇ ಹೇಳಿದ: 

“ನಮ್ಮಿಂದ ಒಂದು ದೊಡ್ಡ ಅಪರಾಧವಾಗಿದೆ, ಭುವನಪ್ಪನವರೇ. ಆದರೆ 
ಅದು ಅರಿಯದೆ ಮಾಡಿದ ಅಪರಾಧ- ಅದು ಇನ್ನೂ ಎಷ್ಟು ದೂರ ಎಳೆಯುತ್ತಿತ್ತೋ 
ಏನೋ, ದೇವರು ನನಗೆ ನಿಮ್ಮನ್ನು ಬಂದು ನೋಡುವ ಬುದ್ಧಿ ಕೊಟ್ಟು ಬದುಕಿಸಿದ.” 


ಬಿರುಗಾಳಿಯ ಮುನ್ನ ೧೩೧ 


“ಅಪರಾಧವೇ... ನಿಮ್ಮಿಂದ! ನಾನದನ್ನು ನಂಬಲಾರೆ ದೇಸಣ್ಣ.” 

“ನಿಜ, ಅಪರಾಧ ಆಗಿದೆ. ನನ್ನಿಂದಲೇ ಆಗಿದೆ.” 

“ಅದೇನು ಹೇಳಿ?” 

“ಕ್ಷೇಳಿ ನನ್ನನ್ನು ದೂರ ಮಾಡುವುದಿಲ್ಲ ತಾನೇ?” 

“ಉಂಟೆ? ಎಂಥ ಮಾತು! ನಿಮ್ಮನ್ನು ದೂರಮಾಡಿ ದುರ್ಗ ಬದುಕಲು 
ಸಾಧ್ಯವೇ? ಈ ದುರ್ಗವನ್ನು ಕಾಪಾಡುತ್ತಿರುವುದು ನಿಮ್ಮ ವಜ್ರಬಾಹು.” 

“ಅಷ್ಟು ಮಾತಿಗೆ ಅನರ್ಹನಾಗುವಂತಾಗಿದೇನೆ ಈಗ; ನಾಯಕರಿಗೆ ನಮ್ಮ 
ಮೇಲೆ ಏಕೆ ಸಂದೇಹವಿತ್ತೋ, ಏನು ಕಾರಣದಿಂದ ನಮ್ಮಲ್ಲಿ ಸಂಶಯ ಮೂಡಿತೋ 
ನಾನರಿಯೇ. ಆದರೆ ಅವರ ಸಂಶಯಕ್ಕೆ ಪಾತ್ರರಾಗುವಂಥ ಕೆಲಸವೇನೂ ನಮ್ಮಿಂದ 
ಆಗಿರಲಿಲ್ಲ.” 

“ನಾಯಕರು ಇದ್ದಾಗಲೂ ನೀವು ಸರ್ಜೇನಾಯಕರ ಪಕ್ಷ ಕಟ್ಟಿದ್ದಿರಲ್ಲವೇ?” 

“ಹಾಗೆ ಪಕ್ಷ ಕಟ್ಟಿರಲಿಲ್ಲ. ದುರ್ಗಕ್ಕಾಗಿ ಹೋರಾಡಿದ ಧೀರ ಸರ್ಜೇನಾಯಕರ 
ಮಕ್ಕಳೆಂದು ಅಭಿಮಾನವಿತ್ತು. ಅವರಿಗೆ ಕೊಡಬೇಕಾದ ಸ್ಥಾನವನ್ನು ನಾಯಕರು 
ಕೊಟ್ಟಿಲ್ಲವಲ್ಲಾ ಎಂದು ನಮ್ಮೆಲ್ಲರಿಗೂ ಅಸಮಾಧಾನವಿತ್ತು. ಇದ್ದ ಮಾತಿಗೆ ಇಲ್ಲ 
ಎಂದು ಹೇಳಲಾರೆ.” 

“ಸರಿ.” 

“ಅಷ್ಟು ಮಾತ್ರಕ್ಕೆ ನಾಯಕರು ನಮ್ಮಲ್ಲಿ ಸಂಶಯಪಡಬೇಕೇ?” 

“ನೀವಾದರೂ ಇದುವರೆವಿಗೂ ಎಂದಾದರೂ ನಿಮ್ಮ ಅಸಮಾಧಾನಕ್ಕೆ ಕಾರಣ 
ವೇನೆಂದು ಯಾರಲ್ಲಾದರೂ ಹೇಳಿಕೊಂಡಿದ್ದಿರಾ?” 

“ಇಲ್ಲ, ನಮ್ಮ ನಮ್ಮಲ್ಲೇ ಆ ಮಾತಾಡಿಕೊಂಡಿದ್ದೆವು.” 

“ಅದೇ ತಪ್ಪಾದುದು. ಎಲ್ಲರಿಗೂ ತಂದೆಗಳಂತಿದ್ದ ನಾಯಕರಲ್ಲಿ ನಿಮ್ಮ 
ಅಸಮಾಧಾನದ ವಿಷಯ ಏಕೆ ಹೇಳಲಿಲ್ಲ?” 

“ಅವರೆದುರು ನಾವು ಮಾತನಾಡಬಹುದೇ- ಎಷ್ಟಾದರೂ ನಾವು ಅವರ 
ಚಾಕರರು.” 

“ವಿಜ ಅವರಿದಿರು ಮಾತಾಡಬಾರದು, ಆದರೆ ಹಾಗೆಂದು ಆ ವಿಷಯ ಅವರ 
ಬೆನ್ನು ಹಿಂದೆ ಮಾತನಾಡಿಕೊಳ್ಳುವುದು ಅದಕ್ಕಿಂತ ಹೆಚ್ಚಿನ ತಪ್ಪಲ್ಲವೇ? ಇದಿರೇ 
ಖಂಡಿತವಾಗಿ ಮಾತನಾಡುವುದು ಹೆಚ್ಚೆಂದರೆ ಉದ್ದಟತನವಾಗಬಹುದು. ಆದರೆ ಬೆನ್ನ 
ಹಿಂದೆ ಮಾತನಾಡುವುದು ದ್ರೋಹವಾಗುತ್ತದೆ. ದ್ರೋಹ ಉದ್ಧಟತನಕ್ಕಿಂತ ಹೆಚ್ಚಿನ 
ಪಾಪ, ಅಲ್ಲವೆ ದಳವಾಯಿಗಳೇ?” 

“ನಿಮ್ಮ ಮಾತು ಸತ್ಯ, ಆಗ ಅದು ಹಾಗೆ ಕಂಡಿರಲಿಲ್ಲ. ಕಂಡಿದ್ದರೆ ಆ ದ್ರೋಹ 
ನನ್ನಿಂದ ಘಟಿಸುತ್ತಿರಲಿಲ್ಲ. ಈಗ, ನಿಮ್ಮ ಮಾತು ಕೇಳಿದ ಬಳಿಕ ಎಲ್ಲವೂ ನಿಚ್ಚಳವಾಗಿ 
ಕಾಣುತ್ತಿದೆ.” | 


೧೩೨ ಕಂಬನಿಯ ಕುಯಿಲು 


“ನೀವು ಆ ಮಾತನಾಡಿದುದನ್ನು ಕೇಳಿ ಸಂತೋಷವಾಯಿತು ದೇಸಣ್ಣನವರೇ. 
ನಿಮಗೆ ನಮ್ಮೆಲ್ಲರ ಬಗ್ಗೆ ಇದ್ದ ಅಸಮಾಧಾನವನ್ನು ನಾನು ಬಲ್ಲೆ ಅದಿರಲಿ, ಹಾಗೇ 
ಕೊಂಚ ನಾಯಕರ ದೃಷ್ಟಿಯಿಂದಲೂ ವಿಚಾರ ಮಾಡಿ, ಅವರ ಕಣ್ಣಿಗೆ ಕಂಡುದಿಷ್ಟು; 
ಅವರಿದಿರು ದಳವಾಯಿಗಳಾದರೂ ಮನಬಿಚ್ಚಿ ಮಾತನಾಡುವುದಿಲ್ಲ. ಆದರೆ ತಮ್ಮ 
ಹಿಂದೆ ಎಲ್ಲರೂ ಒಟ್ಟಿಗೆ ಕಲೆತು ಮಾತನಾಡಿಕೊಳ್ಳುತ್ತಿದ್ದರೆ, ಯಾವ ಪಕ್ಷಕ್ಕೋ ಬೆಂಬಲ 
ಕೊಡುವ ಬಯಕೆ ಸೂಚಿಸುತ್ತಿದ್ದಾರೆ ಅಪರೋಕ್ಷವಾಗಿ. ಅವರ ಸ್ಥಾನದಲ್ಲಿ ನೀವೇ 
ಇದ್ದಿದ್ದರೆ, ಇದೆಲ್ಲಾ ನಿಮಗೆ ಏನೆಂದು ತೋರುತ್ತಿತ್ತು ದಳವಾಯಿಗಳೇ?” 

“ನನಗೀಗ ತಿಳಿಯುತ್ತದೆ- ಏನೆಂದು.” 

“ಇದು ತಮ್ಮ ವಿರುದ್ಧಒಳಸಂಚು ಮಾಡುತ್ತಿದ್ದಾರೆ, ಇದಿರು ಪಕ್ಷ ಕಟ್ಟುತ್ತಿದ್ದಾರೆ 
ಎಂದೇ ತೋರುವುದಿಲ್ಲವೇ?” 

“ನಿಜ.” 

“ನಾಯಕರಿಗೆ ಹಾಗೇ ತೋರಿತು. ತಾವು ನೆಚ್ಚಿದ ದಳವಾಯಿಗಳು ತಮ್ಮಲ್ಲಿ 
ನಂಬಿಕೆದೋರದೆ ತಮಗೆ ತಾವ ಏನೋ ನಡೆಸುತ್ತಿದ್ದಾರೆ ಎನಿಸಿತು. ಆ ಕೊರಗಿನಿಂದ 
ಕಡೆಗಾಲಕ್ಕೆ ಅವರು ಎಷ್ಟು ವ್ಯಥೆಪಟ್ಟರು ಎಂಬುದನ್ನು ನೀವು ಕಾಣಿರಿ ದೇಸಣ್ಣನವರೇ- 
ಅವರ ಅಂತರಂಗವನ್ನರಿತ ನಾವೆಲ್ಲಬೆಂದುಹೋದೆವು ಆ ಕಿಚ್ಚಿನಲ್ಲಿ. ದಳವಾಯಿಗಳಲ್ಲಿ 
ಅವರಿಗೆ ನಂಬಿಕೆ ತಪ್ಪಿದುದೇ ಕಾರಣವಾಗಿ, ಅವರಿಗೆ ನಮ್ಮಲ್ಲಿದ್ದ ನಂಬಿಕೆಯೂ 
ಕಡಿಮೆಯಾಯಿತು. ನೆಚ್ಚಿದವರೆಲ್ಲರಿಂದಲೂ ದೂರವಾಗಿ ತೊಳಲಾಡಿದರು. ಅವರು 
ನಮ್ಮಲ್ಲಿ ಹೇಳಿದ್ದರೂ ಈ ಅನ್ಯಾಯವಾಗಲು ಬಿಡುತ್ತಿರಲಿಲ್ಲ. ಆದರೆ ಯಾರನ್ನು 
ತಾನೇ ನಾವು "ನಮ್ಮನ್ನು ನಂಬಿ' ಎಂದು ಕೇಳುವುದು. ಹಾಗೆ ಕೇಳಿದರೆ ಯಾರು ತಾನೆ 
ನಮ್ಮನ್ನು ನಂಬುತ್ತಾರೆ? ನಂಬಿಕೆ ತಾನೇ: ಲಭಿಸಬೇಕಾದಂಥ ವಸ್ತು; ಕೇಳಿ ಪಡೆಯ 
ಬಹುದಾದುದಂಥದಲ್ಲ, ಹೀಗೆ ಆಯಿತು- ದಳವಾಯಿಗಳಿಗೆ ನಮ್ಮಲ್ಲಿ ನಂಬಿಕೆ ಇರಲಿಲ್ಲ. 
ದೊರೆಗಳಿಗೂ ನಮ್ಮಲ್ಲಿ ನಂಬಿಕೆ ಸಾಲದಾಯಿತು. ಈ ಎರಡು ಸೇರಿ, ತಮ್ಮ ಕೈ 
ಬಾಯಿಗಳನ್ನು ಕಟ್ಟಿಹಾಕಿತು. ಯಾರ ದುರುದ್ದೇಶವೂ ಕಾರಣವಾಗದೆ, ಎಲ್ಲರ ಪ್ರೀತಿಯ 
ಬಲವಿದ್ದೂ ಸರ್ಜೇನಾಯಕರ ಮಕ್ಕಳಿಗೆ ಅನ್ಯಾಯವಾಯಿತು. ಅದಕ್ಕೆ ನಾವು ಅದನ್ನು 
ವಿಧಿಯ ಒಳಸಂಚು ಎಂದದ್ದು. ಏನೋ ಆಯಿತು-ಹೋಯಿತು. ಅದೆಲ್ಲಾ ಗತಕಾಲದ 
ಮಾತಾಯಿತು. ಕೈಮಿಂಚಿ ಹೋದುದಕ್ಕೆ ಹಳಹಳಿಸಿ ಫಲವೇನು? ಈಗ ನಾವು ಮುಂದೆ 
ಮಾಡುವುದನ್ನು ಯೋಚಿಸಬೇಕು. ಅಲ್ಲೂ ನಮಗೆ ಸ್ವಾತಂತ್ರ್ಯವಿಲ್ಲ ನಾಯಕರ 
ಕಡೆಗಾಲದ ಇಚ್ಛೆ ನಮ್ಮ ಕೈ ಬಿಗಿದಿದೆ. ಆದ್ದರಿಂದ ಈ ಹೊತ್ತಿನಲ್ಲಿ ನಾನು ನಿಮ್ಮನ್ನು 
ಬೇಡುವುದಿಷ್ಟೇ ದೇಸಣ್ಣ- ಈಗಲಾದರೂ, ಮರದ ಕೊಂಬೆಗಳಂತೆ ಹತ್ತು ಕಡೆ 
ಮುಖ ತಿರುಗಿಸಿಕೊಂಡಿರುವ ನಾವೆಲ್ಲ ಒಂದಾಗೋಣ. ಅನ್ಯಾಯವಾಗಿರುವವರಿಗೆ 
ಕಾಲಿಗೆ ಬಿದ್ದು ಕ್ಷಮೆ ಬೇಡಿ, ನಾಯಕ ಇಚ್ಛೆ ನಡೆಸೋಣ. ಈ ಹೊತ್ತಿನಲ್ಲಿ ಈಗ 
ಒದಗಿರುವ ವಿಷಮಸಮಸ್ಯೆಯನ್ನು ಬಗೆಹರಿಸಿ, ಇಬ್ಬಣವನ್ನು ಕೊನೆಗಾಣಿಸಲು 
ನನಗೊಂದು ದಾರಿ ತೋರುತ್ತಿದೆ.” 

“ಏನು ಹೇಳಿ?” 


ಬಿರುಗಾಳಿಯ ಮುನ್ನ ೧೩೩ 


“ನಾಯಕರ ಬಯಕೆಯೂ ನಡೆಸಬೇಕು, ಆಗಿರುವ ಅನ್ಯಾಯವನ್ನೂ ಆದಷ್ಟು 
ಸರಿಪಡಿಸಬೇಕು. ಇದೇ. ಸೂಕ್ತ ಮಾರ್ಗವಲ್ಲವೇ?” 

“ಹೌದು.” . 

“ಅದಕ್ಕೆ ನಾನು ಹೇಳುವುದಿಷ್ಟೆ- ನಾಯಕರ ಬಯಕೆಯಂತೆ ಓಬಣ್ಣನಾಯಕರು 
ಸಿಂಹಾಸನಾರೋಹಣ ಮಾಡಲಿ. ಆದರೆ ಆತನಿಗಿನ್ನೂ ಚಿಕ್ಕವಯಸ್ಸು. ರಾಜ್ಯವನ್ನಾಳುವ 
ಸಾಮರ್ಥ್ಯವಿಲ್ಲ. ಆದುದರಿಂದ ಆತ ಮೂಲವಿಗ್ರಹವಾಗಿ ಸಿಂಹಾಸನದ ಮೇಲಿರಲಿ. 
ಲಿಂಗಣ್ಣನಾಯಕರು ಹಿರಿಯರಾಗಿ, ಉತ್ಸವ ಮೂರ್ತಿಯಾಗಿ ರಾಜ್ಯದ ಆಡಳಿತವನ್ನು 
ನಡೆಸಿಕೊಂಡು ಹೋಗಲಿ. ಅದರಿಂದ ನಾಯಕರ ಇಚ್ಛೆಯೂ "ನಡೆದಂತಾಗುತ್ತೆ. 
ಸರ್ಜೇನಾಯಕರ ಮಕ್ಕಳಿಗೂ ತೀರಾ ಅನ್ಯಾ ಯವಾಯಿತೆಂದು ಯಾರೂ ಆಡಲು 
ಅವಕಾಶವಿರುವುದಿಲ್ಲ. ನನಗೆ ತೋರುವುದಿಷ್ಟೆ. ನಿಮಗೂ ಇದು ಸರಿಕಂಡರೆ 
ಸಂತೋಷ.” 

“ನೀವು ಹೇಳಿದ ಹಾಗೆ ಆದರೆ ಆಗಬಹುದು. ಆದರೆ ಉತ್ಸವ ಮೂರ್ತಿಯ 
ಸ್ಥಾನ ಲಿಂಗಣ್ಣನಾಯಕರಿಗೆ ಹೇಗೆ ಬರುತ್ತದೆ?” 

“ಹೇಗೆ. ಎಂದರೆ- ನಾವೆಲ್ಲಾ ಒಪ್ಪವುದರಿಂದ. ಅದರಲ್ಲಿರುರ ತೊಡಕು ನಾನು 
ಬಲ್ಲೆ ದೇಸಣ್ಣ ಅದಕ್ಕೂ ಒಂದು ಪರಿಹಾರೋಪಾಯ ಯೋಚಿಸಿದೇನೆ.” 

ಆತು?” 

“ನಾಯಕರ ನಂತರ ದೊಡ್ಡ ಅಧಿಕಾರ ಪ್ರಧಾನಿಗಳದಲ್ಲವೇ?'' 

“ಹೌದು... ಆದರೆ ನೀವು... ` 

“ಮೊದಲು ನಾನು ಹೇಳುವುದನ್ನು ಕೇಳಿ. ಆಮೇಲೆ ಅದರ ಸೂಕ್ತಾಸೂಕ್ತತೆಯನ್ನು 

ಚರ್ಚಿಸೋಣ. ಆಗಬಹುದೇ?” 
“ಹೂ, ಹೇಳಿ.” 
"“ಓಬಣ್ಣನಾಯಕರಿಗೆ ಪಟ್ಟಾಧಿಕಾರವಾದಂದೇ, ಲಿಂಗಣ್ಣನಾಯಕರಿಗೆ ಪ್ರಧಾನಿ 
ಪಟ್ಟ ಕಟ್ಟಬೇಕೆಂದು ಮಾಡಿದೇನೆ. ಇ 
Po ಅದು ಹೇಗೆ ಸಾಧ್ಯ?” 
“ಏಕೆ ಸಾಧ್ಯವಿಲ್ಲ?” 
“ದೊರೆತನದಂತೆಯೇ ಪ್ರಧಾನಿಪಟ್ಟವೂ ವಂಶಪಾರಂಪರ್ಯವಾಗಿ ಬರಬೇಕಾದ 
ಅಧಿಕಾರ. ಅದು ನಿಮ್ಮ ಮನೆಗೆ ಮೀಸಲು. 
“ನಿಜ. ಈ ಸ್ವಾಭಾವಿಕ ಸನ್ನಿವೇಶಗಳಲ್ಲಿ ಹಾಗೇ ಆಗಬೇಕು. ಆದರೆ ಇಂದಿನದು 
ಸ್ವಾಭಾವಿಕ ಸನ್ನಿವೇಶವಲ್ಲ. ವಿಶೇಷ ಪರಿಸ್ಥಿತಿ. ಇದಕ್ಕೆ ತಲೆಬಾಗಿ ಲಿಂಗಣ್ಣನಾಯಕರು 
ತಮಗೆ ಪ್ರಾಪವಾಗಬೇಕಾಗಿದ್ದ ಇಂಹಾಸನಾಧಿಕಾರವನ್ನು ಓಬಣ್ಣನಾಯಕರಿಗೆ ದಾನ 
ಮಾಡಲಿಲ್ಲವೇ? ಅದರಂತೆ “ನಾನೂ ದಾನಮಾಡಬೇಕೆಂದಿದ್ದೇನೆ. ಔದಾರ್ಯದಲ್ಲಿ 
ಹಿರಿಯ ಎನಿಸಿಕೊಂಡ ನಾನು, ಆ ಕಿರಿಯರಿಗಿಂತ ಸಣ್ಣವನಾಗಲು ನನಗೆ ಇಚ್ಛೆಯಿಲ್ಲ 
ದೇಸಣ್ಣ. ಲಿಂಗಣ್ಣನಾಯಕರ ಮನದ ಔದಾರ್ಯವನ್ನು 'ಕಂಡಂದೇ ಭೂತನಾಥೇಶ್ವರ 


೧೩೪ ಕಂಬನಿಯ ಕುಯಿಲು 


ನನ್ನ ಹೃದಯದಲ್ಲಿ ಕುಳಿತು ಈ ಮಾತು ಹೇಳಿದ- “ಭುವನಪ್ಪಾ ಈಗ ಹೇಳು, ನೀನು 
ದೊಡ್ಡವನೋ, ಲಿಂಗಣ್ಣನಾಯಕ ದೊಡ್ಡವನೋ' ಎಂತ. ಸ್ವಾಮಿಯ ಮಾತು ಕೇಳಿ 
ನನಗೂ ಸಿಟ್ಟು ಬಂತು. “ವಯಸಿನಲ್ಲಿ ಕಿರಿಯನಾದವನನ್ನು ಕರೆದುಕೊಂಡು ಬಂದು 
ನನಗಿಂತ ಅವನನ್ನು ದೊಡ್ಡವನನ್ನಾಗಿ ಮಾಡುತ್ತೀಯಾ? ನಾನೇನು ಕಡಿಮೆ? ಅವರು 
ಅವರ ಪೀಠ ಕೊಟ್ಟರು; ನಾನು ನನ್ನ ಪೀಠ ಬಿಟ್ಟೆ' ಎಂತ. ಆ ಮಾತು ಕೇಳಿ ಸ್ವಾಮಿ 
ತೃಪ್ತನಾಗಿ ನಕ್ಕ. ಸರಿಯಾಯಿತಲ್ಲವೇ ನಾನು ಹೇಳಿದ್ದು?” 
ತಾನು ಮಾಡಿದ ಕೆಲಸಕ್ಕೆ ಹಿರಿಯರ ಒಪ್ಪಿಗೆ ಕೇಳುವ ಹುಡುಗನಂತೆ ಕೇಳಿದರು 
ಭುವನಪ್ಪನವರು. ಅವರ ತ್ಕಾಗದ ಹಿರಿಮೆಯನ್ನರಿತು ದೇಸಣ್ಣನ ಹೃದಯದಲ್ಲಿಮೆಚ್ಚುಗೆ 
ತುಂಬಿ ಬಂದು ಕಣ್ಣಲ್ಲಿತುಳುಕಿತು. ಆ ಮೆಚ್ಚುಗೆಯಲ್ಲೇ ಅವರಿಗೆ ಕೈ ಮುಗಿದು ಹೇಳಿದ: 
“ಭುವನಪ್ಪನವರೇ, ನೀವು ಮನುಷ್ಯರಲ್ಲ ಭೂತನಾಥೇಶ್ವರನೇ ನಿಮ್ಮ ರೂಪದಲ್ಲಿ 
ನಮ್ಮಿದುರು ಆಡುತ್ತಿದ್ದಾನೆ. ನಿಮ್ಮ ಮಾತಿಗೆ ಹೌದು, ಅಲ್ಲ ಎನ್ನುವಷ್ಟು ಶಕ್ತಿಯೂ 
ಪಾಮರರಾದ ನಮಗಿಲ್ಲ. ಆದರೂ ತಾವು ಕೊಂಚ ಯೋಚಿಸಬೇಕು.” 
ಸುಲಿ 
“ನಿಮ್ಮ ತ್ಯಾಗ ಮಹತ್ತರವಾದದ್ದು. ಆದರೆ ಇದರಿಂದ ನಿಮ್ಮ ಮಕ್ಕಳಿಗೆ ವಂಚನೆ 
ಮಾಡಿದಂತಾಗುವುದಿಲ್ಲವೇ?” 
“ಹೇಗೆ?” 
“ನಿಮ್ಮ ಬಳಿಕೆ ಅವರು ಪ್ರಧಾನಿಗಳಾಗಬೇಕಾದವರು. ಅವರಿಗೆ ಇದು ತಪ್ಪಿ 
ಹೋಗುತ್ತದೆಯಲ್ಲಾ? 14 
“ಅಷ್ಟೇ ತಾನೆ. ನಮ್ಮ ತಂದೆ ನನಗೆ ಪ್ರಧಾನಿ ಪಟ್ಟ ತಪ್ಪಿಸಿದ ಎಂದುಕೊಳ್ಳ 
ಬಹುದು ಅವನು. ಆದರೆ ಅವನಿಗೆ ದೇವರು ಕೊಟ್ಟ ಪದವಿಯನ್ನು ಯಾರು ತಪ್ಪಿಸಲು 
ಸಾಧ್ಯ ದೇಸಣ್ಣ? ಹೇಗೂ ಅವನಿಗೆ ಪ್ರಧಾನಿಪಟ್ಟ ಕ್ಕಿಂತ ಹಿರಿದಾದ ಪಟ್ಟ ಕಟ್ಟಿದ್ದಾನೆ 
ಭೂತನಾಥೇಶ್ವರ. ಆ ಅಧಿಕಾರ ನಡೆಸು ಎಂದು ಹೇಳುತ್ತೇನೆ.” 
“ಏನು ಅಧಿಕಾರ?” 
ಬ್ರಾಹ್ಮಣ ಜನ್ಮದಿಂದ ಬಂದ ದೊಡ್ಡ ಪದವಿ. ದೊರೆ, ಪ್ರಧಾನಿ ದೊಡ್ಡವನು 
ನಿಜ; ಆದರೆ ಅವರನ್ನು ಹರಸುವ ಅಧಿಕಾರ ಕರ್ಮ ಬ್ರಾಹ್ಮಣನಾದ ಬ್ರಾಹ್ಮಣನಿಗಿದೆ. 
ಯಜ್ಞೇಶ್ವರನ ಆರಾಧನೆ ಮಾಡುವ ಪದವಿ ಯಾರಿಗಿದೆ ಹೇಳಿ? ಅದನ್ನು ಬಿಟ್ಟ ಈ 
ಸಣ್ಣದಕ್ಕೆ ಪರದಾಡಿದರೆ ಬಂದದ್ದೇನು?” | 
-ಭುವನಪ್ಪನವರು ಆ ಮಾತನ್ನು ನಗುನಗುತ್ತಾ ಹೇಳಿದರೂ ಅದರ ತೂಕಕ್ಕೆ 
ಕುಸಿದುಹೋದ ದೇಸಣ್ಣ. 
“ಹಣತೆಯನ್ನು ಕಂಡೇ ದಿಗ್ಬ್ರಮೆಗೊಳ್ಳುವ ಮಗುವಿನ ಕಣ್ಣೆದುರು ಸೂರ್ಯನನ್ನೇ 
ಹಿಡಿದು ಇದು ಏನು ಎಂದು ಕೇಳಿದರೆ ಏನು ತಾನೇ ಹೇಳಲು ಸಾಧ್ಯ ಭುವನಪ್ಪನವರೇ. 
ನಾನಂಥ ಹಸುಳೆ, ಪಾಮರ. ನಿಮ ಒ೦ಥ ಹಿರಿಯರೆದುರು ಬದುಕುವ ಭಾಗ್ಯ 
ನಮ್ಮದಾದದ್ದು ಹೆಚ್ಚಿನ ಪುಣ್ಯ. ಆ ಪುಣ್ಯಕ್ಕೆ ಅರ್ಹರಾಗಿ ಬದುಕಿದರೆ ಸಾಕು. ಮನಸ್ಸಿನಲ್ಲಿ 


ಬಿರುಗಾಳಿಯ ಮುನ್ನ ೧೩೫ 


' ಏನೇನೋ ವಿಷ, ಕಸಿರು ತುಂಬಿಕೊಂಡು ಬಂದಿದ್ದೆ. ಎಲ್ಲಾ ತೊಳೆದುಹೋಗಿ 
: ಗಂಗೆಯಲ್ಲಿ ಸ್ನಾನ ಮಾಡಿದಂತಾಯಿತು. ಇನ್ನು ನಾನು ಹೇಳಬೇಕಾದದ್ದು ಒಂದೇ 
ಒಂದು ಮಾತು ಉಳಿದಿದೆ. ಆಗಲೇ ಹೇಳಬೇಕೆಂದುಕೊಂಡೆ. ಮಾತು ಎತ್ತಲೋ 
ತಿರುಗಿತು.” 

“ಹೇಳುವುದು ಇನ್ನೂ ಬಾಕಿ ಉಳಿದಿದೆಯೋ? ಹೇಳಿಬಿಡಿ. ಯಾವುದನ್ನೂ 
ಮನಸ್ಸಿನಲ್ಲಿಟ್ಟುಕೊಂಡು ಹೋಗಬೇಡಿ.” 

“ಇದು ಮನಸಿನಲ್ಲಿಟ್ಟುಕೊಂಡರೆ ತಲೆ ಹೋಗಬಹುದಾದಂಥ ಮಾತು. ನೀವು 
ಭೂಮಿತೂಕದ ಮನುಷ್ಯರು. ಸಣ್ಣ ಮಾತು ಸಣ್ಣ ವಿಚಾರ ನಿಮ್ಮ ಹತ್ತಿರ ಹರಿದಾರಿ 
ಯೊಳಗೂ ಸುಳಿಯುವುದಿಲ್ಲ ನಿಮ್ಮ ಪಣ್ಯವನ್ನೆಲ್ಲಾ ಧಾರೆ ಎರೆದು, ಈ ದುರ್ಗವನ್ನು 
ಬದುಕಿಸಬೇಕೆಂದು ಹೊರಟಿದೀರ. ಆದರೆ, ಈ ಹೊತ್ತಿನಲ್ಲಿ ನೀವು ಮೈಯೆಲ್ಲಾ 
ಕಣ್ಣಾಗಿರಬೇಕು. ಯಾರನ್ನೂ ನಂಬಬಾರದು. ಇಲ್ಲದೆ ಹೋದರೆ ಎಲ್ಲಾ ವ್ಯರ್ಥವಾಗಿ 
ಹೋಗಬಹುದು.” 

“ಏಕೆ?” 

-ದೇಸಣ್ಣನ ಮಾತು ಕೇಳಿ ತಟಕ್ಕನೆ ಸಿಡಿದು ಕೇಳಿದರು, ಭುವನಪ್ಪ. 

“ಈಚೆಗೆ ನಮ್ಮವರಲ್ಲೇ ಒಬ್ಬಿಬ್ಬರಲ್ಲಿ ಅಡ್ಡಮಾತು ಆರಂಭವಾಗಿದೆ. ಮೂಕ 
ಅಸಮಾಧಾನವಾಗಿದ್ದು ಪೌರುಷದ ಮಾತುಗಳಿಗೂ ತಿರುಗಿದೆ. ಇದನ್ನು ನಾವು ಹಿರಿಯರು 
ಮೊಳಕೆಯಲ್ಲೇ ಮುರಿಯಬಹುದಾಗಿತ್ತು. ಆದರೆ ನಾವೂ ಅಸಮಾಧಾನದಿಂದ 
ಮೊದಮೊದಲು ಅದಕ್ಕೆ ನೀರೆರೆದು, ಈಗ ಬೆಳೆದು ನಿಂತಿರುವ ಅದನ್ನು ನೋಡಿ 
ನಾವೇ ಗಾಬರಿಯಾಗುವಂತಾಗಿದೆ. ನಾನಾಗಲೇ ತಮ್ಮಲ್ಲಿ ಒಂದು ಮಾತು 
ಬೇಡಿಕೊಂಡೆ- ನನ್ನಿಂದ ಒಂದು ಅಪರಾಧವಾಗಿದೆ ಕ್ಷಮಿಸಬೇಕು ಎಂತ. ನಾನು 
ಹೇಳಬೇಕೆಂದಿದ್ದುದು ಇದೇ ವಿಷಯ. ದಳವಾಯಿಗಳಿಗೆ ಅಸಮಾಧಾನವಾಗಿದ್ದುದು 
ಸುಳ್ಳಲ್ಲ. ಅವರಲ್ಲಿ ಅಸಮಾಧಾನವಿತ್ತು, ಆದರೆ ಯಾರಿಗೂ ತಮ್ಮೊಳಗಿದ್ದ 

ಅಸಮಾಧಾನವನ್ನು ಹೊರಗೆ ಆಡಿತೋರಿಸುವಷ್ಟು ಧೈರ್ಯವಿರಲಿಲ್ಲ. ಒಳಗೇ 
ಹಣಗಿ ಅದನ್ನು ಮೊದಲು "ಆಡಿತೋರಿಸಿದವನು ನಾನು. 
ಹಿರಿಯನಾದ ನಾನೇ ಬಾಯಿ ಬಿಟ್ಟು ಹೇಳಿದ ಮೇಲೆ ಉಳಿದವರ ನಾಲಗೆಗೂ ಬಲ 
ಬಂತು. ನಾವು ದಳವಾಯಿಗಳು ಎಲ್ಲಾ ಒಂದಾಗಬೇಕು ಎಂದು ಹೇಳಿದೆ. ಒಂದಾಗುವ 
ವರೆಗೂ ನಾನೇ ಗುಂಪಿಗೂ ಮುಖ್ಯ ಸಾಗಿದ್ದ ಈಗ ಏಕೋ ಅದೆಲ್ಲಾ ನನ್ನ ಕೈಮೀರಿ 
ಹೋಗಿದೆ. ನಾನು iad: ಕೈಯ “ಕತ್ತಿಯಾಗಿ ಹೋದೆನೆ ನೋ Mp 
ಭಯವಾಗುತ್ತಿದೆ. ಅಷ್ಟೇ ಅಲ್ಲ, Sido ಎಂಥೆಂಥ ವಿಪತ್ತು ಬರಬಹುದೋ ಎನಿಸಿ 
ಮೈ ನಡುಗುತ್ತಿದೆ. ಅದನ್ನು ಜುೂರಯುವ ಶಕ್ತಿ ಇಲ್ಲ. ನೀವೇ. ಅದಕ್ಕೆ ಶಕ್ತರು. ಅದನ್ನು 
ನಿಮ್ಮ ಮುಂದೆ ಹೇಳಬೇಕು ಎಂದು ಬಂದೆ. ಬರುವ ಮೊದಲು ನಿಮ್ಮ ವಿಷಯದಲ್ಲೇ 
ಕೆಟ್ಟ “ಮಾತು ಕೇಳಿದ್ದೆ. ಈಗ ಅದು ಸುಳ್ಳು ಎಂದು ಧಹಿಖಕೆಯಸಯಿತು. ನೀವು 
ಎಚ್ಚರವಾಗಿದ್ದು ದುರ್ಗವನ್ನು ಕಾಳಾಡಬೇಕು.' 


೧೩೬ ಕಂಬನಿಯ ಕುಯಿಲು 


ದೇಸಣ್ಣನಾಡಿದ ಒಂದೊಂದು ಮಾತನ್ನೂ ಮೈಯೆಲ್ಲಾಕಿವಿಯಾಗಿ ಲಕ್ಷ್ಯಗೊಟ್ಟು 
ಕೇಳಿದರು ಭುವನಪ್ಪನವರು. ಆ ಮಾತು ಒಂದೊಂದೂ ಹೃದಯದೊಳಕ್ಕಿಳಿದು ಸ್ಥಿರವಾಗಿ 
ನೆಲಸಿದ ಮೇಲೆ, ಕೇಳಿದರು- 

“ಈ ಭೀತಿ ಎಲ್ಲಿಂದ ಬರಬಹುದು, ಯಾರು ಇದರ ಮುಂದಾಳಾಗಬಹುದು 
ಎಂದು ಸೂಚನೆಯನ್ನೇನಾದರೂ: ಕೊಡಬಲ್ಲಿರಾ ನೀವು?” 

ಭುವನಪ್ಪನವರ ಪ್ರಶ್ನೆಯನ್ನು ಕೇಳಿ ದೇಸಣ್ಣ ಒಂದು ಗಳಿಗೆ ವಿಚಾರಕ್ಕೆ ಒಳಗಾದ. 
ಹೇಳಬಹುದು ಎಂದುಕೊಂಡ ಮಾತನ್ನು ಹೇಳಬಹುದೋ ಬೇಡವೋ ಎಂದು ತುಯ್ದು 
ತುಯ್ದು ನೋಡಿ, ಆದದ್ದಾಗಲಿ ಹೇಳಿಯೇ ಬಿಡುವುದೆಂದೇ ನಿರ್ಧಾರ ಮಾಡಿ ಹೇಳಿದ- 

“ಇಂಥವನ ರೂಪದಲ್ಲೇ ಕೇಡು ಬರಬಹುದೆಂದು ಖಂಡಿತವಾಗಿ ನಾನು 
ಹೇಳಲಾರೆ. ಆದರೆ, ನನಗಿರುವ ಅನುಮಾನವನ್ನು ನಿಮ್ಮ ಕಿವಿಯ ಮೇಲೂ ಹಾಕುವುದು 
ಮೇಲು ಎಂಬ ಭಾವನೆಯಿಂದ ಹೇಳುತ್ತಿದ್ದೇನೆ. ತಾವು ಹಾಗೆ ಭಾವಿಸಬೇಕು.” 

“ಆಯಿತು, ಹೇಳಿ.” 

“ದಳವಾಯಿ ಮುದ್ದಣ್ಣ ಮತ್ತು ಅವನ ತಮ್ಮಂದಿರ ವಿಷಯದಲ್ಲಿ ತಾವು 
ಎಚ್ಚರವಾಗಿರುವುದು ಮೇಲು. ಅರಮನೆಯವರು ಓಬಣ್ಣನಾಯಕರನ್ನು ಪಟ್ಟಕ್ಕೆ 
ತರುವುದಾದರೆ ಲಿಂಗಣ್ಣನಾಯಕರ ಹೆಸರಿನಲ್ಲಿ ಅದನ್ನು ಪ್ರತಿಭಟಿಸಬೇಕೆಂದಿದ್ದವರು 
ಈಗ ಲಿಂಗಣ್ಣನಾಯಕರೇ ತಮಗದು ಬೇಡವೆಂದ ಮೇಲೆ ಚಿಕ್ಕಣ್ಣನಾಯಕರ ಹೆಸರಿನಲ್ಲಿ 
ಆ ಮಾತು ಆಡಲಾರಂಭಿಸಿದ್ದಾರೆ. ಚಿಕ್ಕಣ್ಣನಾಯಕರು ಲಿಂಗಣ್ಣನಾಯಕರಲ್ಲ. ಅಷ್ಟನ್ನು 
ನೀವು ತಿಳಿದಿರಬೇಕು. ಅದು ಎತ್ತ ಒಲಿಯುವುದೋ ನಾನು ಹೇಳಲಾರೆ. ಆದ್ದರಿಂದ 
ನೀವು ಎಚ್ಚರವಾಗಬೇಕು. ಹಾಗೆಯೇ ನಿಮ್ಮ ವಿಷಯದಲ್ಲೂ ಜನರ ಮನಸ್ಸು ಕೆಡಿಸುವ 
ಮಾತು ಅಲ್ಲಲ್ಲಿ ಕೇಳಿಬರುತ್ತಿದೆ. ನೀವು ನಿಮ್ಮ ವಿಷಯದಲ್ಲೂ ಎಚ್ಚರವಾಗಿರಬೇಕು. 
ಬರಬಹುದಾದ ವಿಪತ್ತನ್ನು ಮೊಳಕೆಯಲ್ಲೇ ಮುರಿಯಲು ಒಂದೇ ಒಂದು ದಾರಿ 
ಇದೆ ಎಂದು ನನಗೆ ತೋರುತ್ತದೆ.” 

“ಏನು?” 

-ಯಾವುದೋ ಪಾತಾಳದಡಿಯಿಂದ ಪ್ರಯತ್ನಪೂರ್ವಕವಾಗಿ ಹೊರಹೊಮ್ಮು 
ವಂತೆ ಮಾತು ಭುವನಪ್ಪನವರ ಬಾಯಿಂದ ಬಂತು. 

“ಆದಷ್ಟು ಬೇಗ ಪಟ್ಟಾಭಿಷೇಕ, ನೀವು ಹೇಳಿದ ಕೆಲಸ ಮುಗಿದುಹೋಗಿಬಿಟ್ಟರೆ, 
ಈ ಅಸಮಾಧಾನವೆಲ್ಲಾಕುಡಿಯಲ್ಲೇ ಚಿವುಟಿದಂತಾಗುತ್ತದೆ. ಸಿಂಹಾಸನ ಬರಿದಾಗಿರು ' 
ವಷ್ಟು ದಿನ ಇಂಥ ಮಾತುಗಳು, ಭೀತಿ ತಪ್ಪಿದಲ್ಲ.” 

“ನಿಜ ನನಗೂ ಅದು ಗೊತ್ತು.” 

“ನಾಗತಿಯವರಿಗೂ ಈ ಎಲ್ಲ ಮಾತನ್ನು ಹೇಳಿ ಬೇಗ ಮುಂದಿನ ಏರ್ಪಾಡು 
ಮಾಡಬೇಕು.” 

“ಹೂ, ಹೇಳುತ್ತೇನೆ. ದೈವೇಚ್ಛೆ ಹೇಗಿದೆಯೋ ಹಾಗಾಗಲಿ. ನಿಮ್ಮಂಥ ನಿಷ್ಠರ 
ಕಾವಲ ಬಲವಿದ್ದರೆ ಏನೂ ಕೆಡಕಾಗುವುದಿಲ್ಲವೆಂದೇ ನಾನು ನಂಬಿದೇನೆ” 


ಬಿರುಗಾಳಿಯ ಮುನ್ನ ೧೩೭ 


-ಎಂದರು ಭುವನಪ್ಪ. 

“ನಿಮ್ಮ ಮುಂದೆ ನಾವು ಯಾವ ಗಿಡದ ತೊಪ್ಪಲು. ನಿಮ್ಮ ಹರಕೆಯೇ ಈ 
ದುರ್ಗವನ್ನು ಕಾಯುವ ವಜ್ರಕೋಟೆ”” ಎಂದ ದೇಸಣ್ಣ 

ಅವನ ಹೃದಯಾಳದಿಂದ ಮೂಡಿಬಂದ ಆ ಮಾತಿನಲ್ಲಿ ಪ್ರಾರ್ಥನೆಯ ದ್ವನಿ 
ಇದ್ದಂತೆಯೇ, ಭರವಸೆಯ ಬಲವೂ ಇದ್ದಿತು. ಆ ಮಾತಿಗೆ ಭುವನಪ್ಪನವರು ಏನೂ 
| ಉತ್ತರ ಕೊಡದೆ ಸುಮ್ಮನೆ ಕುಳಿತಿದ್ದರು. ಅವರ ಮನಸ್ಸು ಬೇರಾವುದೋ 
' ಲೋಕದಲ್ಲಿದ್ದುದನ್ನು ಕಂಡು 'ದೇಸಣ್ಣ ಅವರಿಂದ ಹೋಗಲು ಅಪ್ಪಣೆ ಪಡೆದು ತೆರಳಿದ. 

ದೇಸಣ್ಣ ಹೋಗುವವರೆಗೂ ಆತನ ಮಾತಿನಿಂದ ತಮ್ಮಲ್ಲಿ ಮೂಡಿದ ಚಿತ್ತ 
ಕ್ಷೋಭೆಯನ್ನು ಕೊಂಚವೂ ತೋರಿಸದೆ, ಸ್ಪೈರ್ಯದಿಂದ ಮಾತನಾಡುತ್ತಿದ್ದ ಭುವನಪ್ಪ 
ನವರಲ್ಲಿ, ಅದುವರೆಗೂ ಹುದುಗಿದ್ದ ಯೋಚನೆಗಳು, ಆತನ ಬೆನ್ನು ಮರೆಯಾಗುತ್ತಲೇ ; 
ಎದ್ದು ಕುಟುಕುತ್ತ ಕಾಡು ಕುದುರೆಯಂತೆ ಹುಚ್ಚಾಪಟ್ಟೆ ಓಡಿ, ಅವರ ಹೃದಯವನ್ನು 
ಅಲ್ಲಾಡಿಸಿದುವು. ಯಾವುದೋ ಅಸ್ಪಷ್ಟರೂಪದ ಭಯಂಕರ ಭೀತಿಯೊಂದು 
ಭೀಮಾಕಾರವಾಗಿ ಬೆಳೆದು, ಅವರ ಸುತ್ತಲೂ ತನ್ನ ತೋಳು ಚಾಚಿ ನಿಂತಂತಿತ್ತು. 
ಭಯಾನಕ  ಮೌನತುಂಬಿದ ರುದ್ರಭೂಮಿಯಲ್ಲಿ ದಾರಿಗೆಟ್ಟು ಭೀತಿ ಬೆನ್ನಟ್ಟಿ 
ಅಲೆಯುತ್ತಿರುವ ಪಾಂಥನಂತಿತ್ತು ಅವರ ಮನಸ್ಸು. ಅವರು ಹಿಂದೆ ಎಂದೂ 
ಅನುಭವಿಸದಿದ್ದಂಥ ವಿಚಿತ್ರ ಅಧೀರತೆ ಅವರ ಹೃದಯದ ಬೇರನ್ನೇ ಹಿಡಿದು 
ಅಲ್ಲಾಡಿಸುತ್ತಿತ್ತು. “ಒಳಿತಾಗಲಿಲ್ಲ, ಇದು ಒಳಿತಾಗಲಿಲ್ಲ” ಎಂದು ಹತ್ತಾರು ಬಾರಿ 
ನುಡಿಯಿತು ಆ ಹೆದರಿದ ಮನಸ್ಸು, ಲೊಚುಗುಟ್ಟುವ ಹಲ್ಲಿಯಂತೆ. ಅವರ ಮಿದುಳು 
ಕಗ್ಗವಿಯಲ್ಲಿಯಾವುದೋ ಪಿಶಾಚ ಧ್ವನಿ ಗಹಗಹಿಸಿ ನಗುತ್ತಿತ್ತು. ಹಜಾರದಲ್ಲಿಕವಿಯುತ್ತಿದ್ದ 
ಅಸ್ತಮಾನಂತರ ಸಂಜೆಗತ್ತಲು ಅವರ ಮೈಯ ನರನರಗಳಲ್ಲೂ ವ್ಯಾಪಿಸಿ, ರಕ್ತವನ್ನು 
ಕಪ್ಪಾಗಿ ಹೆಪ್ಪುಗಟ್ಟಿಸುತ್ತಿರುವಂತಿತ್ತು. ಹತ್ತಾರು ಅಶುಭಚಿಂತೆಗಳ ಪ್ರಚಂಡ ದಾಳಿಯಲ್ಲಿ 
ದಿಗ್ಭ್ರಾಂತರಾಗಿ ಮೈಮರೆತು ಕುಳಿತಿದ್ದರು ಭುವನಪ್ಪನವರು. 

ಆ ವೇಳೆಗೆ, ಅವರ ಪೂಜಾಮಂದಿರದ ಪರಿಚಾರಕ ಬ್ರಾಹ್ಮಣ ಬಂದು 
“ಸಾಯಂಪೂಜೆಗೆ ಎಲ್ಲವೂ ಸಿದ್ಧವಾಗಿದೆ” ಎಂದು ಹೊತ್ತು ತಿಳಿಸಿ ಎಚ್ಚರಿಸದಿದ್ದರೆ 
ಎಷ್ಟು ಹೊತ್ತು ಹಾಗೇ ಆ ಮೈಮರೆವಿನಲ್ಲಿ ಕುಳಿತಿರುತಿದ್ದರೋ ಏನೋ. ಅಥ ಬಂದು 
ಎಚ್ಚರಿಸಿದಾಗ ಮೈಯರಿತು, po ಅಷ್ಟು ಹೊತ್ತಾಯಿತೆ!” ಎಂದು, ಸ್ನಾನಗೃಹಕ್ಕೆ 
ತೆರಳಿದರು. ಸಾಸ ಮಾಡುವಾಗಲೂ ಅವರ ಬುದ್ಧಿ ಎತ್ತಲೋ SUE 
ಪರಿಚಾರಕ ತುಂಬಿಕೊಡುತ್ತಿದ್ದ ನೀರನ್ನು ಮೈಮೇಲೆ ಸುರಿದುಕೊಳ್ಳುತ್ತಲೇ ಇದ್ದರು. 
ಮೈ ಒರಸಿಕೊಳ್ಳುವ ವಸ್ತ್ರ ಕೊಡಲೇ? ಎಂದು ಕೇಳಿದಾಗ, ಸ್ನಾನ ಮಾಡುತ್ತಿರುವುದರ 
| ಜರಿಯ ತಮ್ಮ ಮೈಮರವಿಗಾಗಿ ನಾಚಿ, ಮೈ ಒರೆಸಿಕೊಂಡು, ಮಡಿಯುಟ್ಟು 
ಪೂಜಾಮಂದಿರಕ್ಕೆ ತೆರಳಿದರು. 

ಅಲ್ಲಿಯು ಅದೇ ಮೆ ಮರೆವು, ಎಲ್ಲಿಯೋ ಅಲೆವ ಜ್ಞಾನ. ಹಲವಾರು ವರ್ಷಗಳ 

ಬಯಕೆಯಿಂದಾಗಿ ಮುಖದಿಂದ ಧಾರಾಕಾರವಾಗಿ ಪ್ರವಹಿಸಬೇಕಾಗಿದ್ದ ಮಂತ್ರ 
ರುರಿಯೂ ತಟಕ್ಕನೆ ತಡೆದು ನಿಲ್ಲುತ್ತದೆ, ಹಿಂದು ಮುಂದಾಗುತ್ತದೆ, ಉಚ್ಛಾರಣೆ 


೧೩೮ ಕಂಬನಿಯ ಕುಯಿಲು 


ವಿಕಾರವಾಗುತ್ತಿದೆ. ಎಷ್ಟು ಪ್ರಯತ್ನಪಟ್ಟರೂ ಬುದ್ಧಿ ಹತೋಟಿಗೆ ಬರುತ್ತಿಲ್ಲ. ಹತ್ತಾರು 
ಬಾರಿ ಆ ಪ್ರಯತ್ನ ಮಾಡಿ, "ಕಡೆಗದು ಪ್ರಯೋಜನಕಾರಿಯಲ್ಲವೆಂದರಿತು, "ಈ ದಿನ 
ನಿಶ್ಚಿಂತೆಯಾಗಿ ದೇವತಾಕಾರ್ಯ ಖಿ ಪುಣ್ಯ ಲಭ್ಯವಿಲ್ಲ ಎಂದುಕೊಂಡು ಸಮೀಪ 
ದಲ್ಲಿಯೇ ಪೂಜಾದ್ರವ್ಯಗಳನ್ನು ಸಿದ್ಧಗೊಳಿಸುತ್ತಿದ್ದ ಸೊಸೆಯನ್ನು ಕರೆದು- 

“ಲಕ್ಷ್ಮೀ, ಈ ದಿನದ ಪೂಜೆಯನ್ನು ನೀನೇ ಮುಗಿಸಿಬಿಡು. ಏಕೋ ಸ್ವಾಮಿ 
ನನ್ನ ಮೇಲೆ ತ ಭಕ ನೀನು ಪೂಜೆ ಮಾಡುವುದು ಬೇಡ ಎನ್ನುತ್ತಿದ್ದಾನೆ. 
ಎಂದೂ. ಇಲ್ಲದೆ ಹೀಗೇಕೆ ಕಾಡುತ್ತಿದ್ದಾನೋ ತಿಳಿಯದು. ಏನೋ ಅವನಿಚ್ಛಿ 
ಇದ್ದಂತಾಗಲಿ. "ಪೂಜೆ ಮುಗಿಸಿ "ಏನೂ  ಕೆಟ್ಟದಾಗದಿರಲಿ' ಎಂದು ಪ್ರಾರ್ಥನೆ ಮಾಡು. 
ಮಕ್ಕಳ ತಾಯಿ ನೀನು, ನಿನ್ನ ಮಾತಿಗೆ ಇಲ್ಲ ಎನ್ನುವುದಿಲ್ಲ” 

-ಎಂದವರೇ ಮಡಿಯನ್ನು ಬದಲಿಸದೆ ಹೊರಗೆ ಹೊರಟುಬಿಟ್ಟರು. ಅಂದಿನ 
ಅವರ ವಿಚಿತ್ರ ವರ್ತನೆಯನ್ನು ಕಂಡು ಅವರ ಸೊಸೆ, ಪೂಜಾಮಂದಿರದ ಬ್ರಾ 
ಇಬ್ಬರೂ ಅವಾಕ್ಕಾದರು. 

ಪೂಜಾಮಂದಿರದಿಂದ ಹೊರಬಿದ್ದವರೇ, ಭುವನಪ್ಪನವರು ಬರಿ ಮೈಯ ಮೇಲೆ 
ಶಾಲೊಂದನ್ನು ಹೊದೆದು, ಜೊತೆಗೆ ಬರಲು ಸಿದ್ದವಾದ ಕಾವಲು ಆಳು ದೀವಟಿಗೆ 
ಯವರನ್ನು ಬೇಡವೆಂದು ಕಳಿಸಿ ಒಂಟಿಯಾಗಿ ಮನೆಯಿಂದ ಹೊರಬಿದ್ದರು. ಬಯಲ 
ತಂಗಾಳಿ, ಅವರ ಕಾದ ಮಿದುಳಿಗೆ ಅಷ್ಟು ಹೊತ್ತು ಶೈತ್ಯೋಪಚಾರ ಮಾಡಿದ ಮೇಲೆ, 
ಬುದ್ಧಿ ಕೊಂಚ ಸ್ಥಿಮಿತಕ್ಕೆ ಬಂದಂತೆ ತೋರಿತು. ಮನೆಯಿಂ ತ ಹೊರಬಿದ್ದು ಅಂಗಳಕ್ಕೆ 
ಇಳಿದರು. 

ಪ್ರಧಾನಿಗಳ ಮನೆ ಇದ್ದುದು ಏಕನಾಥೇಶ್ವರಿಯ ದೇವಾಲಯದ ಮುಂದಿನ 
ವಿಶಾಲವಾದ ಬಯಲಿನಲ್ಲಿ ಅರಮನೆಯ ಇದಿರೇ ಟಂಕಸಾಲೆಯ ಭವ್ಯಮಂದಿರ. 
ಅಲ್ಲಿಂದ ಕೊಂಚ ಕೆಳಗಿಳಿದು ಬಂದರೆ ಐವತ್ತು ಅಡಿ ಎತ್ತರವಾದ ಕಲ್ಪಿನ ಉಯ್ಯಾಲೆ 
ಕಂಭ. ಅದರ ಇದಿರು ಕನಕವ್ವನಾಗತಿಯ ಕಂಭ. ಅದರ ಬಲಬದಿಗೆ ದುರ್ಗದಿಂದ 
ಕೆಳಗೆ ಹೋಗುವ ದಾರಿಯಲ್ಲಿ ಕಟ್ಟಿದ ಅಜ್ಜಿಯ ಬಾಗಿಲು, ಅಜ್ಜಿಯ ಬಾಗಿಲ 
ಬಲಬದಿಯ ವಿಶಾಲೋನ್ನತವಾದ ಕೋಡುಗಲ್ಲಿನ ಮೇಲೆ, ಭವ್ಯವಾದ ಹಿಡಂಬೇಶ್ವರನ 
ದೇವಾಲಯದ ದುರ್ಗದ ರಕ್ಷಣೆಯ ಭರವಸೆಯನ್ನಿತ್ತು ಅಭಯಹಸ್ಪವನ್ನೆತ್ತಿದಂತೆ ನಿಂತಿದೆ. 

ತಮ್ಮ ಮನೆಯಿಂದ ಹೊರಬಂದ ಭುವನಪ್ಪನವರು ಅಂಗಳದಲ್ಲಿ ನಿಂತು ಎದುರು 
ಶಿಖರದ ಮೇಲೆ ಕಟ್ಟಿದ ಬಾವುಟದ ಬತೇರಿಯನ್ನು ನೋಡಿದರು. ವಿಶಾಲವಾದ - 
ಧ್ವಜ ಕತ್ತಲಲ್ಲಿ ಅಸ್ಪಷ್ಟವಾಗಿ ಹಾರಾಡುತ್ತಿತ್ತು. ಅದನ್ನು ಕಂಡು “ನಿನಗೂ ಕತ್ತಲು ಕವಿಯುವ 
ಹೊತ್ತು ಬಂದಿದೆ!” ಎಂದುಕೊಂಡರು. ಒಂದು ಗಳಿಗೆ, ಏಕನಾಥೇಶ್ವರಿಯ 
ದೇವಾಲಯದ ಇದಿರು ಸಾಲಾಗಿ ಬೆಳೆದ ದೇವಗಣಿಗಿಲೆಯ ಗಿಡದ ಹೂವಿನಿಂದ 
ಹಿತವಾದ ಪರಿಮಳವನ್ನುಂಡು ಅಲೆಯುತ್ತಿರುವ ತಂಗಾಳಿಯಿಂದ ಹಗುರವಾದ ಅವರ 
ಎದೆ ಭಾರವಾಯಿತು. ಸುತ್ತಲ ದೇವಾಲಯಗಳಲ್ಲಿ ಸಾಯಂಪೂಜೆ ಮುಗಿದು, 
ಮಂಗಾರತಿ ವೇಳೆಯ ಘಂಟೆ, ಶಂಖ, ಜಾಗಟೆಗಳ ನಿನಾದ ಗಾಳಿಯಲ್ಲಿ ಕವಿದು 
ಬಂದು ಅವರ ಕಿವಿಯನ್ನು ತುಂಬಿತು. 


ಬಿರುಗಾಳಿಯ ಮುನ್ನ ೧೩೯ 


“ನೀವು ಇಷ್ಟು ಜನ ಇದೀರ. ನಿಮ್ಮನ್ನೇ ನೆಚ್ಚಿ ಪೂಜಿಸಿದವರನ್ನು ಕೈಬಿಡಬೇಡಿ” 

-ಎಂದು ಎಲ್ಲ ದೇವತೆಗಳನ್ನೂ ಉದ್ದೇಶಿಸಿ ಪ್ರಾರ್ಥಿಸಿದರು. ಅವರಿಗೆ 
ಆಶ್ವಾಸನವಿತ್ತಂತೆ ಮಂಗಳವಾದ್ಯಗಳು ಮೊಳಗಿದವು. ಆದರೂ ಏಕೋ ಅವರ ಮನಸಿಗೆ 
ಸಮಾಧಾನವಾಗಲಿಲ್ಲ. ನಿಂತಲ್ಲಿ ನಿಲ್ಲಲಾರದೆ ಅಂಗಳದಿಂದ ಕೆಳಗಿಳಿದು, ಹಿಡಂಬೇಶ್ವರನ 

ದೇವಾಲಯದತ್ತ ಹೆಜ್ಜೆ ಹಾಕಿದರು. 

ದೇವಾಲಯಕ್ಕೆ ಹೋಗುವ ಮಾರ್ಗದಲ್ಲಿದ್ದ ಹೆಬ್ಬಾಗಿಲ ಬಳಿಯ ಕಾವಲುಗಾರರು, 
ಪ್ರಧಾನಿಗಳು, ಕಾವಲವರು, ದೀವಟಿಗೆಯವರಿಲ್ಲದೆ, ಒಂಟಿಯಾಗಿ ಬಂದುದನ್ನು ಕಂಡು 
ಸನ್ನೆಗಾಳಿಯನ್ನೂದಿ, ಬಾಗಿಲು ತೆರೆದು ಅವರನ್ನು ಒಳಗೆ ಬಿಟ್ಟರು. ಕತ್ತು ತಗ್ಗಿಸಿ ನಡೆದ 
ಭುವನಪ್ಪನವರು, ಮೊಳಕಾಲವರೆಗೂ ಮೈಬಗ್ಗಿಸಿ ಮುಜುರೆ ಮಾಡಿದ ಕಾವಲುಗಾರ 
ರತ್ತಲೂ ನೋಡದೆ, ಮುಂದೆ ನಡೆದು, ಗಾಳಿ ಮಂಟಪವನ್ನು ದಾಟಿ, ಹಿಡಂಬೇಶ್ವರನ 
ದೇವಾಲಯಕ್ಕೆ ಹೋಗಲು ಕೋಡಗಲ್ಲಿನ ಬೆನ್ನಿನ ಮೇಲೆ ಕಡೆದ ಪಾವಟಿಗೆಗಳನ್ನು 
ಏರತೊಡಗಿದರು. 


ಹ 


ಭುವನಪ್ಪನವರು ಹೇಳಿ ಹೋದುದನ್ನು ಕೇಳಿದಾಗಿನಿಂದ ಓಬವ್ವನಾಗತಿಗೆ ಗರ 
ಬಡಿದಂತಾಗಿತ್ತು. ಓಬಣ್ಣನಾಯಕನನ್ನು ದತ್ತು ಸ್ವೀಕಾರ ಮಾಡಿ, ಆತನ ಪಟ್ಟಾಭಿಷೇಕ 
ವನ್ನು ಮುಗಿಸಿದ ಬಳಿಕ ತಾನು ನಿಶ್ಲಿಂತಳಾಗಿರಬಹುದೆಂದು ಆಕೆ ಊಹಿಸಿದ್ದಳು. 
ಆದರೆ ಭುವನಪ್ಪನವರು ಪಟ್ಟಾಭಿಷೇಕ ನಡೆಯುವವರೆಗೂ ಮೈಯೆಲ್ಲಾ ಕಣ್ಣಾಗಿರ 
ಬೇಕಾದುದೇ ಅಲ್ಲದೆ, ಅದರಾಚೆಗೂ ಚಿಂತೆಯ ಗಂಡಾಂತರದ ದಿನಗಳೇ 
ಬರಬಹುದೆಂದು ಸೂಚಿಸಿ ಹೋಗಿದ್ದರು. ಅದೆಲ್ಲವನ್ನು ಕೇಳಿ ನಾಗತಿ ಹೌಹಾರಿ 
ಹೋಗಿದ್ದಳು. ಗತಿಸಿದ ಪತಿಯನ್ನು ನೆನೆದು- 

“ಎಂಥ ಬೆಟ್ಟದ ಭಾರವನ್ನು ಈ ಹೆಣ್ಣ ಹೆಗಲ ಮೇಲೆ ಹಾಕಿ ಹೋಗಿಬಿಟ್ಟಿರಿ” 

-ಎಂದು ದುಃಖಿಸಿದಳು. ಆದರೆ ಆಕೆ ಹೊತ್ತ ಹೊಣೆಗಾರಿಕೆ ಬರಿ 
ದುಃಖದಿಂದಲೇ ತೀರುವಂತಹುದಾಗಿರಲಿಲ್ಲ. ಆ ಹೊಣೆಗಾರಿಕೆಯನ್ನು ತೀರಿಸುವ 
ವರೆಗೂ ಆಕೆ ದುಃಖದಿಂದಲೇ ಕರಗಿ ಕುಳಿತಿರಲೂ ಬಿಡುವಿರಲಿಲ್ಲ. ಮೊದಲೇ ಸಾಕಷ್ಟು 
ಚಿಂತೆ ಇತ್ತು. ಈಗ ವಿದ್ರೋಹದ ಸುದ್ದಿಯೂ ಬಂದು, ಈ ಭಾರದ ಜೊತೆಗೆ ಭಾರವನ್ನು 
ಹೇರಿತು. 

“ಓಬಣ್ಣನಾಯಕರನ್ನು ಪಟ್ಟಾಭಿಷೇಕವಾಗುವವರೆಗೂ ಬಹು ಎಚ್ಚರದಿಂದ 
ಕಾದುಕೊಳ್ಳಬೇಕು. ಯಾರನ್ನೂ ಸುಲಭವಾಗಿ ನಂಬಿ ಬಳಿಕ ಎಲ್ಲರೂ ಪಶ್ಚಾತ್ರಾಪ 
ಪಡಬೇಕಾದಂಥ ಹೊತ್ತು ಬರದಂತೆ ನೋಡಿಕೊಳ್ಳಬೇಕು'' ಎಂದು ಹತ್ತಾರು ಬಾರಿ 
ಹೇಳಿ, ಎಚ್ಚರಿಸಿ ಹೋಗಿದ್ದರು ಭುವನಪ್ಪನವರು. 

ಆದರೆ ಓಬಣ್ಣನಾಯಕನನ್ನು ಕಾವಲು ಕಾಯುವವರು ಯಾರು? ಯಾರ ರಕ್ಷಣೆಗೆ 
ಆತನನ್ನು ಒಪ್ಪಿಸಬಹುದು? ತಾನೆ. ಹಗಲಿರುಳೂ ಆತನನ್ನು ಕಾಯುವುದು ಸಾಧ್ಯ ವೇ? 


೧೪೦ ಕಂಬನಿಯ ಕುಯಿಲು 


ಚಿಂತಿಸಿದಷ್ಟೂ ಆ ಚಿಂತೆ ಹೆಚ್ಚುತ್ತಲೇ ಇತ್ತು. ಬಹಳ ಹೊತ್ತು ಚಿಂತಿಸಿ, ಕಡೆಗೆ 
ಹೀಗೆ ಮಾಡುವುದು 'ಉತ್ತಮ ಎಂದು ಯೋಚಿಸಿ, ದೂರದಲ್ಲಿ ಕುಳಿತು ಗಾಳಿ ಹಾಕುತ್ತಿದ್ದ 
ಅಂತರಂಗದ ದಾಸಿ ಗಿರಿಜವೆಗೆ ಹೇಳಿದರು: 

«ಗಿರಿಜಾ, ಇಂದಿನಿಂದ ರಾಜಕುಮಾರರು ಮಲಗುವ ಕೋಣೆಯನ್ನು ಬದಲಿಸಿ 
ಬಿಡು.” 

ಇದ್ದಕ್ಕಿದ್ದಂತೆ ನಾಗತಿ ಹೇಳಿದ ಮಾತನ್ನು ಕೇಳಿ, ಆಕೆಯ ಚಿಂತೆಯ ತಲೆಬುಡ 
ಗಳನ್ನರಿಯದ ಗಿರಿಜವ್ದೆ ಚಕಿತಳಾದಳು. ಆದರೆ ತನ್ನ ಆಶ್ಚರ್ಯ, ಏಕೆಂದು ಕೇಳಬೇಕೆಂಬ 
ಕುತೂಹಲವನ್ನು ತಲೆ ಎತ್ತದಂತೆ ಮುರಿದು- 

“ಎಲ್ಲಿಗೆ ಬದಲಾಯಿಸಲಿ ತಾಯಿ?” -ಎಂದು ಕೇಳಿದಳು. 

“ನಮ್ಮ ತೊಟ್ಟಿಯಲ್ಲೇ ಒಂದು ಸರಿಯಾದ ಕೊಠಡಿ ನೋಡು. ಇಂದಿನಿಂದ 
ಅವರು ಇಲ್ಲೇ ಮಲಗಲಿ.” 

“ಅಪ್ಪಣೆ ತಾಯಿ” -ಎಂದಳು ಗಿರಿಜವ್ವೆ. 

“ಹಾಗೇ- ಗಿರಿಜಾ... ಇಂದಿನಿಂದ ನೀನು ಇನ್ನೂ ಒಂದು ಕೆಲಸ ಮಾಡ 
ಬೇಕಾಗುತ್ತದೆ.” 

“ಹೇಳಿ ತಾಯಿ ಏನು ಮಾಡಬೇಕು?” 

“ನಿನಗೆ ಈಗಾಗಲೇ ನನ್ನ ಕೆಲಸವೇ ಸಾಕಷ್ಟಿದೆ. ಆದರೂ ನಿನ್ನನ್ನುಳಿದು ನಾನು 
ಬೇರೆ ಯಾರನ್ನೂ ಈ ಕೆಲಸಕ್ಕೆ ನಂಬಲಾರೆ. ನೀನೇ ತಕ್ಕವಳು. ಅದಕ್ಕೇ ಹೇಳುತ್ತಿದ್ದೇನೆ. 
ನಂಬಿಕೆಯಿಂದ ನಡೆದರೆ ಹೊರಲಾರದಷ್ಟನ್ನು ಹೊರಿಸಿದರು ಎಂದು ನೊಂದುಕೊಳ್ಳ 
ಬಾರದು.” 

“ಹಾಗೆಂದ ನಾಲಗೆಯಲ್ಲಿ ಹುಳು ಸುರಿಯಲಿ ತಾಯಿ. ಏನು ಮಾಡಬೇಕೋ 
ಹೇಳಿ. ತಾವು ಪಾದದಿಂದ ತೋರಿಸಿದುದನ್ನು ನೆತ್ತಿಯಲ್ಲಿ ಹೊತ್ತು ನಡೆಸುತ್ತೇನೆ.” 

“ನೀನು ಅಂಥವಳೆಂದು ಬಲ್ಲೆ, ಅದಕ್ಕೇ ಈ ಬಹುದೊಡ್ಡ ಜವಾಬ್ದಾರಿಯನ್ನು 
ನಿನ್ನ ಮೇಲೆ ಹೋರಿಸುತ್ತಿದ್ದೇನೆ. ಇಂದಿನಿಂದ ಓಬಣ್ಣನಾಯಕನ ಖಾಸಾ ಊಳಿಗವನ್ನು 
ನೀನೇ ಮಾಡಬೇಕು. ನಿನ್ನ ಹೊರತು ಬೇರೆ ಯಾವ ದಾಸಿಯರೂ ಆಳುಗಳೂ ಅವರಿಗೆ 
ಅನ್ನ ನೀರು ಕೊಡಕೂಡದು. ಅವರ ಊಟವನ್ನು ಮೊದಲು ಹಕ್ಕಿಗೆ ಹಾಕಿ, ಏನೂ 
ಅಪಾಯವಿಲ್ಲವೆಂದು ನಂಬಿಕೆ ಮಾಡಿಕೊಂಡು ಕೊಡಬೇಕು. ಅವರ ಸಜ್ಜೆಯನ್ನು ನೀನೇ 
ಸಿದ್ಧಗೊಳಿಸಬೇಕು. ನನ್ನ ಅಪ್ಪಣೆ ಇಲ್ಲದೆ ಯಾರೂ, ಅವರು ಯಾರೇ ಆದರೂ 
ಸರಿಯೇ, ಅವರನ್ನು ನೋಡಲು ಬಿಡಕೂಡದು. ಹಾಗೇ ಇಲ್ಲಿಯ ಉಳಿದ ಚಾಕರರ 
ಚಲನವಲನದ ಮೇಲೂ ಒಂದು ಕಣ್ಣಿಟ್ಟಿರಬೇಕು, ಅವರಾಡುವ 'ಮಾತನ್ನು ಕಿವಿಯಗಲಿಸಿ 
ಕೇಳಿ ನನಗೆ ತಿಳಿಸಬೇಕು.” 

“ಅಪ್ಪಣೆ ತಾಯಿ... ಆದರೆ... ಆದರೆ ಅಪ್ಪಣೆಯಾದರೆ ಒಂದು ಮಾತು ಬಿನ್ನವಿಸಿ 
ಕೊಳ್ಳುತ್ತೇನೆ...” 

“ಹೇಳು.” 


ಬಿರುಗಾಳಿಯ ಮುನ್ನ ೧೪೧. 


“ತಾಯಿಯವರ ಮಾತು ಕೇಳಿದರೆ, ರಾಜಕುಮಾರರ ಬಗ್ಗೆ ಎಂದೂ ಇಲ್ಲದಷ್ಟು 
ಕಟ್ಟುಪಾಡು ಮಾಡುತ್ತಿರುವಂತೆ ಕಾಣುತ್ತಿದೆ... ಕ 

“ನಿಜ ಗಿರಿಜಾ. ಇದು ಬರೀ ಕಟ್ಟುಪಾಡಿನ ಪ್ರಶ್ನೆಯಲ್ಲ, ಇದವರ ಸಾವು ಬದುಕಿನ 
ಪ್ರಶ್ನೆ. ಅದಕ್ಕೇ ಮೈಯೆಲ್ಲಾ ಕಣ್ಣಾಗಿರಬೇಕು, ಯಾರನ್ನೂ ನಂಬಕೂಡದು ಎಂದು 
ಹೇಳಿದ್ದು.” 

ನಾಗತಿ ಹೇಳಿದ ಮಾತನ್ನು ಕೇಳಿಯೇ ಗಿರಿಜೆಯ ಮೈ ನಡುಗಿ, ಮುಖದ 
ರಕ್ತವೆಲ್ಲಾ ಬಸಿದುಹೋಗಿ ಬಿಳಿಚಿಕೊಂಡಿತು. ಅವಳ ಭಯ ವಿಕಾರವಾದ ಮುಖವನ್ನು 
ನೋಡಿ, ನಾಗತಿಯೇ ಕೇಳಿದಳು: 

“ಏಕೆ? ಈ ಕೆಲಸ ನಿನ್ನಿಂದಾಗಲೇ ಗಿರಿಜಾ?” | 

“ಆಗುವದಿಲ್ಲ ಎಂದು ಹೇಳಲಾರೆ. ಆಗುತ್ತದೆ ಎಂದು ಹೇಳಿ, ಅದನ್ನು ನಡೆಸುವ 
ಶಕ್ತಿ ನನಗಿದೆಯೇ ಎಂಬುದೇ ಭಯ. ಈ ಮುಖ್ಯ ಕಾರ್ಯಕ್ಕೆ ನನಗಿಂತಲೂ ಉತ್ತಮರು 
ಇಲ್ಲವೇ ತಾಯಿ?” 

“ನಂತ ನೆಲವೇ ಬಾಯಿ ತೆಗೆದು ನುಂಗುತ್ತದೆಯೇನೋ ಎಂಬಂಥ ಹೊತ್ತಿಂದು 
ಪ್ರಾಪ್ತವಾಗಿದೆ ಗಿರಿಜಾ. ಈ ಹೊತ್ತಿನಲ್ಲಿ ನಿನ್ನನ್ನುಳಿದು ಬೇರೆ ಯಾರನ್ನೂ ನಾನು 
ನಂಬಲಾರೆ. ಯಾರಿಗೆ ಹೇಳಲಿ?” 

“ತಾಯಿಯವರು ಹೇಳಿದ ಕೆಲಸ ಮಾಡಲು ನಾನು ಸಿದ್ಧಳಾಗಿದ್ದೇನೆ. ಹಾಗೇ 
ನನ್ನನ್ನು ಅಧಿಕಪ್ರಸಂಗಿ ಎಂದುಕೊಳ್ಳುವುದಿಲ್ಲವೆಂದು ಆಶ್ಚಾಸನವಿತ್ತರೆ ಈ ಕಾರ್ಯ 
ಮಾಡಲು ವಿವಾ: ಉತ್ತಮರಾದವರ ಹೆಸರು ಹೇಳುತ್ತೇನೆ.” 

“ಹೇಳು.” 

“ಇದು ರಾಜಕುಮಾರರ ಸಾವು ಬದುಕಿನ ಪ್ರಶ್ನೆ ಎಂದು ಅಪ್ಪಣೆ ಕೊಡಿಸಿದಿರಿ. 
ಅದಕ್ಕೇ ಹೇಳುತ್ತೇನೆ. ಇಂಥ ಪ್ರಸಂಗದಲ್ಲಿ ಕಾವಲು ಕಾಯಲು ಹೆಣ್ಣಿಗಿಂತ ಬಲಶಾಲಿ 
ಚಾಟಿ ಗಂಡು ಮೇಲು. ನಾನು ಕಾಯಬಲ್ಲೆ. ಯಾರಾದರೂ ಅವರ ಮೇಲೆ ಬಿದ್ದರೆ, 
ಅವರ ರಕ್ಷಣೆಗಾಗಿ ಪ್ರಾಣ ಒಪ್ಪಿಸಲೂ ಬಲ್ಲೆ, ಆದರೆ ಹೆಣ್ಣೇ ಅವರನ್ನು ಉಳಿಸುತ್ತೇನೆ 
ಎಂದರೆ ಅದು ಆಗಬಹುದು, ಆಗದಿರಬಹುದು. ಅದಕ್ಕೇ ನನ್ನ ಜೊತೆಗೆ ಒಬ್ಬ ಗಂಡು 
ಆಳನ್ನು ನೇಮಿಸುವುದು ಒಳಿತು. ಚಿತ್ತಕ್ಕೆ ಸ ಸರಿದೋರಿದಂತೆ ಅಪ್ಪಣೆ ಮಾಡಬೇಕು.” 

“ನೀನು ಹೇಳಿದುದು ಸರಿ ಗಿರಿಜಾ. ಆದರೆ ಅಷ್ಟು ನಂಬಿಕೆಗೆ ಅರ್ಹನಾದ 
ಆಳೇ ನನ್ನ ಕಣ್ಣಿಗೇ ಕಾಣಿಸುತ್ತಿಲ್ಲವಲ್ಲಾ... 

“ಇದ್ದಾರೆ ತಾಯಿ. ಅಂಗರಕ್ಷಕರ ಪಡೆಯ ನಾಜ್‌ ಕಸ್ತೂರಿನಾಯಕರಿಗೆ 
ತಾಯಿಯವರು ಈ ಕಾರ್ಯವನ್ನು ಒಪ್ಪಿಸಬಹುದು.” 

“ಅಷ್ಟು ದೂರ ಆತನನ್ನು ನಾವು "ನಂಬಬಹುದೇ? ಷ್ಟ 

“ನನ್ನನ್ನು ನಂಬಬಹುದಾದರೆ, ಅವರನ್ನು ನಂಬಬಹುದು ತಾಯಿ, ನನಗೆ ನನ್ನಲ್ಲೇ 
ಇರುವುದಕ್ಕಿಂತ ಹೆಚ್ಚು ನಂಬಿಕೆ ಅವರಲ್ಲಿದೆ.” 

“ತೊಟ್ಟಿಲ ಹಗ್ಗವೂ ಹಾವಾಗಿ ಕಡಿವ ಹೊತ್ತು ಇದು ಗಿರಿಜಾ. ಇನ್ನೂ ಯೋಚಿಸಿ 
ಹೇಳು.” 


೧೪೨ ಕಂಬನಿಯ ಕುಯಿಲು 


“ತಾಯಿ, ನನ್ನ ಮಾತು ನಂಬಿ.” 

“ನಂಬಿದರೆ ಆತ ರಾಜಕುಮಾರರನ್ನು ಕಾಪಾಡುತ್ತಾನೆಯೇ?” 

“ತಾಯಿ ತನ್ನ ಹೊಟ್ಟೆಯಲ್ಲಿ ಹುಟ್ಟಿದ ಮಗುವನ್ನು ಕಾಪಾಡುವಷ್ಟು ಎಚ್ಚರದಿಂದ 
ಕಾಪಾಡುತ್ತಾರೆ.” 

“ದೇವರ ಮೇಲೆ ಭಾರಹಾಕಿ ನಿನ್ನ ಮಾತನ್ನು ನಂಬುತ್ತೇನೆ ಗಿರಿಜಾ. ನಾಳೆ 
ಏನಾದರೂ ಆದರೆ...?” 

“ರಾಜಕುಮಾರರ ಕೂದಲು ಕೊಂಕಿದರೂ ಅದಕ್ಕೆ ನನ್ನ ತಲೆಯ ಬಲಿ 
ಕೊಡುತ್ತೇನೆ.” 

“ಸರಿ ಹಾಗಾದರೆ ಆತನಿಗೆ ಇತ್ತ ಬಂದು ಹೋಗೆಂದು ಹೇಳು. ಹಾಗೇ 
ರಾಜಕುಮಾರರನ್ನೂ ಇತ್ತ ಕರೆತಾ.” 

“ಅಪ್ಪಣೆ ತಾಯಿ” 

-ಎಂದು ಹೇಳಿ ಗಿರಿಜ ತನಗೊಪ್ಪಿಸಿದ ಕೆಲಸ ಮಾಡಲು ಹೋದಳು. ಅವಳು 
ಹೋದ ಕೊಂಚ ಹೊತ್ತಿನಲ್ಲೇ ಕಸ್ತೂರಿನಾಯಕ ಬಂದು ಕಾಣಿಸಿಕೊಂಡ. ಅವನ 
ವಂದನೆಯನ್ನು ಸ್ವೀಕರಿಸಿ, ಅವನ ಮುಖವನ್ನೇ ಎರಡು ಗಳಿಗೆ ದಿಟ್ಟಿಸಿ ನೋಡಿದಳು 
ನಾಗತಿ. ತನ್ನನ್ನೇ ದಿಟ್ಟಿಸಿ ನೋಡುತ್ತಿದ್ದ ನಾಗತಿಯ ಮೊಗವನ್ನು ಪ್ರತಿಯಾಗಿ ನೋಡುವುದು 
ಸಭ್ಯತೆಯಲ್ಲವೆಂದು ಕಸ್ತೂರಿನಾಯಕ ತಲೆ ತಗ್ಗಿಸಿದ- 

“ಇಲ್ಲಿ ನೋಡು.” 

-ತಲೆ ಬಾಗಿಸಿದ ಕಸ್ತೂರಿನಾಯಕನಿಗೆ ಅಪ್ಪಣೆ ಮಾಡಿದಳು ನಾಗತಿ. ಕಸ್ತೂರಿ 
ನಾಯಕ ತಲೆ ಎತ್ತಿ ಅಪ್ಪಣೆಯನ್ನು ಕಾದು ನಾಗತಿಯ ಮೊಗ ನೋಡಿದ. ಅವನ 
ತೆರೆದ ಕಣ್ಣುಗಳನ್ನು ಮತ್ತೊಮ್ಮೆ ದಿಟ್ಟಿಸಿ ನೋಡಿದಳು ನಾಗತಿ. ಆ ಮೊಗದಲ್ಲಾಗಲಿ, 
ಕಣ್ಣುಗಳಲ್ಲಾಗಲಿ ಕಪಟತನ, ದ್ರೋಹ, ಕುತ್ಸಿತ ಬುದ್ಧಿಗಳ ಕುರುಹು ಕಾಣಿಸದೆ, ನಿಷ್ಠೆಯ 
ದಿಟ್ಟತನ ಎದ್ದು ಕಾಣುತ್ತಿತ್ತು. ಹಾಗೇ ನೋಡಿ, ದೃಷ್ಟಿ ತಿರುಗಿಸಿ ಕೇಳಿದಳು- 

“ಕಸ್ತೂರಿನಾಯಕ ನೀನೆಯೇ?” 

“ಅಹುದು ತಾಯಿ. ನಾನೇ ಆ ಹೆಸರಿನ ಪಾದಸೇವಕ.” 

“ನಿನ್ನನ್ನು ನಾವು ಅರಮನೆಯಲ್ಲಿ ಹಲವಾರು ಬಾರಿ ಕಂಡಿದ್ದೇವೆ. ಆದರೆ ನಮಗೆ 
ನಿನ್ನ ಪರಿಚಯವಿಲ್ಲ. ಆದರೂ ನಮ್ಮ ಖಾಸಾ ದಾಸಿ ಗಿರಿಜವ್ವೆಯ ಮಾತಿನ ಮೇಲೆ 
ನಿನಗೊಂದು ದೊಡ್ಡ ಜವಾಬ್ದಾರಿಯ ಕೆಲಸ ಒಪ್ಪಿಸಬೇಕೆಂದಿದ್ದೇನೆ. ಗಿರಿಜವ್ವೆ ನಿನಗೆ" 
ಚೆನ್ನಾಗಿ ಗೊತ್ತಲ್ಲವೇ?” 

“ಗೊತ್ತು ತಾಯಿ. ಆಕೆಯೂ ನಮ್ಮ ಹಳ್ಳಿಯ ಹೆಣ್ಣೇ.” 

“ಅಷ್ಟೇ ಪರಿಚಯವೇ?” 

“ಅಲ್ಲ” 

“ಮತ್ತೆ...?” 

“ಆಕೆ ನನ್ನ ತಮ್ಮನಿಗೆ ಗೊತ್ತಾದ ಹೆಣ್ಣು.” 


ಬಿರುಗಾಳಿಯ ಮುನ್ನ ೧೪೩ 


“ಹಾಗೇ! ಅದು ನಮಗೆ ತಿಳಿದಿರಲಿಲ್ಲ. ನಿನ್ನ ತಮ್ಮನೂ ಅರಮನೆಯ ಊಳಿಗ 
ದಲ್ಲಿದ್ದಾನೆಯೆ?” 

“ಇಲ್ಲ, ಸೇನೆಯಲ್ಲಿ.” 

ಈ ಮಾತನ್ನು ಕೇಳಿ ನಾಗತಿ ಮತ್ತೊಮ್ಮೆ ಕಸ್ತೂರಿನಾಯಕನ ಮೊಗವನ್ನು ದಿಟ್ಟಿಸಿ 
ನೋಡಿ ಕೇಳಿದಳು- 

“ನಿನ್ನನ್ನು ನಾವು ನಂಬಬಹುದೇ?” 

“ಆ ಮಾತಿಗೆ ಉತ್ತರ ಕೊಡುವುದಕ್ಕಿಂತ ತಲೆ ಕತ್ತರಿಸಿ ಪಾದದ ಬಳಿ ಇಡು, 
ಎಂದು ಅಪ್ಪಣೆಯಾದರೆ ಕೂಡಲೇ ಆ ಕೆಲಸ ಮಾಡಿ ತೋರಿಸುತ್ತೇನೆ, ಅಪ್ಪಣೆ 
ಯಾಗಬೇಕು.” 

"ನಿನ್ನನ್ನು ನಂಬಬಹುದೇ” ಎಂಬ ನಾಗತಿಯ ಪ್ರಶ್ನೆಯಿಂದ ನೊಂದು ನುಡಿದ 
ಕಸ್ತೂರಿನಾಯಕ. 

“ನಮ್ಮ ಮಾತಿನಿಂದ ನೀನು ನೊಂದುಕೊಳ್ಳಬಾರದು. ನಾನು ನಿನಗೆ ಒಪ್ಪಿಸ 
ಲಿರುವ ಕೆಲಸ ಅಷ್ಟು ಗುರುತರವಾದುದರಿಂದ ಅಷ್ಟು ಒತ್ತಿ ಕೇಳಬೇಕಾಯಿತು.” 

“ತಾಯಿ- ಹೆಚ್ಚು ಮಾತಾಡುತ್ತಿದ್ದೇನೆ ಎಂದು ಕೋಪಿಸಿಕೊಳ್ಳದೆ ಒಂದು ಮಾತನ್ನು 
ತಿಳಿಸಲು ಅಪ್ಪಣೆಯಾಗಬೇಕು.” 

“ಹೇಳು.” 

“ತಾಯಿ, ನಾನು ಅಂಗರಕ್ಷಕರ ಪಡೆಯ ಭಟ. ದೊರೆಗಳ ಮೈ ಕಾಯುವವರು 
ನಾವು. ಆ ಕಾರ್ಯದಲ್ಲಿ ತಪ್ಪಿದರೆ ತಲೆದಂಡ ಕೊಡಲು ಒಪ್ಪಿ ವಚನ ಕೊಟ್ಟಿದ್ದೇನೆ. 
ನಮಗೆ ತಲೆಗಿಂತ ನಾಲಗೆ ಮುಖ್ಯ. ನಮ್ಮನ್ನು ನಂಬುವುದು ಬಿಡುವುದೂ ತಮ್ಮ 
ಚಿತ್ತ. ನಂಬಿಕೆಯ ಅನುಗ್ರಹ ಮಾಡಿದರೆ, ಕೊಟ್ಟ ಕೆಲಸ ನಡೆಸುತ್ತೇನೆ. ಈ ಮಾತು 
ಬರೀ ಬಡಾಯಿಯಲ್ಲ ಎಂದು ಮನವರಿಕೆಯಾದ ಮೇಲೇ ನನ್ನನ್ನು ಈ ಪಡೆಯ 
ಮುಖ್ಯಸ್ಥನನ್ನಾಗಿ ಮಾಡಿದರು, ತೀರಿಕೊಂಡ ಧಣಿಗಳು. ಅವರು ಇದ್ದಿದ್ದರೆ ನಾನು 
ಹೇಳಬೇಕಾದ ಮಾತನ್ನು ಅವರೇ ತಮಗೆ ಅಪ್ಪಣೆ ಕೊಡಿಸುತ್ತಿದ್ದರು.'' 

“ನೀನು ಅವರಲ್ಲಿ ತೋರಿದ ನಿಷ್ಠೆಯನ್ನೇ ನಮ್ಮಲ್ಲೂ ತೋರಬಲ್ಲೆಯಾ?” 

“ಈ ನಾಯಿ ತಾವು ಬೇರೆ ಎಂದು ತಿಳಿದಿಲ್ಲ? 

ಅವರಿಬ್ಬರ ನಡುವೆ ಇಷ್ಟು ಮಾತು ನಡೆಯುವ ವೇಳೆಗೆ ಗಿರಿಜವ್ವ ಬಾಗಿಲಲ್ಲಿ 
ಕಾಣಿಸಿಕೊಂಡು “ರಾಜಕುಮಾರರು ಬಂದಿದ್ದಾರೆ” ಎಂದು ತಿಳಿಸಿದಳು. 

“ಅವರನ್ನು ಒಳಗೆ ಕರೆತಾ ಗಿರಿಜಾ'' -ಎಂದಳು ನಾಗತಿ. 

ರಾಜಕುಮಾರ ಓಬಣ್ಣನಾಯಕ ಬಂದನೆಂಬುದನ್ನು ಕೇಳಿ, ಕಸ್ತೂರಿ ನಾಯಕ 
ತಾನು ಹೊರಗೆ ಹೊರಡಲು ಸಿದ್ಧನಾದ. 

“ನನಗಿನ್ನು ಅಪ್ಪಣೆಯೇ ತಾಯಿ?” -ಎಂದ. 

“ಇರು” ಎಂದು ಅವನಿಗೆ ಹೇಳಿ, ಓಬಣ್ಣನಾಯಕನನ್ನು ಒಳಗೆ ಕರೆತಂದ 
ಗಿರಿಜೆಗೆ- 


೧೪೪ ಕಂಬನಿಯ ಕುಯಿಲು 


“ಗಿರಿಜಾ, ಒಳಗೆ ಹೋಗಿ ಒಂದು ಬಟ್ಟಲಲ್ಲಿ ಹಾಲು ತಾ” ಎಂದು ಹೇಳಿ, 
ಓಬಣ್ಣನಾಯಕನತ್ತ ತಿರುಗಿ, 

“ಬಾ ಓಬಣ್ಣಾ, ಕುಳಿತುಕೊ” ಎಂದು ತನ್ನ ಪಕ್ಕದಲ್ಲಿಯೇ ಕೂಡಿಸಿಕೊಂಡು, 
ಅವನಿಗೆ ಕಸ್ತೂರಿನಾಯಕನನ್ನು ತೋರಿಸಿ- 

i ಪರಿಚಯವಿದೆಯೇ?” -ಎಂದು ಕೇಳಿದಳು. 

“ಇಲ್ಲ” ಎಂದು ಓಬಣ್ಣನಾಯಕ. ತಲೆಯಲ್ಲಾಡಿಸಿದ. 

“ಈತ ನಮ್ಮ ಅಂಗರಕ್ಷಕರ ಪಡೆಯ ನಾಯಕ, ಕಸ್ತೂರಿನಾಯಕ” ಎಂದು 
ಓಬಣ್ಣನಾಯಕನಿಗೆ “ಕಸ್ತೂರಿನಾಯಕನ ಪರಿಚಯ ಮಾಡಿಸಿಕೊಟ್ಟಳು; ಆ ವೇಳೆಗೆ 
ಗಿರಿಜೆ" ತಂದ ಹಾಲಿನ ಬಟ್ಟಲನ್ನು ಓಬಣ್ಣನಾಯಕನ ಕೈಗಿತ್ತು 

“ಇದನ್ನು ಆತನಿಗೆ ಕೊಡು” 

-ಎಂದಳು. ಓಬಣ್ಣನಾಯಕ ನಾಗತಿ ಹೇಳಿದಂತೆ ಕಸ್ತೂರಿನಾಯಕನ ಕೈಗೆ ಹಾಲಿನ 
ಬಟ್ಟಲನ್ನು ಕೊಟ್ಟ. ಅನಿರೀಕ್ಷಿ ತವಾದ ಈ ಪ್ರಸಂಗದಲ್ಲಿಏನು ಮಾಡಬೇಕೆಂದು ತಿಳಿಯದೆ 
ಕಸ್ತೂರಿನಾಯಕ. ಹಾಲಿನ "ಬಟ್ಟಲನ್ನು ಗಃ ಕೈಯಲ್ಲಿ ಹಿಡಿದು ನಿಂತಿದ್ದ. 

“ಆ ಹಾಲು ನೀನು ಕುಡಿಯಲೆಂದೇ ಕೊಟ್ಟದ್ದು ಕಸ್ತೂರಿನಾಯಕ. ಆದರೆ 
ಕುಡಿಯುವ ಮುನ್ನ ಒಂದು ಮಾತು. ಇಂದು ನಿನಗೆ ಹಾಲಿಟ್ಟ ಧಣಿಯನ್ನು ಕಾಪಾಡುವ 
ಭಾರ ನಿನ್ನದು. ಅವರ ಕೂದಲು ಕೊಂಕಿದರೂ ಅವರ ಹೊಣೆ ನಿನ್ನದೇ. ನಿನ್ನ ಹೊಟ್ಟೆಯ 
ಮಗುವಿನಂತೆ ನೀನು ಅವನನ್ನು ರಕ್ಷಿಸಬೇಕು. ಆ ಧೈರ್ಯ ನಿನಗಿದ್ದರೆ ಆ ಹಾಲನ್ನು 
ಕುಡಿ.” 

ಆ ಮಾತನ್ನು ಕೇಳಿ, ನಾಗತಿ ತನ್ನನ್ನು ಮತ್ತೆ ಮತ್ತೆ ಇಷ್ಟು ಪರೀಕ್ಷೆಗೆ ಗುರಿ 
ಮಾಡುತ್ತಿದ್ದಾರಲ್ಲಾ ಎಂದು ಅಪಾರ ವೃಥೆಯಾಗಿ ಕಸ್ತೂರಿನಾಯಕ ಕಣ್ಣಲ್ಲಿ ' ತುಂಬಿದ 
ನೀರು ಹರಿಯುತ್ತಿದ್ದ ಹಾಗೆ, ಹಾಲಿನ ಬಟ್ಟಲನ್ನು ಎರಡೂ ಕೈಗಳಲ್ಲಿ ಹಿಡಿದು ಹೇಳಿದ- 

“ಪಾದಸೆ ವಕರಲ್ಲಿ ಏಕೋ ತಾಯಿಯವರಿಗೆ ಫ್‌ ನಂಬಿಕೆ ಬರುವಂತಿಲ್ಲ. 
ಅದಕ್ಕೇ ಮತ್ತೆ ಮತ್ತೆ ಪರೀಕ್ಷೆ ಮಾಡುತ್ತಿದ್ದೀರಿ. ಆಯಿತು ತಮ್ಮ ಚಿತ್ತ. ಕೈಯಲ್ಲಿ 
ಹಾಲು ಕೊಟ್ಟಿದೀರ. ಇದು ಬರೀ ಹಾಲಲ್ಲ. "ನನ್ನ ತಾಯಿಯ ಮೊಲೆ ಹಾಲು ಎಂದು 
ತಿಳಿದು, ಅಮೃತದ ಸಾಕ್ಷಿಯಾಗಿ ಹೇಳುತ್ತೇನೆ. ನನ್ನ ಜೀವವಿರುವವರೆಗೆ, ಅವರ 
ಜೀವ ನನ್ನ ಜೀವವೆಂದು ತಿಳಿದು ಸೇವೆ ಮಾಡುತ್ತೇನೆ. ಅದಕ್ಕೆ ತಪ್ಪಿದ ದಿನ ತಾಯಿಯವರ 
ಪಾದಕ್ಕೆ ನನ್ನ ತಲೆ ತಂದು ಒಪ್ಪಿಸುತ್ತೇನೆ. ಇದಕ್ಕೆ ಸೂರ್ಯ ಚಂದ್ರರೇ ಸಾಕ್ಷಿ” 

-ಎಂದು ಹೇಳಿ ಕಸ್ತೂರಿ ನಾಯಕ ಒಂದೇ ಬಾರಿಗೆ ಬಟ್ಟಲಿನಲ್ಲಿದ್ದ ಹಾಲನ್ನೆಲ್ಲಾ 
ಕುಡಿದು ಹೇಳಿದ: 

“ಹಾಲು ಕೊಟ್ಟು ಪರೀಕ್ಷಿಸಿದಿರಿ ತಾಯಿ. ಇನ್ನೂ ಬೇಕಾದರೆ ಹಾಲಾಹಲವನ್ನೂ 
ಕೊಟ್ಟು ಈ ನಾಯಿಯನ್ನು ಪರೀಕ್ಷಿಸಿ ನೋಡಬಹುದು.” 

ಆತನಾಡಿದ ಮಾತನ್ನು ನಾಗತಿ ಮುಟ್ಟಿ ನೋಡಬಹುದಾಗಿದ್ದರ್ದೆ, ಆ ಒಂದೊಂದು 
ಮಾತಿನಲ್ಲೂ ಅನಂತ ಯಾತನೆ ತುಂಬಿ ತುಳುಕುತ್ತಿರುವುದನ್ನು ಕಾಣಬಹುದಾಗಿತ್ತು. 


ಬಿರುಗಾಳಿಯ ಮುನ್ನ ೧೪೫ 


ಆದರೆ ಕಣ್ಣು ಕಾಣಲಾಗದುದನ್ನು ಕರುಳು ಗುರುತಿಸಿತು. ಅವನ ಮಾತಿನಿಂದ 
ಹೃದಯವನ್ನು ಅರಿತುಕೊಂಡ ನಾಗತಿ, ಅದುವರೆಗೂ ನಾಗತಿಯಂತೆ ಮಾತನಾಡು 
ತ್ತಿದ್ದವಳು ತನ್ನ ಧ್ವನಿಯನ್ನು ಬದಲಾಯಿಸಿ, ಆತ್ಮೀಯತೆಯ ದ್ವನಿಯಲ್ಲಿ ಹೇಳಿದಳು: 

“ನಿನ್ನನ್ನು ಇಷ್ಟು ಪರೀಕ್ಷೆ ಮಾಡಿದೆನೆಂದು ನೊಂದುಕೊಳ್ಳಬೇಡ ಕಸ್ತೂರಿ ನಾಯಕ. 
ನಿಷ್ಕಾವಂತನು ನೊಂದುಕೊಂಡರೆ ನಮಗೆ ಶ್ರೇಯಸ್ಸಾಗುವುದಿಲ್ಲ. ಹೀಗೆ ಪರೀಕ್ಷಿಸಿ, 
ನಿನ್ನಷ್ಟೇ ನಮಗೂ ನೋವಾಗಿದೆ. ಆದರೇನು ಮಾಡಲಿ? ನಾಯಕರು ಹೋಗುವಾಗ 
ಬಹುದೊಡ್ಡ ಜವಾಬ್ದಾರಿಯನ್ನು ನಮ್ಮ ಹೆಗಲ ಮೇಲೆ ಹೇರಿ ಹೋಗಿದ್ದಾರೆ. 
ಎಷ್ಟೆಂದರೂ ನಾವು ಹೆಂಗಸರು. ಆ ದೊಡ್ಡ ಭಾರವನ್ನು ನಾವೊಬ್ಬರೇ ಹೊರುವ 
ಶಕ್ತಿಯಿಲ್ಲ. ಅದಕ್ಕೆ ಅದನ್ನು ಇತರರಿಗೂ ಹಂಚಿಕೊಡುತ್ತಿದ್ದೇವೆ. ಆದರೆ ಹಾಗೆ ಪಾಲು 
ಹಂಚಿಕೊಡುವ ಮೊದಲು ಇಷ್ಟು ಪರೀಕ್ಷೆ ಮಾಡಲೇಬೇಕಾದಂಥ ಪರಿಸ್ಥಿತಿ ಇಂದು 
ಬಂದಿದೆ. ಇಂದು ನಿನಗೆ ಹಾಲು ಕೊಟ್ಟವರು, ನಾಳೆ, ನಿನಗೆ, ನಮಗೆ ಎಲ್ಲರಿಗೂ 
ನಾಯಕರಾಗಿ ಆಳಬೇಕಾದವರು. ಆಗದ ಕೆಲವು ಜನ ಅವರ ಜೀವಕ್ಕೆ ಅಪಾಯ 
ತರಬಹುದು ಎಂದು ಕೇಳಿದೆವು. ಅದಕ್ಕೇ ಆ ಭೀತಿಯಿಂದ ಅವರನ್ನು ರಕ್ಷಿಸಲು ಈ 
ದಿನ ನಿನ್ನನ್ನು ಇಲ್ಲಿಗೆ ಕರೆಸಿದೆವು. ಆಯಿತು, ನಮ್ಮ ಭಾರ ತೀರಿತು. ಅವರ ಜೀವವನ್ನು 
ನಿನ್ನ ಕೈಗೆ ಒಪ್ಪಿಸಿದ್ದೇವೆ. ಅದನ್ನು ಕಾಪಾಡುವ ಭಾರ ಇಂದಿನಿಂದ ಈ ಗಳಿಗೆಯಿಂದ 
ನಿನ್ನದು. ಒಳಕಾವಲಿಗೆ ನಿನ್ನೊಂದಿಗೆ ಗಿರಿಜೆಯನ್ನು ನೇಮಿಸಿದ್ದೇವೆ!” 

-ಎಂದು, ಓಬಣ್ಣನಾಯಕನತ್ತ ತಿರುಗಿ- 

“ಓಬಣ್ಣಾ, ನೀನವರ ಧಣಿ, ದೊರೆ. ಆದರೆ ನಿನ್ನ ರಕ್ಷಣೆಯ ವಿಷಯದಲ್ಲಿ 
ಮಾತ್ರ ಅವರು ಹೇಳಿದಂತೆ ಕೇಳಬೇಕು. ನಮ್ಮ ಮಾತಿಗೆ ಎಷ್ಟು ಬೆಲೆಯೋ, ಅಷ್ಟೇ 
ಬೆಲೆಯೇ ಅವರ ಮಾತಿಗೂ ದೊರೆಯಬೇಕು. ತಿಳಿಯಿತೇ?” 

-ಎಂದಳು. “ನೀವಿಬ್ಬರೂ ಇಲ್ಲಿ ಬನ್ನಿ” ಎಂದು ದೂರದಲ್ಲಿ ನಿಂತಿದ್ದ ಗಿರಿಜ, 
ಕಸ್ತೂರಿನಾಯಕ ಇಬ್ಬರನ್ನೂ ತನ್ನ ಬಳಿ ಕರೆದಳು. ಅವರಿಬ್ಬರೂ ಜೊತೆಯಾಗಿ, ನಾಗತಿ 
ಕುಳಿತಿದ್ದ ಆಸನದ ಬಳಿಸಾರಿ ನಿಂತರು. ಅವರಿಬ್ಬರ ಮುಖವನ್ನೂ ಮಮತೆ ತುಂಬಿದ 
'ನೋಟದಿಂದ ನೋಡುತ್ತಾ ನಾಗತಿ ಹೇಳಿದಳು- 

“ನೋಡು ಗಿರಿಜಾ- ನಮ್ಮ ಓಬಣ್ಣನಿಗೆ ತಂದೆತಾಯಿಗಳಿಲ್ಲ. ತಾಯಿತಂದೆ 
ಎರಡೂ ಆಗಿ ನೋಡಿಕೊಳ್ಳುತ್ತಿದ್ದ ಗೌರವ್ವನಾಗತಿ ಸತ್ತು ಸ್ವರ್ಗದಲ್ಲಿದ್ದಾರೆ. ಈಗ ಅವನಿಗೆ 
ನಾನು ತಾಯಿ ಎಂದುಕೊಂಡಿದ್ದೆ. ಆದರೆ ಅವನನ್ನು ಕಾಪಾಡುವಷ್ಟು ಶಕ್ತಿ ನನಗಿಲ್ಲ. 
ಅದಕ್ಕೇ ಅವನನ್ನು ನಿಮಗೆ ಒಪ್ಪಿಸುತ್ತಿದ್ದೇನೆ. ಇಂದಿನಿಂದ ನೀವಿಬ್ಬರೂ ಅವನಿಗೆ 
ತಾಯಿ-ತಂದೆ ಒಪ್ಪಿಸಿಕೊಳ್ಳಿ” 

-ಎಂದು ಓಬಣ್ಣನಾಯಕನ ಕೈಗಳನ್ನು ಅವರಿಬ್ಬರ ಕೈಗಳಲ್ಲಿಟ್ಟಳು. 

ನಾಗತಿಯ ಮಾತಿಗೆ ಅವರಿಬ್ಬರೂ ಉತ್ತರ ಕೊಡಲಿಲ್ಲ. ಉತ್ತರದ ಮಾತನಾಡುವ 
ಶಕ್ತಿ, ದುಃಖತುಂಬಿ ಬಿಗಿದ ಅವರ ಕಂಠಗಳಿಗಿರಲಿಲ್ಲ. 


10 


೧೪೬ ಕಂಬನಿಯ ಕುಯಿಲು 


೮ 


«ಸಾಕು. ಈಗಾದ ಹಗರಣವೇ ಸಾಕು. ಇನ್ನು ಹೆಚ್ಚಿನದು ಬೇಡ. ಸಾಕು... 
ಸಾಕು... ನಿಜ... ನನಗೂ ಸಾಕಾಗಿದೆ ದೇಸಣ್ಣ. ಹಗರಣ ಸಾಕು.. . ಈಗ ಬೇಕಾಗಿರುವುದು 
ಹಗರಣವಲ್ಲ, ಮಾರಣಹೋಮ. ಅದಕ್ಕೆ ಮೊದಲ ಬಲಿ ನಿನ್ನ ತಲೆ!” 

-ಆ ಮಾತುಗಳನ್ನು ಕೇಳಿದ ಗೋಡೆಗಳೂ ಭೀತಿಯಿಂದ ನಡುಗಿ ಮರಗಟ್ಟುವಷ್ಟು 
ಕ್ರೋಧ ಕರ್ಕಶವಾದ ಧ್ವನಿಯಲ್ಲಿ ತನಗೆ ತಾನೇ ಹೇಳಿಕೊಂಡ ಮುದ್ದಣ್ಣ. 

ಅರಮನೆಯಲ್ಲಿ ರಹಸ್ಯವಾಗಿ, ನಾಗತಿಯವರಿಂದ ದತ್ತು ಸ್ವೀಕಾರವಾಯಿತು; 
ಇನ್ನು ಮೂರು ದಿನಕ್ಕೆ ಪಟ್ಟಾಭಿಷೇಕ; ಈ ತೀರ್ಮಾನವಾದ ರಹಸ್ಯ ಸಭೆಯಲ್ಲಿ 
ದಳವಾಯಿ ದೇಸಣ್ಣನವರೂ ಇದ್ದರು ಎಂಬುದನ್ನು ಕೇಳಿದ ಮುದ್ದಣ್ಣ ಉಕ್ಕಿಬಂದ 
ಕ್ರೋಧದಲ್ಲಿ ಕೆಣಕಿದ ಸರ್ಪವಾಗಿದ್ದ. 

ಪಟ್ಟಾಭಿಷೇಕ ಹಿಂದಿನ ದಿನದವರೆಗೂ ಈ ಸುದ್ದಿಯನ್ನುಯಾರಿಗೂ ತಿಳಿಯದಂತೆ 
ರಹಸ್ಯವಾಗಿಟ್ಟಿರಬೇಕೆಂದು ಆ ಸಭೆಯಲ್ಲೇ ತೀರ್ಮಾನವಾಗಿತ್ತು. ಆದರೆ ತಮ್ಮನಲ್ಲಿ 
ನಂಬಿಕೆಯಿಟ್ಟ. ಲಿಂಗಣ್ಣನಾಯಕನಿಂದ ಅದು ಚಿಕ್ಕಣ್ಣನಾಯಕನಿಗೆ ತಿಳಿದು, ಆತನ 
ಮೂಲಕ ಅದು ಮುದ್ದಣ್ಣನ ಕಿವಿ ಸೇರಿತ್ತು. 

ಈ ಸುದ್ದಿಯನ್ನು ಕೇಳಿದ ಕೂಡಲೇ ಮುದ್ದಣ್ಣನ ಹೃದಯದಲ್ಲಿ ದೇಸಣ್ಣನ ಬಗ್ಗೆ 
ಇದ್ದ ಅಸಮಾಧಾನ ದ್ವೇಷದ ದಳ್ಳುರಿಯಾಗಿ ಥಳಿಸಿತು. ತನ್ನ ಒಳಹಂಚಿಕೆಯ 
ಕಾರ್ಯದಲ್ಲಿ ದೇಸಣ್ಣ ನೆರವಾಗುವನೆಂಬ ನಂಬಿಕೆ ಮುದ್ದಣ್ಣನಿಗಿರಲಿಲ್ಲ. ಅದನ್ನು ಆತ 
ಯಾರಿಗೂ ತಿಳಿಸಿರಲಿಲ್ಲ. ಅದನ್ನು ಅರಿತಿದ್ದವರು ಅವನ ತಮ್ಮಂದಿರು ರಾಯಣ್ಣ- 
ಚುಕ್ಕಣ್ಣ ಇಬ್ಬರೇ. ನಾಲ್ಕನೆಯವರು ಯಾರಿಗೂ ಅದು ತಿಳಿಯದು. ದಳವಾಯಿಗಳಲ್ಲಿ, 
ತನ್ಮೂಲಕ ಸೇನೆಯಲ್ಲಿ ಅರಮನೆಯವರ ವಿರುದ್ಧ ಅಸಮಾಧಾನ ಹಬ್ಬಿಸುವುದರಲ್ಲಿ 
ಉತ್ತಮ ಸಾಧನವೆಂದು ಮಾತ್ರ ಆತ ದೇಸಣ್ಣನನ್ನು ನಂಬಿದ್ದ. ಈಚೀಚೆಗೆ ಆ ನಂಬಿಕೆಯೂ 
ಕಡಿಮೆಯಾಗಿತ್ತು. ಎಂತಲೇ ಆತನ ಓಡಾಟದ ಮೇಲೂ ತನ್ನ ಬೇಹುಗಾರರ ಕಾವಲು 
ಹಾಕಿದ್ದ. ಈಚೆಗೆ ಒಂದೆರಡು ಬಾರಿ ದೇಸಣ್ಣ ಒಂಟಿಯಾಗಿ ಭುವನಪ್ಪನವರನ್ನು 
ಕಂಡುದೂ ಆತನಿಗೆ ತಿಳಿದಿತ್ತು. ಆದರೆ ತಮಗೆ ಸುಳಿವೂ ಕೊಡದೆ, ಆತ ಭುವನಪ್ಪನವರ 
ಪಕ್ಷ ಸೇರಬಹುದೆಂದು ಮುದ್ದಣ್ಣ ಲೆಕ್ಕಹಾಕಿರಲಿಲ್ಲ. ಇಂದಲ್ಲ ನಾಳೆ ದೇಸಣ್ಣ ತನಗೆ 
ವಿರೋಧಿ ಎಂದು ಅರಿತುಕೊಂಡಿದ್ದ ಮುದ್ದಣ್ಣನಿಗೂ ಇದು ಅನಿರೀಕ್ಷಿತ ಆಘಾತವಾಗಿ. 
ಅವನು ಹಾಕಿದ ಲೆಕ್ಕವೆಲ್ಲಾ ತಲೆಕೆಳಗಾಗಿತ್ತು. ಆ ಕೂಡಲೇ ಅವನ ಮನಸ್ಸಿಗೆ ಬಂದ 
ವಿಚಾರ -ಇನ್ನು ದೇಸಣ್ಣನ ತಲೆ ಉಳಿಸಕೂಡದು, ಉಳಿಸಿದರೆ ತಮ್ಮ ತಲೆ 
ಉಳಿಯುವುದಿಲ್ಲ ಎಂಬುದು. ಆದರೆ ಅದಕ್ಕೆ ಸಿದ್ಧತೆ ಮಾಡುವ ಮೊದಲು ಕಡೆಯ 
ಬಾರಿಗೆ ದೇಸಣ್ಣನೊಂದಿಗೆ ಮಾತಾಡಿ, ಆತನ” ನಿಲುವು ಹೀಗೆ ಎಂಬುದನ್ನು 
ಕಂಡುಕೊಂಡು ಬರಬೇಕೆಂದು, ದೇಸಣ್ಣನ ಮನೆಗೆ ಧಾವಿಸಿದ್ದ. 

ಮುದ್ದಣ್ಣ ದೇಸಣ್ಣನ ಮನೆಗೆ ಹೋದಾಗ ದೇಸಣ್ಣ ಮನೆಯಲ್ಲಿರಲಿಲ್ಲ. ಸಂಜೆಯ 
ಹೊತ್ತಾದುದರಿಂದ ತನ್ನ ಆರಾಧ್ಯ ದೇವತೆಯಾದ ಗಣಪತಿಯ ದೇವಸ್ಥಾನಕ್ಕೆ 


ಬಿರುಗಾಳಿಯ ಮುನ್ನ ೧೪೭ 


 ಹೋಗಿದ್ದಾನೆಂದು ಆಳುಗಳಿಂದ ತಿಳಿದು, ಆತನನ್ನು ಹುಡುಕಿಕೊಂಡು ಅಲ್ಲಿಗೇ ಹೋದ. 

ಮದಕರಿನಾಯಕರು ಸಾಯುವ ಮುನ್ನ ಕಟ್ಟಿಸಿದ ಟೀಕಿನ ಬಾಗಿಲಿನಿಂದ ಸ್ವಲ್ಪ 
ಮೇಲೆ, ಖಾಸ ಗರಡಿಯ ಮನೆಯ ಬಳಿ ಗಣಪತಿಯ ದೇವಾಲಯವಿತ್ತು. ಗಣಪತಿಯ 
ದೇವಾಲಯ ದುರ್ಗದಲ್ಲೆಲ್ಲ ಬಹು ಚಿಕ್ಕ ದೇವಾಲಯವಾದರೂ ಅದರ ಖ್ಯಾತಿ 
ದುರ್ಗದಾಚೆಗೂ ವ್ಯಾಪಿಸಿತ್ತು. ಮಲಗಿದ ಆನೆಯಂತೆ ತೋರುವ ದೈತ್ಯಶಿಲೆಯ 
ಪಾರ್ಶ್ವದಲ್ಲಿ ತಾನೇ ಒಲಿದು ಒಡಮೂಡಿದ್ದ ವಿಫ್ಲೇಶ್ವರ. ನಾಯಕರಿಂದ ಹಿಡಿದು 
ಸಾಮಾನ್ಯ ಪ್ರಜೆಯವರಿಗೆ ಪ್ರತಿಯೊಬ್ಬರಿಗೂ ಆತನೆಂದರೆ ಭಕ್ತಿ; ದುರ್ಗದ ಅಭಿಮಾನಿ 
ದೇವತೆಗಳಾದ ಸಿದ್ದರಿಂದ ಪೂಜೆ ಕೈಗೊಳ್ಳಲು ಬಂದವನೆಂದು ನಂಬಿಕೆ. ಆತನಿಗೆ 
ಬೇಕಾಗಿದ್ದರೆ, ಎಷ್ಟು ದೊಡ್ಡದು ಬೇಕಾಗಿದ್ದರೆ ಅಷ್ಟು ದೊಡ್ಡ ದೇವಾಲಯವನ್ನು 
ಕಟ್ಟಿಸಿಕೊಳ್ಳಬಹುದಾಗಿತ್ತು. ಆದರೆ ಆತನಿಗೆ ದೇವಾಲಯದ ಆಡಂಬರಕ್ಕಿಂತ ಶುದ್ಧ 
ಭಕ್ತಿಯೇ ಹೆಚ್ಚಿನದು ಎಂದು ತೋರಿತೇನೊ! ದುರ್ಗದಲ್ಲಿ ನಾಯಕರ ಮನೆತನವನ್ನು 
ಸ್ಥಾಪಿಸಿದ ಮತ್ತಿ ತಿಮ್ಮಣ್ಣ ನಾಯಕರು, ಈ ವಿನಾಯಕನಿಗೂ ದೊಡ್ಡ ಗುಡಿಯೊಂದನ್ನು 
ಕಟ್ಟಿಸಬೇಕು ಎಂದುಕೊಂಡಾಗ, “ಅದು ಕೂಡದು. ಬಿಸಿಲು ಮಳೆಗೆ ಅಡ್ಡವಾಗಿ 
ಗರ್ಭಾಂಕಣವೊಂದನ್ನು ಕಟ್ಟಿಸು ಸಾಕು' ಎಂದು ಕನಸಿನಲ್ಲಿ ಅಪ್ಪಣೆಯಾಯಿತಂತೆ. 
ಆದುದರಿಂದ ಅಷ್ಟು ಪ್ರಸಿದ್ಧವಾದ ಗಣಾಧಿಪನಿಗೆ ಇರುವುದು ಬರೀ ನಾಲ್ಕಡಿ ಚೌಕದ 
ಒಂದು ಗರ್ಭಗೃಹ, ಅದರ ಮುಂದೆ ಹತ್ತು ಜನ ಕುಳಿತುಕೊಳ್ಳಬಹುದಾದಂಥ ಸಣ್ಣ 
ಕೈಸಾಲೆ ಅಷ್ಟೇ. ನೂರಾರು ಜನ ನಿತ್ಯವೂ ಹರಸಿಕೊಳ್ಳುವ ಆ ಗಣೇಶ, ದೇಸಣ್ಣನಿಗೆ 
ಆಪತ್ಕಾಲದ ದೇವತೆಯೇ ಅಲ್ಲ, ನಿತ್ಯದ ಆರಾಧ್ಯದೇವತೆ. ಹಗಲು-ಸಂಜೆ ಎರಡೂ 
ಹೊತ್ತು ಅಲ್ಲಿಗೆ ಹೋಗಿ ಪೂಜೆ ಮಾಡಿಕೊಂಡು ಬಂದ ಮೇಲೆ ಊಟ, ನಿದ್ರೆ. 
ಎಂದಿನಂತೆ ಅಂದೂ ಅಲ್ಲಿಗೆ ಹೋಗಿದ್ದ ದೇಸಣ್ಣ ಪೂಜೆ ಮುಗಿಸಿಕೊಂಡು ಹೊರ 
ಬರುವುದಕ್ಕೂ, ಮುದ್ದಣ್ಣ ಇದಿರಿಗೆ ಬರುವುದಕ್ಕೂ ಸರಿಹೋಯಿತು. 

ದೇವಾಲಯದಿಂದ ಹೊರಬರುತ್ತಿದ್ದಂತೆಯೇ ಮುದ್ದಣ್ಣನ ಮುಖವನ್ನು ನೋಡಿ, 
ದೇಸಣ್ಣನ ಮನಸ್ಸು ಮುಳ್ಳಾಯಿತು. ದೇವಾರಾಧನೆಯಿಂದ ದೊರೆತಿದ್ದ ಶಾಂತಿ ಚೆದರಿ 
ಹೋಗಿ, “ಏಕೋ ಶಕುನ ಚೆನ್ನಾಗಿಲ್ಲ' ಎನಿಸಿತು. ಆದರೂ ಮನದಲ್ಲಿ ಮೂಡಿದ 
ಕಹಿಯನ್ನು ಮಾತಿನಲ್ಲಿ ತೋರಗೊಡದೆ- 

“ಏನು ಮುದ್ದಣ್ಣ, ಇಷ್ಟು ದೂರ ಬಂದದ್ದು?” -ಎಂದು ಕೇಳಿದ. 

“ಮಗುವನ್ನು ಜಿಗುಟುವವರೂ ನೀವೇ, ಏಕೆ ಅಳುತ್ತಿ ಎಂದು ಕೇಳುವವರೂ 
ನೀವೇ” 

-ಎಂದ ಮುದ್ದಣ್ಣ ನಗುತ್ತಾ. ಆ ನಗುವಿನಲ್ಲಡಗಿದ ಕೃತ್ರಿಮ ಅದರ ಟೊಳ್ಳು 
ದನಿಯಲ್ಲಿ ಮೈವೆತ್ರಿತ್ತು. ಮುದ್ದಣ್ಣನ ಮುಖದರ್ಶನದಿಂದ ಮೂಡಿದ ಬೇಸರವನ್ನು ಆ 
ನಗು ಮತ್ತಷ್ಟು ಬೆಳಸಿತು. "ನಿನ್ನೊಂದಿಗೆ ಮಾತೂ ಬೇಡ, ನಗೆಯೂ ಬೇಡ' ಎಂದು 
ಹೇಳಬೇಕೆನಿಸಿತು. ಆದರೂ ವ್ಯವಹಾರದ ಸೌಜನ್ಯಕ್ಕೆ ಕಟ್ಟುಬಿದ್ದು, ತಾನೂ ನಗುತ್ತಾ 
ಕೇಳಿದ ದೇಸಣ್ಣ 


೧೪೮ ಕಂಬನಿಯ ಕುಯಿಲು 


«ಏಕೋ ಒಗಟೆಯಂತೆ ಮಾತಾಡುತ್ತಿದೀಯ. ಏನು, ಸಮಾಚಾರ?” 

“ಏನೂ ಇಲ್ಲ ನಿಮ್ಮನ್ನೇ ನೋಡಬೇಕೆಂದು ಬಂದೆ. ಮನೆಗೆ ಹೋಗಿದ್ದೆ, 
ಅಲ್ಲಿ ಇಲ್ಲಿರುವುದಾಗಿ ತಿಳಿಯಿತು. ಹುಡುಕಿಕೊಂಡು ಬಂದೆ.” 

“ಅಷ್ಟು ಅವಸರದ ಮಾತಾಡುವದಿತ್ತೆ?'' 

“ಹೂ, ಅವಸರ- ನನಗೆ, ನಿಮಗೆ ಹೇಗೋ ನಾನು ಕಾಣೆ. ಅವಸರಕ್ಕಿಂತ 
ಹೆಚ್ಚಾಗಿ ಭಯ, ಅದಕ್ಕೇ ಓಡಿಬಂದೆ.” 

“ಅದೇನು ಅಂಥ ಭಯ ಮುದ್ದಣ್ಣ ೫3 

“ನಾವು ನಿಂತಿರುವುದೇ ದೇವಾಲಯದ ಇದಿರು. ಅಲ್ಲಿಯೇ ಗರಡಿಯ ಮನೆ, 
ಬದಿಯಲ್ಲೇ ರಾಜಮಾರ್ಗ. ಇಲ್ಲಿ ದಳವಾಯಿಗಳಿಬ್ಬರು ನಿಂತು ಮಾತನಾಡುವುದು 
ಸೂಕ್ತವಾಗಲಾರದು. ಸ್ವಲ್ಪ ಹೊತ್ತು ಬಿಡುವಿದ್ದರೆ ಬೇರೆಯವರ ಕಿವಿಗೆ ಬೀಳದಂತೆ 
ಮಾತಾಡುವುದಕ್ಕೆ ಅವಕಾಶವಿದೆಯೇ?” 

-ಮಂಜಿನಂತೆ ಕೊರೆಯುವ ಸ್ವರದಲ್ಲಿ ಕೇಳಿದ ಮುದ್ದಣ್ಣ. 

“ಈಗೇನು ದಂಡಿಲ್ಲ, ದಾಳಿಯಿಲ್ಲ, ಹೊತ್ತೆಲ್ಲಾ ನಮ್ಮ ದೇ. ಬಾ, ಇಲ್ಲೇ 
ಎಲ್ಲಿಯಾದರೂ ಕುಳಿತು ಮಾತನಾಡೋಣ” -ಎಂದ ದೇಸಣ್ಣ. 

ದೇವಾಲಯದಿಂದ ಹೊರಟ ಇಬ್ಬರೂ ನಿಧಾನವಾಗಿ, ಟೀಕಿನ ಬಾಗಿಲತ್ತ 
ನಡೆದರು. ಮುದ್ದಣ್ಣನ ಮಾತು ರೀತಿಯಿಂದಾಗಿ ದೇಸಣ್ಣನ ತಲೆಯಲ್ಲಿನೂರು ಚಿಂತೆಗಳು 
ತಲೆ ಎತ್ತಿದ್ದವು. "ಏನಿರಬಹುದು, ಏನಿರಬಹುದು' "ಎಂದು ಚಿಂತಿಸುತ್ತಾ, ಗುಡ್ಡದ 
ಬಂಡೆಗಳ ಮೇಲೆ ನಿರ್ಮಿಸಿದ ಮಾರ್ಗದಲ್ಲಿ, ಆನೆ ಕುದುರೆಗಳು ಓಡಾಡುವಾಗ 
ಅವುಗಳ ಹೆಜ್ಜೆ ಜಾರದಿರಲೆಂದು, ಕಲ್ಲಿನಲ್ಲಿ ಕೊರೆದ ಹೆಜ್ಜೆಗಳಲ್ಲಿ ಇಡುತ್ತಾ ಮೌನವಾಗಿ 
ನಡೆದ. 

ಟೀಕಿನ ಬಾಗಿಲ ಬಳಿ ಬಂದ ಮುದ್ದಣ್ಣ “ಇಲ್ಲಿಯೇ ಬಾಗಿಲ ಮೇಲಿನ ಕಾವಲು 
ಬತೇರಿಯಲ್ಲಿ ಕುಳಿತುಕೊಳ್ಳೋಣ'' ಎಂದು ಹೇಳಿ, ಬಾಗಿಲ ಕಾವಲುಗಾರರನ್ನು 
ಕರೆದು "ಯಾರನ್ನೂ ಮೇಲೆ ಬಿಡಬೇಡ' ಎಂದು ಅಪ್ಪಣೆ ಮಾಡಿ, ದೇಸಣ್ಣನೊಂದಿಗೆ 
ಬತೇರಿ ಹತ್ತಿದ. ಬತೇರಿಯ ಕಟ್ಟೆಯ ಬಳಿ ಕಾವಲು ನಿಂತಿದ್ದವರಿಗೆ, ಮತ್ತೆ "ಕರೆಯುವ 
ವರೆಗೂ ಸುಮ್ಮನಿದ್ದು, ದೇಸ ಣನ ಮುಖದತ್ತ ನೋಡದೆ, ಅಂಬುಗಂಡಿಯಿಂದ ಕೆಳಗೆ 
ಕಾಣುವ ಹುಲಿಮುಖದ ಮೆಟ್ಟಲುಗಳನ್ನು ನೋಡುತ್ತಾ ಹೇಳಿದ- 

“ದಳವಾಯಿಗಳು ದಳವಾಯಿಗಳ ನಡುವೆ ಯಾವ ಮುಚ್ಚುಮರೆಯೂ 
ಇಲ್ಲವೆಂದುಕೊಂಡಿದ್ದೆ ದೇಸಣ್ಣನವರೇ. ಆದರೆ ನೀವು ಇಂದು ನನ್ನ ನಂಬಿಕೆಯನ್ನು 
ಸುಳ್ಳು ಮಾಡಿದಿರಿ.” 

ಚನ್ನ ಮಾತು ಮಬ್ಬು ಕವಿದ ಸಂಜೆಯ ಶಾಂತ ವಾತಾವರಣದಲ್ಲಿ ಬಹು 
ದೂರ ತೇಲಿ ಹೋಗದಷ್ಟು ಮಿದುವಾಗಿ, ಆದರೆ ಅಷ್ಟೇ ಗಡುಸಾಗಿ ಹೇಳಿದ ಮುದ್ದಣ್ಣ. 
ಆ ಮಾತನ್ನು ಕೇಳಿ ದೇಸಣ್ಣನಿಗೆ ಅನಿರೀಕ್ಷಿತವಾಗಿ ಕೆಂಡವನ್ನು ಮುಟ್ಟಿದಂತಾಯಿತು. 

“ಇದೇನು ಮಾತು ಮುದ್ದಣ್ಣ ಫ್‌ 


ಬಿರುಗಾಳಿಯ ಮುನ್ನ ೧೪೯ 


“ಏನು ಮಾತೆಂದು ನೀವೇ ಬಲ್ಲಿರಿ. ನಿಮಗೆ ಗೊತ್ತಿರುವ ಮಾತನ್ನು ನಮ್ಮ 
ಬಾಯಿಂದ ಹೊರಡಿಸಬೇಕೇ ದೇಸಣ್ಣನವರೇ?'' 

“ನಿಜವಾಗಿಯೂ ನಿನ್ನ ಮಾತು ನನಗೆ ಅರ್ಥವಾಗುತ್ತಿಲ್ಲ.” 

“ಹೇಗೆ ಅರ್ಥವಾಗುವುದು ಹೇಳಿ. ಬೆಕ್ಕು ಕಣ್ಣುಮುಚ್ಚಿಕೊಂಡು ಹಾಲು ಕುಡಿದರೆ, 
ಅದಕ್ಕೆ ಕಾಣದಿರಬಹುದು. ಆದರೆ ಲೋಕ ಕಾಣುವುದಿಲ್ಲವೇ?” 

-ಅಣುಕದ ಹುಸಿನಗೆ ನಗುತ್ತಾ ಹೇಳಿದ ಮುದ್ದಣ್ಣ. ಆ ನಗೆಯ ನಂಜು, ದೇಸಣ್ಣನ 
ದೇಹಾದ್ಯಂತವೂ ವ್ಯಾಪಿಸಿ, ಎಂದೂ ಯಾರಿಂದಲೂ ಆ ಬಗೆಯ ಮಾತನ್ನು ಕೇಳದಿದ್ದ 
ದೇಸಣ್ಣನ ಮೈ ಬಿಗಿಯಾಗಿ ನರಗಳು ಬಿಗಿದವು. 

“ಹೇಳಬೇಕಾದದ್ದನ್ನು ನೇರವಾಗಿ ಹೇಳಬಹುದು ಮುದ್ದಣ್ಣ” 

-ಎಂದ ದೇಸಣ್ಣ, ಬಿಗಿಯುತ್ತಿದ್ದ ಧ್ವನಿಯಲ್ಲಿ. 

“ನೇರವಾಗಿ ಮಾತನಾಡಬೇಕೆಂದೇ ತಮ್ಮನ್ನು ಹುಡುಕಿಕೊಂಡು ಬಂದುದು 
ದೇಸಣ್ಣನವರೇ.” 

ಸವಾಲಿಗೆ ಜವಾಬು ಕೊಡುವವನಂತೆ ಉತ್ತರ ಕೊಟ್ಟ ಮುದ್ದಣ್ಣ 

“ಅದೇನು ಹೇಳು?” 

ದ್ವಂದ್ವದಲ್ಲಿ ಇದಿರಾಳಿಗೆ ಹಸ್ತಲಾಘವವಿತ್ತು "ಹೂ, ಆರಂಭಿಸು' ಎಂದು 
ಹೇಳುವ ಒಗರಿತ್ತು ದೇಸಣ್ಣನ ಮಾತಿನಲ್ಲಿ. 

“ನಾವು, ಕಿರಿಯರು ಹಿರಿಯರನ್ನು ನಂಬಿದೆವು. ಅವರ ನಡೆಯಲ್ಲಾಗಲಿ 
ನುಡಿಯಲ್ಲಾಗಲಿ ಕವಲು ಇರಬಹುದು ಎಂದು ಕನಸು ಮನಸಿನಲ್ಲೂ ಊಹಿಸದೆ, 
ಅವರು ತೋರಿದ ದಾರಿ ಹಿಡಿದು, ಅವರು ಆಡಲು ಹಿಂಜರಿದ ಮಾತನ್ನು ಅವರಿಗಾಗಿ 
ನಾವು ನುಡಿದು, ಅರಮನೆಯವರ ಅಸಂತೋಷಕ್ಕೆ ಪಾತ್ರರಾದೆವು. ಇದೆಲ್ಲವೂ ನಿಮಗೆ 
ತಿಳಿಯದ ವಿಷಯವಲ್ಲ? 

—ಎಂದು ಕಟುವಾಗಿ ಆಪಾದನೆ ಹೊರಿಸುವ ದ್ವನಿಯಲ್ಲಿ ಹೇಳಿ, ನಡುವೆಯೇ 
ಮಾತನ್ನು ನಿಲ್ಲಿಸಿದ. 

“ಆಯಿತು, ಮುಂದೆ...” 

“ಮುಂದೆ... ನೀವು ಹಿರಿಯರು ಏನನ್ನು ಮಾಡಬಾರದಿತ್ತೋ ಅದನ್ನು 
ಮಾಡಿದಿರಿ.” 

“ಅದೇನು ಬಾಯಿ ಬಿಟ್ಟು ಹೇಳು ಮುದ್ದಣ್ಣ ಸುತ್ತು ಬಳಸಿನ ಮಾತಿನ ಅಗತ್ಯವಿಲ್ಲ 
ನನಗೆ.” 

“ಏನು ಮಾಡಿದಿರಿ? ಏನು ಮಾಡಿದಿರಾ- ನಂಬಿದ ನಮ್ಮ ಕುತ್ತಿಗೆ ಕೊಯ್ದಿರಿ. 
ನಮಗೆ ಸುಳಿವೂ ಕೊಡದೆ ಅರಮನೆಯವರೊಂದಿಗೆ, ಮಂತ್ರಿಗಳೊಂದಿಗೆ ಒಂದಾಗಿ, 
ಅವರ ಸಂಚು ಗೆದ್ದು, ನಮ್ಮ ಮೇಲೆ ಕಪ್ಪಾಗುವಂತೆ ಮಾಡಿದಿರಿ...!” 


ನಾನೇ... ನಾನೇ...!” 


66 


೧೫೦ ಕಂಬನಿಯ ಕುಯಿಲು 


—ಆ ಆಪಾದನೆಯ ಉಗ್ರತೆಯಿಂದ ತಬ್ಬಿಬ್ಬಲಾಗಿ ಕೇಳಿದ ದೇಸಣ್ಣ. 

“ಅಹುದು- ನೀವೇ” ದೇಸಣ್ಣನ ಮೊಗದತ್ತ ಬೆರಳುಮಾಡಿ ಹೇಳಿದ ಮುದ್ದಣ್ಣ. 

“ನೀವೆ, ಹಿರಿಯ ದಳವಾಯಿಗಳು. ಬೇರೆ ಯಾರೂ ಅಲ್ಲ. ನಮ್ಮನ್ನು 
ಕೆಟ್ಟವರನ್ನಾಗಿ ಮಾಡಿ, ನೀವು ಅರಮನೆಯವರ ಜೊತೆ ಸೇರಿದಿರಿ. "ನಿಮ್ಮ ಸ್ನೇಹ 
ಸಾಕು, ಇನ್ನು ನನ್ನ ದಾರಿ ನನಗೆ, ನಿಮ್ಮದು ನಿನಗೆ” ಎಂದಿದ್ದರೆ ನಾವಾರೂ 
ಅಡ್ಡಲಾಗುತ್ತಿರಲಿಲ್ಲ.” 

“ಈಗಾದ ಭಂಡಾರ ದ್ರೋಹವೇನು ಮುದ್ದಣ್ಣ? 

“ಅರಮನೆಯವರು ಯಾರಿಗೂ ಸುಳಿವು ಕೊಡದೆ, ದತ್ತು ಸ್ವೀಕಾರ ನಡೆಸಿ, 
ಪಟ್ಟಾಭಿಷೇಕಕ್ಕೂ ಮುಹೂರ್ತ ನಿಶ್ಚಯಮಾಡಿ, ಇದೆಲ್ಲವೂ ತೀರ್ಮಾನವಾದ ರಹಸ್ಯ 
ಸಭೆಯಲ್ಲಿ ನೀವಿದ್ದಿರಿ. ಆದರೆ ಅದಕ್ಕೆ ಮೊದಲಾಗಲಿ, ಆ ಬಳಿಕವಾಗಲಿ ನಮಗೆ, 
ನಿಮ್ಮನ್ನು ನಂಬಿದವರಿಗೆ, ನಿಮಗೆ ಬೆಂಬಲವಾಗಿದ್ದವರಿಗೆ ಒಂದು ಮಾತನ್ನು ಹೇಳಲಿಲ್ಲ. 
ಇದು ದ್ರೋಹವಲ್ಲವಾದರೆ ಮತ್ತೇನು? ಏನು ಹೆಸರಿಡಬೇಕು. ಇದಕ್ಕೆ- ಜ್ಞಾನವೃದ್ಧರೂ, 
ವಯೋವೃದ್ಧರೂ ಆದ ಹಿರಿಯ ದಳವಾಯಿಗಳೇ ಅಪ್ಪಣೆ ಕೊಡಿಸಬೇಕು.” 

ಯಾವುದನ್ನು ತಾವು ಅತ್ಯಂತ ರಹಸ್ಯವೆಂದು ಪಾಲಿಸಬೇಕೆಂದಿದ್ದರೋ, ಅದು 
ಈಗಾಗಲೇ ಹೊರಬಿದ್ದುದನ್ನರಿತು ದೇಸಣ್ಣ ಪಾತಾಳಕ್ಕೆ ಇಳಿದುಹೋದ. ಉರಿದ 
ಗಾಯದ ಮೇಲೆ ಚೆಲ್ಲಿದ ಉಪ್ಪನೀರಿನಂತಿದ್ದು ಆ ಮಾತಿಗೆ ಏನೂ ಉತ್ತರ 
ಕೊಡಲಾಗದೆ, ತಲೆತಗ್ಗಿಸಿದ. 

“ದೊಡ್ಡ ದಳವಾಯಿಗಳು ಮಾತನಾಡಬೇಕು. ಈ ರಹಸ್ಯ ಯಾರಿಗೂ 
ತಿಳಿಯುವುದಿಲ್ಲ ಎಂದಿದ್ದರೇನೋ. ಆದರೆ ಮನಸ್ಸು ಮಾಡಿದರೆ ಗೊತ್ತು ಹಚ್ಚಲಾಗದ 
ರಹಸ್ಯ ಯಾವುದೂ ಇಲ್ಲ. ಆಯಿತು- ಗುಟ್ಟು ಬಯಲಾಯಿತು! ಈಗ ಮುಂದೇನು 
ಮಾಡುವಿರೋ ಅದನ್ನಾದರೂ ಹೇಳಿದರೆ ಮಹೋಪಕಾರ ಮಾಡಿದಂತಾಗುವುದು.” 

“ಅರಮನೆಯವರ ತೀರ್ಮಾನದ ವಿರುದ್ಧ ನಾವೇನು ತಾನೇ ಮಾಡಬಹುದು 
ಮುದ್ದಣ್ಣ? ನಾವು ಹೇಳಬೇಕಾದುದನ್ನು ಹೇಳಿಯಾಯಿತು. ಮುಂದಿನದು ಅವರ ಚಿತ್ತ. 
ಇಷ್ಟು ದಿನ ನಮ್ಮನ್ನು ಇಂಥ ವಿಷಯಗಳಲ್ಲಿ ಕೆಲಸಕ್ಕೆ ಬಾರದವರಂತೆ ಕಾಣುತ್ತಿದ್ದವರು 
ಈಗ, ಕೆಲಸ ಮಾಡುವ ಮೊದಲು ನಮಗೆ ತಿಳಿಸಿ ಮಾಡುತ್ತಿದ್ದಾರೆ ಸಾಲದೇ?” 

“ಸಾಲದು 

ಹರಿತವಾದ ಕತ್ತಿಯು ಬೀಸಿದಂತಿತ್ತು ಮುದ್ದಣ್ಣನ ಮಾತು. 

“ಮತ್ತೆ ಏನಾಗಬೇಕಿತ್ತು?” 

“ನ್ಯಾಯದ ಮಾತಿಗೆ ಬೆಲೆ ಬರಬೇಕಾಗಿತ್ತು. ಬೆಲೆ ಬರಲಿ ಬಿಡಲಿ, ಕಡೆಯ 
ವರೆಗೂ ನಾವು ಅದಕ್ಕಾಗಿ ಹೋರಾಡಬೇಕಾಗಿತ್ತು. ದಳವಾಯಿಗಳು ಆಡಿದ ಮಾತು, 
ಬಿಟ್ಟ ಬಾಣ ಎರಡೂ ಹುಸಿಯಾಗುವುದಿಲ್ಲ ಎಂದು ತೋರಿಸಿಕೊಡಬೇಕಾಗಿತ್ತು.” 

“ಹಟ ಹಿಡಿದು ಅರಮನೆಯವರ ಮೇಲೆ ದ್ವೇಷ ಸಾಧಿಸಬೇಕೆ?' 


೨೨ 
ಅ 


ಬಿರುಗಾಳಿಯ ಮುನ್ನ ೧೫೧ 


“ದ್ವೇಷ ಸಾಧಿಸುವುದು ಬೇರೆಯ ಮಾತಾಯಿತು. ಆದರೆ ಹಟ ಬಿಡಬೇಕಾಗಿ 
ಇರಲಿಲ್ಲ. ಸತ್ಯದ ಬಲವಿದ್ದಲ್ಲಿ ಹಟವಿಲ್ಲದೆ ಹೋದರೆ, ಬೇರೆ ಯಾವಾಗ ಛಲಕ್ಕೆ 
ಸಮಯ?” 

“ಈಗ ಅದೆಲ್ಲವೂ ಆಯಿತು. ಹಿಂದಾದುದನ್ನು ಚಿಂತಿಸಿ ಫಲವೇನು? ಮುಂದೆ 
ಆಗಬೇಕಾದುದನ್ನು ಯೋಚಿಸು ಮುದ್ದಣ್ಣ” 

“ಅದಕ್ಕೆಂದೇ ನಿಮ್ಮಲ್ಲಿಗೆ ನಾನು ಬಂದದ್ದು.” 

“ಏನು ಮಾಡಬೇಕೆನ್ನುತ್ತೀಯಾ?” 

“ಪಟ್ಟಾಭಿಷೇಕಕ್ಕೆಂದು ಹತ್ತು ಜನ ಕಲೆತಾಗಲೇ, ಎದ್ದು ನಿಂತು "ಇದು ನಮಗೆ 
ಒಪ್ಪಿಗೆಯಿಲ್ಲ, ನಮ್ಮ ಮನಸ್ಸು ಮುರಿದು ಪಟ್ಟಾಭಿಷೇಕ ಮಾಡುವಂತಿದ್ದರೆ ಮಾಡಿ' 
ಎಂದು ಸಾರಬೇಕು. ಅದು ಕಡೆಯ ಘಟ್ಟ. ಅಲ್ಲೂ ನಮ್ಮ ಮಾತಿಗೆ ಬೆಲೆ ಬರದಿದ್ದಲ್ಲಿ 
"ನೀವು ಕೊಟ್ಟ ಕತ್ತಿ ನೀವು ಒಪ್ಪಿಸಿಕೊಳ್ಳಿ' ಎಂದು ಹೇಳಿ ಹೊರಬರಬೇಕು. ದಳವಾಯಿಗಳ 
ಹಿರಿಯರಾಗಿ ನೀವು ಈ ಮಾತನ್ನು ಅಂದು ಹೇಳಬೇಕು. ಇದು ಒಪ್ಪಿಗೆ ಇದೆಯೇ 
ನಿಮಗೆ?” 

-ಕರ್ಕಶತೆ ತಾನೇತಾನಾಗಿ ತಾಂಡವವಾಡುವ ಧ್ವನಿಯಲ್ಲಿ ಕೇಳಿದ ಮುದ್ದಣ್ಣ. 

ಪರಿಸ್ಥಿತಿ ಕೈಮೀರಿ ಪ್ರಕೋಪಕ್ಕೆ ಹೋಗುತ್ತಿರುವುದನ್ನರಿತು, ಹೇಗಾದರೂ ಅದು 
ಆ ಮಟ್ಟಕ್ಕೆ ಹೋಗದಂತೆ ತಡೆಯಬೇಕೆಂದು ನಿಶ್ಚಯಿಸಿ ಹೇಳಿದ ದೇಸಣ್ಣ 

“ಇದು ತುಂಬಾ ತುಟಿಮೀರಿದ ಮಾತಾಯಿತು ಮುದ್ದಣ್ಣ. ಎಷ್ಟೆಂದರೂ ನಾವೂ, 
ದಳವಾಯಿಗಳು ಅರಮನೆಯ ಉಪುಂಡ ಜನ. ಧಣಿಯ ಎದುರಿಗೆ ಮರೆತು: 
ಮಾತನಾಡುವುದು ದೇವರು ಒಪ್ಪದ ಮಾತು. ನನ್ನಲ್ಲಿ ಇನ್ನು ನಂಬಿಕೆ ಇರುವುದಾದರೆ 
ಕೇಳು ಮುದ್ದಣ್ಣ, ಈ ಮಾತನ್ನು ಇಲ್ಲಿಗೆ ಬಿಡು. ಶಿವನ ಪಾದಸಾಕ್ಷಿಯಾಗಿ ಹೇಳುತ್ತೇನೆ. 
ಈಗ ನಾಗತಿಯವರು ಅಂದುಕೊಂಡಿರುವ ಕೆಲಸದಿಂದ ಯಾರಿಗೂ ಕೆಡಕಾಗುವುದಿಲ್ಲ. 
ಎಲ್ಲವೂ ಒಳಿತಿನಲ್ಲೇ ಪರಿಣಾಮವಾಗುತ್ತದೆ. ಈಗಾದ ಹಗರಣವೇ ಸಾಕು. ಹಗರಣಕ್ಕೆ 
ದಾರಿ ಮಾಡಬೇಡ. ಇದಕ್ಕಿಂತ ಹೆಚ್ಚು ನಾನು ಇಂದು ಹೇಳಲಾರೆ, ತಾಳ್ಮೆಯಿಂದ 
ಕಾದು ನೋಡಿದರೆ, ನಿನಗೇ, ಇಂದಲ್ಲ ನಾಳೆ ನನ್ನ ಮಾತು ಸರಿ ಎಂದು ಮನವರಿಕೆ 
ಯಾಗುತ್ತದೆ. ಅಷ್ಟು ಸಹನೆಯಿರಲಿ.” 

“ಇದಾರು- ಭುವನಪ್ಪನವರು ಕಲಿಸಿದ ಪಾಠವೇ ದೇಸಣ್ಣನವರೇ? ಕಲಿತ 
ಪಾಠವನ್ನು ಸರಿಯಾಗಿ ಒಪ್ಪಿಸಿದಿರಿ. ಹೀಗಾಗಬಾರದು, ಹೀಗಾಗಬಾರದು ಎಂದು 
ನಾನು ಬಯಸಿದೆ. ಆದರೆ ನನ್ನ ಬಯಕೆ ನೆರವೇರಲಿಲ್ಲ. ಯಾವುದು ಹೇಗಾಗಬೇಕೋ, 
ಹಾಗೇ ಆಗಬೇಕು. ಯಾರು ತಾನೇ ಅದನ್ನು ತಪ್ಪಿಸಲು ಸಾಧ್ಯ? ಅಲ್ಲವೇ 
ದೇಸಣ್ಣನವರೇ?” 

-ದೇಸಣ್ಣನ ಮಾತಿಗೆ ಒಪ್ಪಿದಂತೆ ನುಡಿದ ಮುದ್ದಣ್ಣ. ಅಂತರಾಳದಲ್ಲಿ ವಿದ್ರೋಹದ 
ಜ್ವಾಲಾಮುಖಿ ಉರಿಯುತ್ತಿದ್ದುದು ಅರಿವಾಗಿ ದೇಸಣ್ಣ ಹೇಳಿದ- 

“ನಿಜ, ಏನಾಗಬೇಕೋ ಅದೇ ಆಗುವುದು. ದೈವೇಚ್ಛೆಗೆ ಯಾರು ಇದಿರು?” 


೧೫೨ ಕಂಬನಿಯ ಕುಯಿಲು 


“ನಿಜ ನಿಜ. ಯಾರೂ ಇದಿರಾಗುವುದು ಸಾಧ್ಯವಿಲ್ಲ, ಆಯಿತು ದೇಸಣ್ಣನವರೇ, 
ಇಷ್ಟು ಮಾತನ್ನು ನಿಮ್ಮನ್ನು ಕೇಳಬೇಕು ಎಂದು ಬಂದೆ, ಮನಸ್ಸು ತಡೆಯದೆ ಆಯಿತು. 
ಇದಕ್ಕೂ ನಮಗೂ ಇನ್ನೇನು ಸಂಬಂಧ? ದುರ್ಗದ ಆಡಳಿತ ಹೇಗಾದರೂ ನಡೆಯಲಿ, 
ಯಾರಾದರೂ ನಡೆಸಿಕೊಳ್ಳಲಿ” 

-ಎಂದು ನಮ್ರವಾದ ಧ್ದನಿಯಲ್ಲಿಹೇಳಿ, ಅದಕ್ಕೆ ದೇಸಣ್ಣ ಉತ್ತರವಾಗಿ ಹೇಳುವ 
ಮಾತನ್ನು ಕೇಳದೆ, ಅಲ್ಲಿಂದ ವೇಗವಾಗಿ ಹೊರಟು ತನ್ನ ಮನೆಗೆ ಬಂದಿದ್ದ ಮುದ್ದಣ್ಣ. 

“ಈಗಾದ ಹಗರಣವೇ ಸಾಕು. ಇನ್ನು ಹೆಚ್ಚಿನ ಹಗರಣ ಬೇಡ? 

-ಎಂದ ದೇಸಣ್ಣ ಹೇಳಿದ ಮಾತು ಮುದ್ದಣ್ಣನ ಎದೆಯಲ್ಲಿ, ಮತ್ತೆ ಮತ್ತೆ 
ಮಾರ್ನುಡಿದು, ಹೊರಳಿದತ್ತ ಇರಿಯುತ್ತಿತ್ತು, ಮತ್ತೆ ತನಗೆ ತಾನೇ ಆ ಮಾತಿಗೆ 
ಉತ್ತರ ಕೊಡುವಂತೆ ಹೇಳಿಕೊಂಡ. 

“ನಿಜ ದೇಸಣ್ಣಾ- ಇನ್ನು ಹಗರಣ ಸಾಕು. ಈಗ ಆಗಬೇಕಾದುದು ಹಗರಣವಲ್ಲ, 
ಮಾರಣಹೋಮ.” 

ಈ ಮಾತನ್ನು ತನಗೆ ತಾನೇ ಹೇಳಿಕೊಳ್ಳುತ್ತಾ ಗಹಗಹಿಸಿ ನಕ್ಕ. ಆ ನಗುವಿನ 
ಧ್ವನಿ ಹಜಾರದಿಂದ ಧಾಟಿ, ಮನೆಯನ್ನೆಲ್ಲಾ ವ್ಯಾಪಿಸಿ ಮಲಗಿದ್ದ ಬೇಟೆಯ ನಾಯಿಗಳು 
ಎದ್ದು ಭೀಕರವಾಗಿ ಮೊರೆದು ಬಗುಳುವಂತೆ ಮಾಡಿತು. ಅದರ ಬಗುಳುವಿಕೆಯಿಂದ 
ಎಚ್ಚರವಾದ ಡೇಗೆಗಳು, ಬೇಟೆ ಹೊತ್ತು ಬಂದಿತೇನೋ ಎಂದು ತಿಳಿದು ಹರಿತವಾದ 
ಕೀಚು ಧ್ವನಿಯಲ್ಲಿ ಸಿಳ್ಳು ಹಾಕಿದವು. 

ಬೇಟೆಯ ನಾಯಿಗಳು ಬಗುಳಿದವು. ದೀವದ ಹದ್ದುಡೇಗೆ ಚೀರಿದವು. ಮುದ್ದಣ್ಣ 
ನಗುತ್ತಲೇ ಇದ್ದ. 


೧೫೩ 


ಕಾಳರಾತ್ರಿ 
೧ 


ಚೈತ್ರ ಶುದ್ಧ ಪಾಡ್ಯಮಿಯ ದಿನ, ಯುಗಾದಿಯ ಮಂಗಳ ಮುಹೂರ್ತದಲ್ಲಿ 
ಓಬಣ್ಣನಾಯಕರ ಪಟ್ಟಾಭಿಷೇಕ ನಡೆಯಿತೆಂಬ ವಾರ್ತೆಯನ್ನು ಸಾಲು ಫಿರಂಗಿಗಳ 
ಸದ್ದು, ಕಹಳೆ, ಭೇರಿಗಳ ಮೊಳಗು ದೇಶಕ್ಕೆಲ್ಲಾ ಸಾರಿದವು. ವರ್ಷದಾ ದಿನದಂದು 
ದುರ್ಗದಲ್ಲಿ ನೂತನ ರಾಜ್ಕಾರಂಭವಾಯಿತು. 

ಸಂಪಗೆಯ ಸಿದ್ದೇಶ್ವರನ ದೇವಾಲಯದ ಪ್ರಾಕಾರದಲ್ಲಿ ನಿರ್ಮಿತವಾದ 
ಪಟ್ಟಾಭಿಷೇಕ ಪೀಠದ ಮೀಲೆ ಕುಳಿತು, ರಾಜಾ ಭಿಷೇಕ ಮಾಡಿಸಿಕೊಂಡ. ಸಕಲ 
ದೇವತೆಗಳ ಪ್ರಸಾದಾಶೀರ್ವಾದ ಸ್ವೀಕರಿಸಿ ಚಿತ್ರದುರ್ಗದ ನಾಯಕರಿಗೆ ಸಿದ್ದರು 
ದಯಪಾ ಲಿಸಿದ್ದ ಸಿದ್ದಮೂಲಿಕೆ, ಕ್ಸ ಅಂಬನ್ನು ಹಿಡಿದು, ಹಣೆಗೆ ದೆಸೆಗಟ್ಟಿನ 
ಧೂಳಿತನವನ್ನು. ಧರಿಸಿ, `ಮಂತ್ರಘೋಷದೊಂದಿಗೆ : ಬೆರೆತು, ನೂರಾರು ಚಿನ್ನದ ಕಹಳೆ 
ಕೂಗುತ್ತಿರಲು ವಂಧಿಮಾಗಧರಿಂದ "ರಾಜಾಧಿರಾಜ ಶ್ರೀಮನ್ಮಹಾನಾಯಕಾಚಾರ್ಯ' 
ಎಂದು "ಪರಾಕು ಹೇಳಿಸಿಕೊಂಡ. ಮಂತ್ರಿ ಮಾಂಡಲಿಕರಿಂದ ಜನರ ಮುಜುರೆಯನ್ನು 
ಒಪ್ಪಿಸಿಕೊಂಡ. ಚಿನ್ನದ ಅಂಬಾರಿಯಲ್ಲಿ ಕುಳಿತು ಮೇಲುದುರ್ಗ, ಕೆಳದುರ್ಗಗಳಲ್ಲಿ 
ಮೆರವಣಿಗೆಯಾಯಿತು. ಸಿದ್ದಯ್ಯನ ಬಾಗಿಲ ಮುಂದಿನ ಬಯಲಿನಲ್ಲಿ ಬಗೆಬಗೆಯ 
ಮಲ್ಲಗಾಳಗ, ಬೇರೆ ಬೇರೆ ಪ್ರಾಣಿಗಳ ಕಾಳಗಗಳು ನಡೆದು, ನೋಡಿದ ಜನರ ಮನಸ್ಸು 
ಉಲ್ಲಾಸವಾಯಿತು. 

ಮೂರು ಮೂರು ದಿನ ದುರ್ಗ ಹೊಸ ಮದುವಣಗಿತ್ತಿಯಂತೆ ನಲಿಯಿತು. 

ಮದಕರಿನಾಯಕರ ಬಯಕೆ ತೀರಿತು; ಓಬಣ್ಣನಾಯಕ, ದುರ್ಗದ ನಾಯಕನಾದ. 
ನಾಗತಿ ತಾನು ಹೊತ್ತ ಹೊರೆ ನೆತ್ತಿಯಿಂದ ಇಳಿಯಿತು ಎಂದು ಸಮಾಧಾನದ 
ನಿಟ್ಟುಸಿರಿಟ್ಟಳು, ಅಷ್ಟೇ. 

ನಾಗತಿಯೊಬ್ಬಳಿಗೇನು, ಎಲ್ಲರಿಗೂ ಅಷ್ಟೇ, ಆಗಬೇಕಾದ ಕೆಲಸ, ಹೆದರಿದ 
ಅಡ್ಡಿ ಆತಂಕಗಳೊಂದೂ ಇಲ್ಲದೆ "ಮುಗಿದುಹೋಯಿತಲ್ಲಾ ಎಂದು ಸಮಾಧಾನ 
ವಾಯಿತು. ಅದಕ್ಕಿಂತ ಹೆಚ್ಚಿನ ಹರ್ಷ, ಪಟ್ಟ ಕಟ್ಟಿಸಿಕೊಂಡವರಿಗಾಗಲಿ ಪಟ್ಟ ಕಟ್ಟಿದವರಿ 
ಗಾಗಲಿ ಇಲ್ಲ. ಎಲ್ಲರಿಗೂ ಕೆಲಸ ನಡೆಯಿತು ಎಂಬ ಸಮಾಧಾನವೇ ವಿನಾ, ಅದು 
ಹೇಗೆ ನಡೆಯಬೇಕಾಗಿತ್ತೋ, ಎಷ್ಟು ಹರ್ಷದಿಂದ, ವಿಜೃಂಭಣೆಯಿಂದ ನಡೆಯ 
ಬೇಕಾಗಿತ್ತೋ ಹಾಗೆ ನಡೆಯಲಿಲ್ಲ ಎಂಬ ಅರಕೆ ಎಲ್ಲರಲ್ಲೂ ಇತ್ತು. ದೊರೆಗಳಾದ 
ವರಿಗೂ ಇತ್ತು; ಹೊಸ ದೊರೆಯನ್ನು ಪಡೆದ ಪ್ರಜೆಗಳಿಗೂ ಇತ್ತು. 


೧೫೪ ಕಂಬನಿಯ ಕುಯಿಲು 


ಪ್ರಜೆಗಳ ಪಾಲಿಗೆ ಪಟ್ಟಾಭಿಷೇಕದ ವಾರ್ತೆ ಆಕಸ್ಮಿಕವಾಗಿ ಬಂದಿತ್ತು. ಹಿಂದಿನ 
ದಿನ ಊರ ಜನರೆಲ್ಲಾ ಮರುದಿನದ ಹಬ್ಬಕ್ಕೆ ಸಿದ್ದಮಾಡಿಕೊಳ್ಳುತ್ತಿರುವಾಗ, ಮರುದಿನ 
ಹೊಸ ದೊರೆಯ ಪಟ್ಟಾಭಿಷೇಕಕ್ಕೂ ಸಿದ್ಧರಾಗಬೇಕೆಂಬ ವಾರ್ತೆ ಬಂದು ಅವರನ್ನು 
ಚಕಿತಗೊಳಿಸಿತ್ತು. ಅಷ್ಟೇ ಮಟ್ಟಿಗೆ ಅಸಮಾಧಾನವನ್ನು ಉಂಟುಮಾಡಿತ್ತು. 

“ಪಟ್ಟಾಭಿಷೇಕವೆಂದರೆ, ಇದೇನು ದಿನನಿತ್ಯ ನಡೆದ ಹಬ್ಬ ಹರಿದಿನವೇ? 
ವರ್ಷಕ್ಕೊಂದು ಬಾರಿ ನಡೆದ ವರ್ಧಂತಿ ಉತ್ಸವವೇ? ಪುಣ್ಯವಿದ್ದರೆ ಜನ್ಮದಲ್ಲಿ ಒಂದು 
ಬಾರಿಯೆ, ಎರಡು ಬಾರಿಯೊ ಕಾಣಬಹುದಾದ ಅಪೂರ್ವ ಉತ್ಸವ. ಅದನ್ನಿಷ್ಟು 
ಅವಸರವಾಗಿ ಮುಗಿಸಿದರೆ ಏನಾದ ಹಾಗಾಯಿತು. ಹಬ್ಬಕ್ಕೆ ಊಟಕ್ಕೆ ಕರೆದು ಅರೆಹೊಟ್ಟೆ 
ಊಟಕ್ಕಿಟ್ಟ ಹಾಗೆ ಮಾಡಿದರು ಅರಮನೆಯವರು” 

—ಎಂದು ಊರಿನ ಜನವೆಲ್ಲಾ ಆಡಿಕೊಂಡಿತು. 

“ಏನಾದರಾಗಲಿ, ಪಟ್ಟಾಭಿಷೇಕ ಹೇಗೆ ನಡೆಯುವುದೋ ನೋಡೋಣ” 
ಎಂದು, ಪಟ್ಟಾಭಿಷೇಕ ನಡೆದ ಸಂಪಗೆ ಸಿದ್ದೇಶ್ವರನ ದೇವಾಲಯದ ಬಳಿ ದಟ್ಟಣಿಸಿದ 
ಜನಜಂಗುಳಿಗೆ ಅಲ್ಲಿಯೂ ನಿರಾಶೆಯೇ ಕೈಗಟ್ಟಿತು. ಮುಕ್ಕಾಲು ಪಾಲು ಜನಕ್ಕೆ ಹೊಸ 
ದೊರೆಯ ಮುಖವೇ ಕಾಣಲಿಲ್ಲ. ಹೊಸ ದೊರೆಗಳು ಬಂದರು, ಬಂದರು ಎಂದು 
ಜನ ಆಡಿಕೊಳ್ಳುತ್ತಿದ್ದ ಹಾಗೆ ಅವರು ಬಂದು ದೇವಾಲಯದೊಳಗೆ ಹೋಗಿದ್ದರು. 
ಜನ ಕಂಡುದು ದೊರೆಯಲ್ಲ ಅವರ ಸುತ್ತ ನಿಂತ ಬಿಚ್ಚುಗತ್ತಿಯ ಪಹರೆ. 

“ಇದೇನಿದು ಹೊಸ ದೊರೆಯ ಮೆರವಣಿಗೆಯೋ. ಸೆರೆತಂದ ದಿಬ್ಬಣವೋ, 
ಸೈನಿಕರ ಕತ್ತಿ ನೋಡಲಿಕ್ಕೆ, ಅವರ ಬಾಯ ಬಯ್ಗಳು ಕೇಳಲಿಕ್ಕೆ ಬಂದ ಹಾಗಾಯಿತು. 
ನಾವೇನು ದೊರೇನ ಕೊಲ್ಲಲಿಕ್ಕೆ ಬಂದಿದ್ದೇವೆಯೆ? ನೋಡಲಿಕ್ಕೆ, ನೋಡಿ ಸಂತೋಷ 
ಪಡಲು ಬಂದವರ ಮೇಲೆ ಇಷ್ಟು ಕಟ್ಟು ಕಾವಲು ಆದರೆ, ಇನ್ನು ಈತನ ಆಳ್ವಿಕೆಯಲ್ಲಿ 
ನಾವು ಬದುಕಿ ಉಳಿದ ಹಾಗೇ ಆಯಿತು” 

-ಎಂದು ಹೆಚ್ಚು ಪಾಲಿನ ಜನ ಮುಖದ ಮೇಲೆ ಅಸಮಾಧಾನದ ಕೆಂಡವನ್ನು 
ಹೊತ್ತು ಕೆಳಗಿಳಿದು ಬಂದರು. 

“ಇಂಥಾ ಪಟ್ಟಾಭಿಷೇಕಾನ ಊರಿನಲ್ಲಿ ಮಾಡುವುದಕ್ಕಿಂತ ಕಾಡಿನಲ್ಲಿ ಮಾಡಿದ್ದರೆ 
ಚೆನ್ನಾಗಿತ್ತು. ಈ ವೈಭವಕ್ಕೆ ಊರೂಟ, ಊರು ಮೆರವಣಿಗೆ ಏಕೆ ಬೇಕಾಗಿತ್ತೊ?” 

-ಎಂದು ಆಡಿಕೊಂಡವರ ಸಂಖ್ಯೆಯೂ ಕಡಿಮೆಯಿರಲಿಲ್ಲ. 

“ಸರಿ ಸರಿ ಹೇಗೋ ಏನೋ, ಅಂತೂ ಪಟ್ಟಾಭಿಷೇಕ ಅಂತ ಮುಗಿದು, 
ಸಿಂಹಾಸನದ ಮೇಲೆ ದೊರೆ ಎಂತ ಒಬ್ಬ ಕುಳಿತುಕೊಂಡನಲ್ಲ. ಅಷ್ಟೇ ಸಮಾಧಾನ. 
ಅದೇ ಆಗುವುದೋ ಇಲ್ಲವೋ, ಅಷ್ಟಾಗಬೇಕಾದರೆ ಎಷ್ಟು ತಲೆ ಉರುಳಿ, ಎಷ್ಟು ರಕ್ತ 
ಹರಿಯಬೇಕೋ ಅಂತ ಹೆದರಿಕೆಯಾಗಿತ್ತು. ಹೇಗೋ ಮುಗಿಯಿತಲ್ಲ ಸದ್ಯ ಪೀಡೆ 
ಬಗೆಹರಿಯಿತು?” 


-ಎಂದುಕೊಂಡವರು, ಆದರೆ ಅರಮನೆಯ ಸುದ್ದಿ ತಿಳಿದ ಜನ. 


ಕಾಳರಾತ್ರಿ ೧೫೫ 


ಹೇಗೆ ಹೇಗೆ ಅಂದುಕೊಂಡರೂ, ಹೇಗೆ ಸಮಾಧಾನಪಟ್ಟುಕೊಂಡರೂ, ಏನು 
ಅಸಮಾಧಾನದ ಮಾತನಾಡಿದರೂ- ಯಾವುದೋ ನಿರೀಕ್ಷಿತ ಆನಂದದಿಂದ ವಂಚಿತ 
ರಾದರೆಂಬ ಆವೃತ್ತಿ ಮಾತ್ರ ಎಲ್ಲರಲ್ಲಿಯೂ ಹಬ್ಬಿತ್ತು. 

ಆದರೆ ಎಲ್ಲರಿಗಿಂತ ಹೆಚ್ಚು ಅಸಮಾಧಾನ ಸೇನೆಯವರಿಗೆ. 

ಸಾಧಾರಣವಾಗಿ, ಪ್ರತಿಯೊಂದು ಬಾರಿಯೂ ಪಟ್ಟಾಭಿಷೇಕ ನಡೆದಾಗ ಸೇನೆಗೆ 
ಸೇರಿದ ಜನಕ್ಕೆಲ್ಲಾ ಒಂದು ತಿಂಗಳ ಸಂಬಳವನ್ನು "ಪಟ್ಟದ ಕಾಣಿಕೆ' ಎಂದು ಕೊಡುವುದು 
ವಾಡಿಕೆಯಾಗಿತ್ತು. ಈ ಬಾರಿಯೂ ಹಾಗೇ ತನಗೆ ಪಟ್ಟದ ಕಾಣಿಕೆ ದೊರೆಯುವುದೆಂದು 
ನಂಬಿದ್ದರವರು. 

ಆ ನಂಬಿಕೆಯಿಂದ ಪಟ್ಟದ ಕಾಣಿಕೆಯನ್ನು ಪಡೆಯಲು ಹೋದ ಜನ ಅರ್ಥ 
ತಿಂಗಳ ಸಂಬಳದ ಇನಾಮನ್ನು ಪಡೆದು, ಎದೆಯಲ್ಲಿ ಉರಿಹೊತ್ತು ಹಿಂದಿರುಗಿದ್ದರು. 
ಈ ಅಸಮಾಧಾನ, ಅತೃಪ್ತಿ ದಂಡಿನಲ್ಲೆಲ್ಲಾ ಕಾಳ್ಗಿಚ್ಚಿನಂತೆ ಹರಡಿತ್ತು. 

“ಮಾಮೂಲು ಪಟ್ಟದ ಕಾಣಿಕೆ ತೆಗೆದುಕೊಳ್ಳಲು ಹೋದ ನಮ್ಮನ್ನು ಅರಮನೆ 
ಯವರು ತಿರುಪೆಯಂತೆ ಕಂಡರು. ಬ್ರಾಹ್ಮಣರಿಗೆ ಕಡಿಮೆ ಮಾಡಲಿಲ್ಲ. ಭಿಕ್ಷುಕರಿಗೆ 
ಕಡಿಮೆ ಮಾಡಲಿಲ್ಲ. ದಾನಧರ್ಮ ಎಲ್ಲಾ ಮಾಮೂಲಿನಂತೆ- ಸೇನೆಯವರಿಗೆ ಮಾತ್ರ 
ಪಂಗನಾಮ” 

-ಎಂದು ಕಂಡಕಂಡಲ್ಲಿ ಆಡಿಕೊಂಡು ತಿರುಗಿದರು ಸೇನೆಯ ಜನ. ತಮ್ಮ 
ತಮ್ಮಲ್ಲೇ ಈ ದುಃಖವನ್ನು ತೋಡಿಕೊಂಡು. “ಈ ಅಪಮಾನ ಸಹಿಸಬಾರದು' 
ಎಂದು ಹಲ್ಲು ಕಡಿದು ಕೆಲವರು ಎಲ್ಲರ ಕಿವಿಯಲ್ಲೂ ಊದಿದರು. ಕೆಲವರು 
ಬೇರೆಯವರ ಕಿವಿಗೆ ತಮ್ಮ ಮಾತು ಬೀಳಬಾರದು ಎಂದು ಗುಟ್ಟಾಗಿ ಹೇಳಿಕೊಂಡರೆ, 
ಮತ್ತೆ ಕೆಲವರು “ಬೇಕಾದರೆ ನಾಯಕರ ಮುಖದಿದಿರೇ ಈ ಮಾತು ಹೇಳುತ್ತೇವೆ” 
ಎಂದು ತಮ್ಮ ಪೌರುಷವನ್ನು ಮೆರೆಸಿದರು. 

ಬತೇರಿಗಳಲ್ಲಿ, ಮದ್ದಿನ ಉಗ್ರಾಣದಲ್ಲಿ, ಮದ್ದಿನ ಅರೆಗಲ್ಲಿನ ಮನೆಯಲ್ಲಿ ಕೋಟೆ 
ಕೊತ್ತಲಗಳಲ್ಲಿ, ಕಾವಲು ಗೋಪುರಗಳಲ್ಲಿ -ಎಲ್ಲಿ ಇಬ್ಬರು ಸೇನೆಯವರು ಕರೆಯ 
ಬಹುದೋ ಅಲ್ಲೆಲ್ಲಾ ಇದೇ ಮಾತಾಯಿತು. 

ಈ ಸುದ್ದಿ ಅರಮನೆಯವರ ಕಿವಿಗೂ ಬಿದ್ದು ನಾಗತಿಯ ಮೋರೆಯ ಮೇಲೆ 
ಚಿಂತೆಯ ಸುಕ್ಕುಗಳು ನಿರಿಗಟ್ಟಿದುವು. ಅಲ್ಲಲ್ಲಿ ಹಬ್ಬಿದ ಗುಸುಗುಸು ಮಾತಿನ ನಂಜು 
ಹೊಗೆ ಸೋಕಿ ಆಕೆಯ ಮುಖ ಬಿಳಿಚಿಕೊಂಡಿತು. ಎಷ್ಟೋ ಪ್ರಯತ್ನಪಟ್ಟು ಒಂದು 
ಗಂಡಾಂತರದಿಂದ ತಲೆತಪ್ಪಿಸಿಕೊಂಡು ಬರುತ್ತಿದ್ದಂತೆಯೇ, ಮತ್ತೊಂದು ಹಿಂದಿನದಕ್ಕೂ 
ಭಯಾನಕವಾದ ಭೀತಿ “ಧಾತು” ಎಂದು ತನ್ನ ಕರಾಳವಾದ ಬಾಯಿ ತೆರೆದು ಇದಿರು 
ನಿಂತಂತಾಯಿತು. ಸುಳಿವ ನೆರಳು, ಹೆಜ್ಜೆ ಸದ್ದಿಗೂ ಎದೆ ಹಾರುವಂತಾಯಿತು 
ಅರಮನೆಯಲ್ಲಿ. ಇದರಿಂದ ಪಾರಾಗಲು ಚಿನ್ನದ ಮನೆಯವರನ್ನುಕರೆದು, "ಬೊಕ್ಕಸದಲ್ಲಿ 
ಹಣವಿದ್ದರೆ, ಉಳಿದರ್ಧ ಪಟ್ಟಗಾಣಿಕೆಯನ್ನು ಕೊಟ್ಟುಬಿಡಿ” ಎಂದು ಹೇಳಿದಳು. ಆದರೆ 
ಬೊಕ್ಕಸದಲ್ಲಿ ಹಣವಿರಲಿಲ್ಲ. ಅವರು ನಿರುಪಾಯರಾಗಿದ್ದರು. 


೧೫೬ ಕಂಬನಿಯ ಕುಯಿಲು 


“ದುರ್ಗಕ್ಕಿಂದು ವಿಷಮ ಪರಿಸ್ಥಿತಿ ಪ ಪ್ರಾಪ್ತವಾಗಿದೆ ತಾಯಿ. ಈ ಘಟ್ಟದಿಂದ 
ಹೇಗೆ ಜತ 86-4 ನಮಗೆ ಬುದ್ಧಿ ತೋಚುತ್ತಿಲ್ಲ. ನಾಯಕರು ಇದ್ದಕ್ಕಿ ದ್ದಂತೆಯೇ 
ಮೃತರಾದುದು ನಮ್ಮೆಲ್ಲರನ್ನೂ ಬಿಕ್ಕಟ್ಟಿಗೆ ಸಿಕ್ಕಿಸಿದೆ. ಅಲ್ಲಲ್ಲಿಂದ ವಸೂಲಾಗಬೇಕಾದ 
ಕಂದಾಯ, ಸುಂಕಗಳು ಬಾಕಿ ಇವೆ. ಅಲ್ಲದೆ ನಾಯಕರ ಅಂತ್ಯಕ್ರಿ ಕಿಯೆಗಳಿಗಾಗಿ ಅಪಾರ 
ಹಣ ವೆಚ್ಚವಾಗಿದೆ. ಇದರ ಮೇಲೆ ಪಟ್ಟಾಭಿಷೇಕದ ವೆಚ್ಚ , ದಾನಧರ್ಮ ಇನಾಮು 
ಗಳಿಗೆಂದೂ ಕೈಮೀರಿ ವೆಚ್ಚ ಮಾಡಿದ್ದಾಗಿದೆ. ಈಗಿರುವ ಅಲ್ಪ ಸ್ವಲ್ಪವನ್ನು ಸ್ಠೆ ಸೈನಿಕರ 
ಪಟ್ಟಗಾಣಿಕೆಗೆಂದು ಕೊಟ್ಟಲ್ಲಿ ಭಂಡಾರದಲ್ಲಿ ಏನೂ ಉಳಿಯುವುದಿಲ್ಲ. ಇರುವದೂ, 

ಅವರೆಲ್ಲರಿಗೂ ಬಾಕಿಯಾಗುವ ಪಟ್ಟಗಾಣಿಕೆ ಕೊಡಲು ಸಾಲುವುದಿಲ್ಲ. ಅದಕ್ಕೆಂದೇ 
ಅರ್ಧ 'ಪಟ್ಟಗಾಣಿಕೆ ಕೊಡಬೇಕೆಂದು ತೀರ್ಮಾನಿಸಿದೆವು.” 

ಡಿ ಬರಿದಾಗಿದೆಯೆಂದು ಚಿನ್ನದ ಮನೆಯ ಕರಣಿಕರು ಹೇಳಿದುದನ್ನು 
ಕೇಳಿ ನಾಗತಿ ಪಾತಾಳಕ್ಕೆ ಕುಸಿದು ಹೋದಳು. 

“ಹಾಗಾದರೆ ಹಾಗಾದರೆ... ಇದರಿಂದ ಪಾರಾಗಲು ಏನೂ ದಾರಿಯೇ 
ಇಲ್ಲವೇ?” 

-ಧಿರಾಶೆಯ ಪ್ರವಾಹದಲ್ಲಿ ಕೊಚ್ಚಿ ಹೋಗುತ್ತಾ ಕೇಳಿದಳು ನಾಗತಿ. 

“ನನಗಂತೂ ಏನೂ ತೋಚುತ್ತಿಲ್ಲ.” 

“ಸೈನಿಕರಿಗೇ ಭಂಡಾರದ ಪರಿಸ್ಥಿತಿ ವಿವರಿಸಿ ಹೇಳಿದರಾಗದೇ?” 

-ಮುಳುಗುವವನು ಹುಲ್ಲುಕಡ್ಡಿಗೆ ಜೋತುಬೀಳುವಂತೆ ಕೇಳಿದಳು. 

“ಅದು ಇದ್ದದ್ದೂ ಅಪಾಯ.” 

“ಹೇಗೆ?” 

“ಭಂಡಾರ ಬರಿದಾಗಿದೆಯೆಂದು ಹೇಳುವುದು ದೊಂಬಿಗೆ ಕರೆದು ವೀಳ್ಯ 
ಕೊಟ್ಟಂತೆ. ಮುಂದಿನ ತಿಂಗಳ ಸಂಬಳಕ್ಕೆ ಭಂಡಾರದಲ್ಲಿ ಹಣವಿಲ್ಲ ಎಂದು ತಿಳಿದರೆ, 
ಜನ ಹಸಿದ ತೋಳಗಳಂತೆ ಮೇಲೆ ಬೀಳುತ್ತಾರೆ.” 

“ಹಾಗಾದರೆ ಏನೂ ದಾರಿಯೇ ಇಲ್ಲವೇ?” 

“ದಳವಾಯಿಗಳು ಮನಸ್ಸು ಮಾಡಿದರೆ, ಹೇಗಾದರೂ ಸೈನಿಕರನ್ನು ಹತೋಟಿಗೆ 
ತರಹಬಹುದು.” 

ದಳವಾಯಿಗಳ ಹೆಸರನ್ನು ಕೇಳಿದ ಕೂಡಲೇ ನಾಗತಿಗೆ ಹಾವು ಸೋಕಿ 
ದಂತಾಯಿತು; ಕತ್ತಲೆಯಿಂದ ಹೊರಬರಲು ಯತ್ನಿಸಿದವನು ಕಾಲುಜಾರಿ ಮತ್ತಷ್ಟು. 
ಆಳವಾದ, ದಟ್ಟವಾದ ಕತ್ತಲೆಗೆ ಜಾರಿ ಬಿದ್ದಂತಾಯಿತು. 

“ದಳವಾಯಿಗಳಲ್ಲದೆ ಬೇರೆ ಯಾರೂ ಅವರನ್ನು ಹತೋಟಿಗೆ ತರಲಾರರೇ?” 

“ಯಾರಾದರೂ ಪ್ರಯತ್ನಿಸಬಹುದು. ಆದರೆ ಅದರಿಂದ ಹೆಚ್ಚು ಪ್ರಯೋಜನ 
ವಾಗಬಹುದೆಂಬ ನಂಬಿಕೆಯಿಲ್ಲ. ದಳವಾಯಿಗಳ ಮುಖ್ಯಸ್ಥರಾದ ದೇಸಣ್ಣನವರನ್ನು 
ಕರೆಸಿ ಒಂದು ಮಾತು ಹೇಳಿ ತಾಯಿ. ಸೇನೆಯವರಿಗೆಲ್ಲಾ ಅವರ ಮಾತಿನಲ್ಲಿ ಹೆಚ್ಚು 
ಗೌರವವಿದೆ, ಪ್ರೀತಿಯೂ ಇದೆ. ಅವರು ಹೇಳಿದರೆ ಏನಾದರೂ ಉಪಯೋಗವಾಗ 
ಬಹುದು.” 


ಕಾಳರಾತ್ರಿ ೧೫೭ 


ಬೇರೆ ದಾರಿಯೇ ಕಾಣದೆ, ನಾಗತಿ ಕರಣಿಕರ ಸಲಹೆಯಂತೆ ನಡೆಯಲು 
ಒಪ್ಪಿದಳು. 

ಅದರಂತೆಯೇ ಓಬಣ್ಣನಾಯಕನ ಪಟ್ಟಾಭಿಷೇಕದ ನಂತರ ಪ್ರಧಾನಿ ಪಟ್ಟವನ್ನು 
ಒಪ್ಪಿಕೊಂಡ ಲಿಂಗಣ್ಣನಾಯಕರನ್ನು ಕರೆಸಿ, ಕರಣಿಕರು ಹೇಳಿದ ಮಾತನ್ನು ತಿಳಿಸಿದಳು. 
ಆಕೆ ಹೇಳಿದುದನ್ನೆಲ್ಲಾ ಸಾವಧಾನವಾಗಿ ಕೇಳಿ ಲಿಂಗಣ್ಣನಾಯಕ "ಹಾಗೆಯೇ 'ಮಾಡುತ್ತೇನೆ' 
ಎಂದ. 

“ಆದರೆ ಏನು ಮಾಡುವಾಗಲೂ ಭುವನಪ್ಪನವರನ್ನು ಒಂದು ಮಾತು ಕೇಳಿ, 
ಅವರ ಸಲಹೆಯಂತೆ ಮಾಡು ಲಿಂಗಣ್ಣ, ಎಂಥ ಕತ್ತಲಿನಲ್ಲೂ ಅವರೇ ನಮಗೆ 
ದಾರಿತೋರುವ ದೀಪಸ್ತಂಭ” ಎಸಿ ನಾಗತಿ. 

“ಅವರನ್ನು ಬಿಟ್ಟು ನಾನಾವ ಕೆಲಸವನ್ನೂ ಮಾಡುವುದಿಲ್ಲ ಚಿಕ್ಕಮ್ಮ. ಅವರ 
ಮನಸ್ಸಿಗೆ ಸಮಾಧಾನವಾಗಲೆಂದು ಮಾತ್ರ ನಾನು ಈ ಅಧಿಕಾರವನ್ನು ವಹಿಸಿ 
ಕೊಂಡಿದ್ದೇನೆ. ಅವರು ಕುಳಿತ ಪೀಠದ ಮೇಲೆ ಕುಳಿತುಕೊಳ್ಳುವ ಯೋಗ್ಯತೆ ನನ್ನದಲ್ಲ 
ವೆನ್ನುವುದು ನನಗೆ ಚೆನ್ನಾಗಿ ಗೊತ್ತಿದೆ. ನಾನೆಷ್ಟು ಬೇಡವೆಂದರೂ ಅವರು ಕೇಳಲಿಲ್ಲ. 
ಅವರೇ ಇದ್ದಿದ್ದರೆ ಪರಿಸ್ಥಿತಿ ಇಷ್ಟು ಹದಗೆಡುತ್ತಿರಲಿಲ್ಲವೇನೋ! ಆಯಿತು ಅವರನ್ನು 
ಹೋಗಿ ನೋಡಿ, ಅವರ ಸಲಹೆ ಪಡೆದು ಬಳಿಕ ದೇಸಣ್ಣನವರನ್ನು ಕರೆಸಿ 
ಮಾತನಾಡುತ್ತೇನೆ. ಅವರೂ ನಮಗೆ ನೆರವಾಗಿ ನಿಲ್ಲುತ್ತಾರೆಂಬ ನಂಬಿಕೆ ನನಗಿದೆ. 
ಅವರೆಲ್ಲರ ನೆರವು, ದೇವತಾನುಗಹ ಎರಡೂ ಇದ್ದರೆ, ಗುಡ್ಡದಂತೆ ಬಂದ ವಿಪತ್ತು 
ಮೋಡದಂತೆ ಕರಗಿಹೋಗಬಹುದು. ಆದರೆ ನೀವು ಅದಾವುದನ್ನೂ ಹಚ್ಚಿಕೊಂಡು 
ಕೊರಗಬೇಡಿ.” 

“ನಾನೂ ಹಾಗೇ ಅಂದುಕೊಳ್ಳುತ್ತೇನೆ ಲಿಂಗಣ್ಣ- ನೀವೆಲ್ಲಾ ಇರುವಾಗ ಏನು 
ಭಯ ಎಂದು. ಆದರೂ ಈ ಹಾಳು ಮನಸ್ಸು ಕೇಳುವುದಿಲ್ಲ. ಬೇಡ ಬೇಡವೆಂದರೂ 
ತುಡಿದುಕೊಳ್ಳುತ್ತದೆ. ಏನೋ ಎಲ್ಲವೂ ಸಮಾಧಾನವಾಗಿ ಮುಗಿದು, ಒಂದು ಸ್ಥಿಮಿತಕ್ಕೆ 
ಬಂದಾಗಲೇ ಈ ಜೀವಕ್ಕೆ ಸಮಾಧಾನ. ಏಕೋ, ಒಂದೊಂದು ವೇಳೆ ಇಷ್ಟು ದಿವಾನಿ 
ಮಾಡಿ ಓಬಣ್ಣನಿಗೆ ಪಟ್ಟಕಟ್ಟಿ ಆತನ ಕತ್ತಿಗೆ ಮೃತ್ಯು ಪಾಶವನ್ನು ಕಟ್ಟಿದೆನೇನೊ ಎನಿಸಿ 
ಭಯವಾಗುತ್ತದೆ. ಎಷ್ಟೆಷ್ಟು 'ರೀತಿಯಲ್ಲಿ ಸಮಾಧಾನ ಮಾಡಿಕೊಂಡರೂ ಈ ಜೀವಕ್ಕೆ 
ಸಮಾಧಾನವಾಗುವುದಿಲ್ಲ ಈ ಭಯ ಕೊರಗೆಲ್ಲಾ ಎಂದು ಯಾರಿಂದ, ಹೇಗೆ ಕು 
ಯಾಗುವುದೋ ಶಿವನೇ ಬಲ್ಲ. ಆದರೆ ಲಿಂಗಣ್ಣ ಇದೆಲ್ಲಾ ಒಂದು ಗೊತ್ತಿಗೆ 
ಬರುವವರೆಗೂ ನೀನೂ ಮೈಯೆಲ್ಲಾ ಕಣ್ಣಾಗಿರುವುದು ಮೇಲು.” 

“ನಿಮ್ಮ ವದ ರಕ್ಷೆ ಇರುವವರೆಗೂ ನನಗಾವ ಭೀತಿಯೂ ಇಲ್ಲ 
ಚಿಕ್ಕಮ್ಮ. ಇಲ್ಲದ್ದನ್ನು ಹಚ್ಚಿಕೊಂಡು. ನೀವು ಕೊರಗಬೇಡಿ.” 

-ತನ್ನ ನಗುವಿನಿಂದ ಆಕೆಯ ಭೀತಿಯನ್ನು ನಿವಾರಿಸಲೆತ್ಲಿಸುತ್ತಾ ಹೇಳಿದ 
ಲಿಂಗಣ್ಣನಾಯಕ. 

"ನೀನು ಕಾಣೆ ಲಿಂಗಣ್ಣ, ನಾನು ಮಹಾ ನಿರ್ಭಾಗ್ಯ. ನಾಯಕರ ಕೈಹಿಡಿದು 
ಬಂದೆ- ಆದರೆ ಅವರು ಇದ್ದಷ್ಟು ದಿನವೂ ಪತಿ ಸುಖ ಕಾಣಲಿಲ್ಲ. ಅವರು ಹೋದಾಗ 


೧೫೮ ಕಂಬನಿಯ ಕುಯಿಲು 


ಅವರೊಂದಿಗೆ ಸ್ವರ್ಗ ಸೇರುವ ಭಾಗ್ಯವೂ ನನ್ನದಾಗಲಿಲ್ಲ. ದುರ್ವಿಧಿ ನನ್ನ ಹಣೆಯಲ್ಲಿ 
ಇನ್ನೂ ಏನೇನು ದುಃಖವನ್ನು ಬರೆದಿದೆಯೋ! ಇನ್ನೂ ಏನು ಕಾಣಬೇಕೋ, ಏನು 
ಕೇಳಬೇಕೋ ಎಂದು ಗಾಬರಿಯಾಗುತ್ತದೆ. ಮಾವು ಬಯಸುವುದಿಷ್ಟೇ- ಬರುವ ಕೇಡೆಲ್ಲ 
ನನಗೆ ಬರಲಿ, ನಿಮ್ಮೆಲ್ಲರಿಗೂ ಒಳಿತಾಗಲಿ.” 

“ಸರಿ, ಸರಿ. ನೀನು ಕಡ್ಡಿಯನ್ನು ಗುಡ್ಡ ಎಂದುಕೊಂಡು ಕೊರಗುತ್ತೀಯ. ಈಗೇನು 
ಅಂಥ ಭೀತಿ ಬರುವುದು?” 

“ಸೈನಿಕರ ಅತೃಪ್ತಿ ಸೆರಗಿನಲ್ಲಿ ಕಟ್ಟಿಕೊಂಡ ಬೆಂಕಿ ಲಿಂಗಣ್ಣ. ರಕ್ತದಲ್ಲಿ ಕೈ ಮೈ 
ಮುಳುಗಿಸಿದ ಜನ ಅವರು. ಹಾವಿನೊಂದಿಗೆ ಸರಸವಾಡಿದಂತೆ, ಅವರ ಸ್ನೇಹ. 
ಅವರು ಮುನಿದಿದ್ದಾರೆಂದೇ ನನಗಷ್ಟು ಗಾಬರಿ.” 

“ನಿನ್ನದು ಹೆಚ್ಚು ಭೀತಿ ಚಿಕ್ಕಮ್ಮ. ಸೈನಿಕರೆಂದರೇನು ಸ್ವರ್ಗದಿಂದ ಇಳಿದು 
ಬಂದವರೇ. ಒಳ್ಳೆಯ ಮಾತಿಗೆ ದಾರಿಗೆ ಬಂದರೆ ಸರಿ. ಇಲ್ಲವಾದರೆ ಗದ್ದಲ ಮಾಡುವ 
ನಾಲ್ಕು ಜನರನ್ನು ತೋಪಿನ ಬಾಯಿಗೆ ಕಟ್ಟಿ ಹಾರಿಸಿದರೆ, ಉಳಿದರು ಹಲ್ಲು ಕಿತ್ತ 
ಹಾವುಗಳಂತೆ ದಾರಿಗೆ ಬರುತ್ತಾರೆ.” 

“ನಿನ್ನ ದಮ್ಮಯ್ಯ ಲಿಂಗಣ್ಣ- ಏನೇ ಆಗಲಿ. ಅಷ್ಟಕ್ಕೆ ಮಾತ್ರ ದುಡುಕಬೇಡ. 
ಒಂದು ಜೀವವನ್ನು ಕೊಂದರೆ ಅದು ಹತ್ತು ಜೀವದ ಬಲಿ ಬೇಡುವ ಪಿಶಾಚಿಯಾಗಿ 
ಅಲೆಯುತ್ತದೆ. ಏನಾಗುವುದಿದ್ದರೂ ಅದು ಸ್ನೇಹದಲ್ಲಿ ಸಮಾಧಾನದಲ್ಲಿ ಆಗಲಿ. ನನ್ನ 
ಮಾತು ಮರೆಯಬೇಡ ಲಿಂಗಣ್ಣ. ದುಡುಕಿದ ಬಳಿಕ ಎಷ್ಟು ಪಶ್ತಾತಾಪಪಟ್ಟರೂ 
ಪ್ರಯೋಜನವಾಗುವುದಿಲ್ಲ.” 

-ಲಿಂಗಣ್ಣನಾಯಕನನ್ನು ಅಂಗಲಾಚಿ ಬೇಡುವಳಂತೆ ಕೇಳಿದಳು ನಾಗತಿ. 

“ಆಗಲಿ. ನಿನ್ನ ಮಾತು ಮರೆಯುವುದಿಲ್ಲ?” 

-ಎಂದು ನಾಗತಿಗೆ ಲಿಂಗಣ್ಣನಾಯಕ ಅಶ್ವಾಸನವಿತ್ತ. ಆದರೆ ನಾಗತಿಯ ಜೀವಕ್ಕೆ 
ಆ ಕೊರಗಿನ ಉರಿ ಹಚ್ಚಿದವರ ಬಗ್ಗೆ ಹೃದಯದಲ್ಲಿ ಉಗಕ್ರೋಧ ಕೆದರಿತ್ತು. 


ಹ 


ಪಟ್ಟದ ಕಾಣಿಕೆಯ ಸಂದರ್ಭದಲ್ಲಿ ಮೂಡಿದ ಅತೃಪ್ತಿಯನ್ನು ಹೇಗೆ ತಣಸಿ 
ಶಾಂತಗೊಳಿಸಬೇಕೆಂಬ ಚಿಂತೆ ಒಂದು ಕಡೆಯಲ್ಲಿ ನಡೆದಿದ್ದರೆ ಮತ್ತೊಂದು ಕಡೆಯಲ್ಲಿ 
ಅದಕ್ಕೆ ಎಣ್ಣೆ ಹೊಯ್ದು, ಗಾಳಿ ಬೀಸಿ, ದಳ್ಳುರಿಯಾಗಿ ಮಾಡಬೇಕೆಂಬ ಪ್ರಯತ್ನ 
ನಡೆಯುತ್ತಿತ್ತು. ಅದಕ್ಕಾಗಿಯೇ ಅಂದು ದಳವಾಯಿ ಮುದ್ದಣ್ಣನ ಮನೆಯ ನೆಲಮಾಳಿಗೆ 
ಯಲ್ಲಿ ಆಪ್ತ ಸಭೆ ಸೇರಿತ್ತು. ದಳವಾಯಿ ಮುದ್ದಣ್ಣ, ಅವನ ಇಬ್ಬರು ಸೋದರರು, 
ಚಿಕ್ಕಣ್ಣ ನಾಯಕ, ವೀರಣ್ಣ, ಮತ್ತೆ ನಾಲ್ಕಾರು ಜನ ಮುದ್ದಣ್ಣನ ನಂಬಿಕೆಗೆ ಪಾತ್ರರಾಗಿದ್ದ 
ಸೇನೆಯ ಗ. ಇಷ್ಟು ಜನವೂ ಸಮಾಲೋಚನೆಗೆ ಕಲೆತಿದ್ದರು. "ಗಾಜಿನ 
ಗೋಳಗಳ ನಡುವೆ ಹೊತ್ತಿಸಿಟ್ಟು ಸೂರಿನಿಂದ ಇಳಿಬಿಟ್ಟ ದೀಪಗಳು ಚೆಲ್ಲಿದ 
ಅರೆಬೆಳಕಿನಲ್ಲಿ ಅಲ್ಲಿ ನೆರೆದವರ ಮೊಗದ ಮೇಲೆ ಅರೆಗತ್ತಲೆ ಬಿದ್ದು, ಕರಾಳತೆಯ 


ಕಾಳರಾತ್ರಿ ೧೫೯ 


ಛಾಯೆಯನ್ನು ಕವಿಸಿ, ಆ ಮೊಗಗಳು, ಅವುಗಳೊಡೆಯರ ಹೃದಯದ ಕರಾಳತೆಗೆ 
ಕನ್ನಡಿಯಂತಿದ್ದುವು. ತಮ್ಮ ಹೃದಯದಲ್ಲಿಯ ಭಾವನೆಯ ಭಯಂಕರತೆಗೆ ತಾವೇ 
ಬೆದರಿ, ಅವಕ್ಕೆ ನುಡಿಗೊಡಲು ಹೆದರಿದವರಂತೆ ಎಲ್ಲರೂ ಸುಮ್ಮನಿದ್ದರು. ಕಡೆಗೇ 
ಮುದ್ದಣ್ಣನೇ ಆ ಮೌನವನ್ನು ಮುರಿದು ಹೇಳಿದ: 

“ಈ ಮೀನ ಮೇಷದಿಂದ ಇನ್ನು ಉಪಯೋಗವಿಲ್ಲ. ಇಂದು ಯಾವುದಾದ 
ರೊಂದು ಇತ್ಯರ್ಥವಾಗಬೇಕು. ನಾವೀಗ ಕೈಗೊಂಡ ಕೆಲಸವನ್ನು ಕೊನೆ ಮುಟ್ಟಿಸಬೇಕೋ, 
ಅಥವಾ ಇಲ್ಲಿಗೇ ಬಿಟ್ಟುಬಿಡುವುದೋ ಯಾವುದೂ ತೀರ್ಮಾನವಾಗಬೇಕು. ಹಾಗೆ 
ಮಾಡದೆ ಇಂದೇನಾಗುವುದೋ ನೋಡೋಣ, ನಾಳೆ ಏನಾಗುವುದೋ ನೋಡೋಣ 
ಎಂದು ಕುಳಿತರೆ, ನಮ್ಮ ಜೀವಕ್ಕೆ ವಿಷವಾಗಬಹುದು.” 

“ಈಗ ಏನು ಮಾಡಬೇಕೆಂದು ನಿಮ್ಮ ಯೋಚನೆ ಮುದ್ದಣ್ಣನವರೇ?” 

ಇಚಿಕ್ಕಣ್ಣನಾಯಕ ಹೇಳಿದ. 

“ನಾನೇನು ಮಾಡಬೇಕೆಂಬುದನ್ನು ನಾನಾಗಲೇ ನಿರ್ಧರಿಸಿದ್ದೇನೆ. ನೀವೇನು 
ಮಾಡುವಿರೆಂಬುದನ್ನು ಹೇಳಿ ನಾಯಕರೇ. ನೀವು ಬಲವಾಗಿ ನಿಂತರೇ ನಮಗೆ ಬಲ. 
ಅನ್ಕಾಯವಾಗಿರುವುದು ನಿಮಗೆ. ನಾವು ನಿಮ್ಮ ಪಕ್ಷ ಕಟ್ಟಿ ನಿಂತರೆ, ನಾಳೆ ನೀವೂ 
ನಿಮ್ಮ ಅಣ್ಣನವರಂತೆ ಅತ್ತ ಕಡೆಯೇ ಜಾರಿಕೊಂಡರೆ ನಮ್ಮ ಗತಿ ಅತೋಭ್ರಷ್ಠ 
ತತೋಭ್ರಷ್ಠ ಆಗುತ್ತದೆ. ಆದುದರಿಂದ ನೀವು ಹೇಳಿ- ನಿಮಗಾಗಿ ನಾವು 
ಹೋರಾಡಬೇಕೆ, ಬೇಡವೇ?” -ಮುದ್ದಣ್ಣ ಕೆಣಕಿ ಕೇಳಿದ. 

“ನಾನಾಗಲೇ ಹತ್ತು ಬಾರಿ ಹೇಳಿದ್ದೇನೆ- ನೀವು ಹೇಳಿದಂತೆ ಮಾಡಲು ನಾನು 
ಸಿದ್ಧ” 

“ನಾವು ಬಯಸಿದ ಗುರಿಯನ್ನು ಮುಟ್ಟುವುದು ಬಹಳ ಕಷ್ಟದ ಕೆಲಸ ನಾಯಕರೇ. 
ಅಗತ್ಯ ಬಿದ್ದರೆ ಉದ್ದಕ್ಕೂ ಆಪ್ತೇಷ್ಟರ ರಕ್ತದ ಕೆಸರಿನಲ್ಲಿಯೇ ನಡೆಯಬೇಕಾಗಬಹುದು. 
ಅದಕ್ಕೂ ಸಿದ್ಧವಾಗಿದೀರಾ?” 

“ನಮ್ಮ ಹಿತವನ್ನು ಕಡೆಗಣಿಸಿ ನಡೆದವರು ನಮಗೆ ಆಪ್ರೇಷ್ಟರಲ್ಲದಳವಾಯಿಗಳೇ. 
ಅವರು ನಮ್ಮ ಶತ್ರುಗಳು. ಅವರ ಬಗ್ಗೆ ನನಗೆ ಏನೂ ಕರುಣೆಯಿಲ್ಲ.” 

“ಈ ಮಾತು ಸತ್ಯವೇ?” 

“ಹೇಗೆ ಹೇಳಿದರೆ, ಏನು ಮಾಡಿದರೆ ನನ್ನಲ್ಲಿ ನಿಮಗೆ ನಂಬಿಕೆಯಾಗುತ್ತದೆ 
ಹೇಳಿ. ಹಾಗೇ ಮಾಡಿ ತೋರಿಸಲು ನಾನು ಸಿದ್ಧನಾಗಿದ್ದೇನೆ.'” 

“ಅಷ್ಟು ಹೇಳಿದರೆ ಸಾಕು, ನನಗೆ ನಂಬಿಕೆಯಾಗುತ್ತದೆ. ನಾಯಕರದು ಆಯಿತು. 
ಉಳಿದವರು ಏನು ಹೇಳುತ್ತಾರೆ.” 

“ನಾವೆಲ್ಲಾ ನೀವು ಹೇಳಿದಂತೆ ಮಾಡುವುದಕ್ಕೆ ಸಿದ್ಧವಾಗಿದ್ದೇವೆ.” 

-ಉಳಿದವರ ಪರವಾಗಿ ರಾಯಣ್ಣನೇ ಭರವಸೆಕೊಟ್ಟ. 

“ನಿಮ್ಮ ನಿಮ್ಮ ದಳಗಳು?” 


೧೬೦ ಕಂಬನಿಯ ಕುಯಿಲು 


“ಅವೂ ನಾವ ಹೇಳಿದಂತೆ ಕೇಳಲು ಸಿದ್ಧವಾಗಿವೆ. ಪಟ್ಟಕಾಣಿಕೆ ಸಲ್ಲಲಿಲ್ಲವೆಂದು 
ಅವರೆಲ್ಲಾ ಕೇಳಿದ್ದಾರೆ. ಅದು ಪೂರ್ಣವಾಗಿ ನೆಮಗೆ ಲಾಭವಾಗಬೇಕೆಂದರೆ, ಚಿಕ್ಕಣ್ಣ 
ನಾಯಕರು, ತಾವು ಪಟ್ಟಕ್ಕೆ ಬಂದರೆ ಇಮ್ಮಡಿಯಾಗಿ ಈ ಯಣ ತೀರಿಸುತ್ತೇವೆ 
ಎಂದು ಹೇಳುವ ಅಧಿಕಾರವನ್ನು ನಮಗೆ ಕೊಟ್ಟರೆ, ಅದರಿಂದ ಅವರೆಲ್ಲರನ್ನೂ ನಮ್ಮ 
ಕಡೆ ಎಳೆದುಕೊಳ್ಳಲು ಹೆಚ್ಚು ಅನುಕೂಲವಾಗುತ್ತದೆ.” 

-ಮುದ್ದಣ್ಣನ ಮತ್ತೊಬ್ಬ ಸಹೋದರ ಚುಕ್ಕಣ್ಣ ಹೇಳಿದ. 

“ನಮ್ಮ ಪರವಾಗಿ ಅಗತ್ಯವಾದ ಮಾತನ್ನು ನೀವೇ ಕೊಡಬಹುದು. ನೀವು 
ಕೊಟ್ಟ ಮಾತನ್ನು ನಡೆಸುವ ಭಾರ ನಮ್ಮದು.” 

“ನಾಯಕರು ಅಷ್ಟು ಹೇಳಿದರೆ ನಮ್ಮ ಮಕ್ಕಾಲು ಆದಂತೆಯೇ. ಆದರೆ 
ಸಂಪೂರ್ಣವಾಗಿ ಯಶಸ್ವಿಯಾಗಲು ಇನ್ನು ಒಂದು ಕೆಲಸ ಮಾಡಬೇಕಾಗಿದ್ದಿದೆ ಅಣ್ಣ.” 

ಚುಕ್ಕಣ್ಣ ಮುದ್ದಣ್ಣನಿಗೆ ಹೇಳಿದ. 

ಸ ಇಗ ತ 

“ಹೇಗಾದರೂ ದೊಡ್ಡ ದಳವಾಯಿಗಳ ಬಾಯಿ ಕಟ್ಟಬೇಕು. ಸೇನೆಯವರನ್ನು 
ಸಮಾಧಾನಪಡಿಸುವ ಹೊಣೆ ಹೊತ್ತ ಅವರು ಒಬ್ಬೊಬ್ಬರಾಗಿ ಸೇನೆಯ ಅಧಿಕಾರಿಗಳನ್ನು 
ಕರೆಸಿಕೊಂಡು ಮಾತನಾಡಿ, ಅವರ ಬುದ್ಧಿ ತಿರುಗಿಸುತ್ತಿದ್ದಾರೆ. ಹೇಗಾದರೂ ಅದು 
ನಿಲ್ಲಬೇಕು.” 

“ದಳವಾಯಿ ದೇಸಣ್ಣನಮ್ಮ ವಿರೋಧವಾಗಿ ಇಷ್ಟು ದೂರ ಹೋಗಬಹುದೆಂದು 
ನಾನು ನಂಬಿರಲಿಲ್ಲ. ಅದರ ಫಲ ಉಣ್ಣುತ್ತಾನೆ, ಇರಲಿ. ಅದಕ್ಕೆ ಮೊದಲು, ಇನ್ನೆರಡು 
ಮೂರು ದಿನಗಳಲ್ಲಿ ನಾನು ನಿಮಗೆ ಹೇಳಿದ ಕೆಲಸವನ್ನು ಮಾಡಿ. ಆದರೆ ನಾನು 
ಊಹಿಸಿದಂತೆ ಆದರೆ, ಬಳಿಕ ಎಲ್ಲವೂ ನಮಗೆ ಅನುಕೂಲವಾಗಿಯೇ ಆಗುತ್ತದೆ. 
ಒಂದು ವೇಳೆ ಹಾಗಾಗದಿದ್ದರೆ ಮುಂದಿನ ದಾರಿ ಏನೆಂಬುದೂ ನನಗೆ ಗೊತ್ತಿದೆ. 
ಆದರೆ ನೀವು ಮಾತ್ರ ನಾನು ಯಾವಾಗ ಏನು ಹೇಳಿದರೆ ಅದನ್ನು ಮಾಡಲು 
ಹಿಂಜರಿಯಬಾರದು. ಆ ಭರವಸೆಯನ್ನು ನನಗೆ ಕೊಡಬೇಕು.” - 

“ನಾವು ಸಿದ್ಧರಾಗಿದ್ದೇವೆ.” 

-ನೆರೆದವರೆಲ್ಲರೂ ಒಟ್ಟಾಗಿ ಮುದ್ದಣ್ಣನ ಮಾತಿಗೆ ಉತ್ತರ ಕೊಟ್ಟರು. 

ಸ ಸಿದ್ಧವಾಗಿರುವುದಾದರೆ, ಸ ನಮ್ಮೆ ಲ್ರರ ಪ್ರಭುವಾಗಲಿರುವ ಚಿಕ್ಕಣ್ಣನಾಯಕರ 
ಪಾದ ಮುಟ್ಟಿ ಆಣೆ ಮಾಡಿ ಹೇಳಿ. ಹಾಗೇ ಇಂದು ನಾವೆಲ್ಲಾ ಚಿಕ್ಕಣ್ಣನಾಯಕರನ್ನೇ. 
ದುರ್ಗದ ನಿಜವಾದ ದೊರೆ ಎಂದು ಒಪ್ಪಬೇಕು. ನಿಮಗೆ ಒಪ್ಪಿಗೆ ಇದೆಯೇ?” 

“ಒಪ್ಪಿದೇವೆ.” 

“ಹಾಗಾದರೆ ಇದನ್ನು ತೆಗೆದುಕೊಳ್ಳಿ ಅವರ ಹಣೆಗೆ ನಿಮ್ಮ ರಕ್ತ ಕುಂಕಮವನ್ನಿಟ್ಟು 
ಆ ಮಾತು ಹೇಳಿ” 

-ಎಂದು ಮುದ್ದಣ್ಣ ತನ್ನ ಸೊಂಟದಲ್ಲಿದ್ದ ಕರ್ನಾಟಕ ಬಾಕುವನ್ನು ತೆಗೆದು, 
ಅದರಿಂದ ತನ್ನ ತೋಳನ್ನು ಸೀಳಿ, ಚಿಮ್ಮಿ ಬಂದ ರಕ್ತದಿಂದ ಚಿಕ್ಕಣ್ಣನಾಯಕನ ಹಣೆಗೆ 
ಕುಂಕುಮವಿಟ್ಟು ಹೇಳಿದ- 


ಕಾಳರಾತ್ರಿ ೧೬೧ 


“ಚಿಕ್ಕಣ್ಣನಾಯಕರೇ ದುರ್ಗದ ದೊರೆ!” 

ಉಳಿದವರೂ ಮುದ್ದಣ್ಣ ಮಾಡಿದಂತೆಯೇ ಮಾಡಿದರು. ಲಲಾಟದಲ್ಲಿ ರಕ್ತ 
ಕುಂಕುಮವನ್ನು ಧರಿಸಿದ ಚಿಕ್ಕಣ್ಣನಾಯಕ, ಅವರ ಅಸೀಮ ಪ್ರೇಮದಿಂದ ಪ್ರಚೋದಿತ 
ನಾದವನಂತೆ ಎದ್ದು ನಿಂತು ಹೇಳಿದ- 

“ನನ್ನ ಹಣೆಗೆ ರಕ್ತ ಕುಂಕುಮವಿಟ್ಟು ನನ್ನನ್ನು ನಿಮ್ಮ ದೊರೆ ಎಂದು ಸಾರಿದೀರ. 
ನಿಮ್ಮ ಉಪಕಾರವನ್ನು ನಾನೆಂದಿಗೂ ಮರೆಯುವುದಿಲ್ಲ. ಅಗತ್ಯ ಬಂದರೆ ನಿಮಗಾಗಿ 
ಪ್ರಾಣ ಕೊಡಲೂ ನಾನು ಸಿದ್ಧನಾಗಿದೇನೆ. ಅದಕ್ಕೆ ಕುರುಹಾಗಿ, ನೀವು ಕೈಗೊಂಡ 
ಕಾರ್ಯದಲ್ಲಿ ಜಯವಾಗಲೆಂದು ಹಾರೈಸಿ ನಾನೂ ನಿಮ್ಮ ಹಣೆಗೆ ಕುಂಕುಮವಿಡುತ್ತೇನೆ” 

—ಎಂದ ಚಿಕ್ಕಣ್ಣನಾಯಕ ಕಠಾರಿಯಿಂದ ತನ್ನ ತೋಳನ್ನು ಸೀಳಿ, ಜಲ್ಲೆಂದು 
ಚಿಮ್ಮಿದ ರಕ್ತದಲ್ಲಿ ಕೈಬೆರಳನ್ನದ್ದಿ, ತನ್ನ ಬೆಂಬಲವಾಗಿ ನಿಂತ ಎಲ್ಲರ ಹಣೆಗೂ ರಕ್ತದ 
ತಿಲಕವನ್ನಿಟ್ಟ. 

ಅದನ್ನು ಕಂಡು ಮುದ್ದಣ್ಣ ತೃಪ್ತಿಯ ನಗು ಹೇಳಿದ- 

“ಇಂದು ನಾವು ಕೈಗೊಂಡ ಕಾರ್ಯ ನೆರವೇರಿಸಲು ತೊಟ್ಟ ಪಣಕ್ಕೆ ರಕ್ತಮುದ್ರೆ 
ಬಿದ್ದಿದೆ. ಅನ್ಯಾಯದ ವಿರುದ್ದನಾವು ಹೂಡಿದ ಹೋರಾಟದಲ್ಲಿ ನಮಗೆ ಇದಿರಾದವರ 
ನೆತ್ತರ ಹೊಳೆ ಹೀಗೆ ಹರಿಯುವುದೆಂಬುದಕ್ಕೆ ರಕ್ತ ಸಾಕ್ಷಿಯಾಗಲಿ. ಹೇಳಿ, ಚಿಕ್ಕಣ್ಣ 
ನಾಯಕರಿಗೆ ಜಯವಾಗಲಿ!” 

ಮುದ್ದಣ್ಣನ ಮಾತು ಕೇಳಿ ಉಳಿದವರೂ ಹೇಳಿದರು- 

“ಚಿಕ್ಕಣ್ಣನಾಯಕರಿಗೆ ಜಯವಾಗಲಿ! ಅವರ ಹಗೆಗೆ ಸಾವಾಗಲಿ!” ಆ 
ಜಯಘೋಷ ಅಡಗಿದ ಬಳಿಕ ಮುದ್ದಣ್ಣ ಹೇಳಿದ- 

“ನಾಳಿನಿಂದ ನಮ್ಮ ಕೆಲಸ ಚುರುಕಾಗಿ ಆರಂಭವಾಗಬೇಕು. ಇದರಲ್ಲಿಯಾರೂ 
ಒಪ್ಪಿಸಿದ ಕೆಲಸ ಮಾಡಲು ಹಿಂಜರಿಯಬಾರದು. ನಾವು ಕೈಗೊಂಡ ಕೆಲಸ ಸಫಲ 
. ವಾಗಲು, ವೀರಣ್ಣಾ ನಿನ್ನಿಂದ ಆಗಬೇಕಾದ ಕೆಲಸ ಹೆಚ್ಚಿನದಾಗಿದೆ. ನಾನು ಹಿಂದೆ 
ಹೇಳಿದ ಕೆಲಸವನ್ನು ನೀನು ಮಾಡಲೇಬೇಕು. ಅರಮನೆಯ ಚಲನವಲನಗಳನ್ನು ಕಾಣಲು 
ನೀನೇ ನಮ್ಮ ಕಣ್ಣು. ಅಲ್ಲಿ ನಮಗಾರಿಗೂ ಪ್ರವೇಶವಿಲ್ಲ. ಆ ಕೆಲಸವನ್ನು ಸಮರ್ಪಕ 
ವಾಗಿ ಮಾಡು. ಅದು ಮುಗಿದ ಮರುದಿನವೇ ನಾಯಕರಿಗೆ ಹೇಳಿ ನಿನಗೆ ದಳವಾಯಿ 
ಪಟ್ಟ ಕೊಡಿಸುವ ಭಾರ ನನ್ನದು.” 

ಮುದ್ದಣ್ಣ ಹೇಳಿದ ಮಾತನ್ನು ಕೇಳಿ ವೀರಣ್ಣನ ಕಣ್ಣಲ್ಲಿ ಹೊಸ ಆಸೆ ಹೆಬ್ಬಯಕೆ, 
ಗಾಳಿ ಬೀಸಿದ ಉರಿಯಂತೆ ಪ್ರಜ್ವಲಿಸಿತು. 

“ಆತ್ಮಸಾಕ್ಷಿಯಾಗಿ ನೀವು ಹೇಳಿದ ಕೆಲಸವನ್ನು ನಾನು ಮಾಡುತ್ತೇನೆ” 

-ಎಂದು ವೀರಣ್ಣನೂ ವಚನವಿತ್ತ. 

“ಸರಿ. ಆದರೆ ಈ ಮಾತು ಮಾತ್ರ ಚೆನ್ನಾಗಿ ನೆನಪಿರಲಿ. ಇಲ್ಲಿ ಇಂದು ನಡೆದ 
ಮಾತು, ಮುಂದೆ ನಮ್ಮ ನಮ್ಮಲ್ಲಿ ನಡೆವ ವಿಚಾರ ನಮ್ಮ ಹೊರತು ಬೇರೆ ಯಾರ 
ಕಿವಿಗೂ ಬೀಳಬಾರದು. ಬಿದ್ದರೆ ಅರಮನೆಯವರು ನಮ್ಮನ್ನು ಶೂಲಕ್ಕೇರಿಸುವುದು 


11 


೧೬೨ ಕಂಬನಿಯ ಕುಯಿಲು 


ಖಂಡಿತ. ಒಂದು ವೇಳೆ ಅವರು ದಯೆ ತೋರಿದರೂ, ನನ್ನ ಕತ್ತಿಗೆ ದಯೆಯಿಲ್ಲ 
ಎಂಬುದನ್ನು ಯಾರೂ ಮರೆಯಬಾರದು.” 

ಮುದ್ದಣ್ಣನ ಕತ್ತಿಗೆ ದಯೆಯಿಲ್ಲವೆಂಬ ಮಾತನ್ನು ಆತ ಬಾಯಿ ಬಿಟ್ಟು 
ಹೇಳಬೇಕಾಗಿರಲಿಲ್ಲ. ಆತ ಹೇಳದೆಯೇ ಎಲ್ಲರಿಗೂ ಅದು. ತಿಳಿದಿತ್ತು. ಆದುದರಿಂದ 
ಯಾರೂ ಆತನ ಮಾತಿಗೆ ಪ್ರತಿಯಾಡಲಿಲ್ಲ.. 

ಅಂದು ಆಡಬೇಕಾಗಿದ್ದ ಮಾತುಗಳೆಲ್ಲವೂ ಮುಗಿಯಿತೆಂದು ಮುದ್ದಣ್ಣ ಸೂಚಿಸಿದ 
ಬಳಿಕ ಒಬ್ಬೊಬ್ಬರಾಗಿ ಎದ್ದು ಚೆದರಿದರು. ಕಡೆಗೆ ನೆಲಮಾಳಿಗೆಗೆಲ್ಲಾ ಒಬ್ಬನೇ ಆಗಿ 
ಉಳಿದ ಮುದ್ದಣ್ಣ, ಅಷ್ಟು ಹೊತ್ತು ಮೇಲೆ ಬಿದ್ದಿದ್ದ ರಕ್ತದ ಕಲೆಯನ್ನೇ ನೋಡುತ್ತಾ 
ಕುಳಿತಿದ್ದು, ಬಳಿಕ ತನಗೆ ತಾನೇ ಹೇಳಿಕೊಂಡ- 

“ರಕ್ತದ ಮಳೆ ಕರೆಯಲು ಆರಂಭವಾಯಿತು. ಇನ್ನಿದು ಹುಚ್ಚು ಮಳೆಯಾಗಿ 
ಹುಯ್ಯಬೇಕು.? 


ಠಿ 


ನೀಲ ಬಾಂದಳದ ಶಾಂತಗರ್ಭದಿಂದ ಒಮ್ಮಿಂದೊಮ್ಮೆಯೇ ಬರಸಿಡಿಲು 
ಬಡಿದಂತಾಗಿ, ಅರಮನೆ ಕಂಗಾಲಾಗಿ ಕಣ್ಣರಳಿಸಿ ನೋಡಿತು. ಹಗಲು ಹರಿಯುತ್ತಿದ್ದ 
ಹಾಗೇ ಅರಮನೆಯ ಮುಂದೆ ನೆರೆದ ನೂರಾರು ಜನ ಸೈನಿಕರನ್ನು ನೋಡಿ ಅವರ 
ಘೋಷದ್ದನಿ ದಿಕ್ಕುಗಳನ್ನು ತುಂಬಿ, ಅರಮನೆಯ ಸುತ್ತಲ ಕೋಟೆಯ ಭಟರು ಅಪಾಯ 
ಕಹಳೆಯನ್ನು ಮೊಳಗಿಸುವಂತೆ ಮಾಡಿತು. ಅವರು ಧರಿಸಿದ ಶಸ್ತ್ರಾಸ್ತ್ರಗಳು ಮುಂಜಾವಿನ 
ಎಳೆಬಿಸಿಲಿನಲ್ಲಿಥಳಥಳಿಸಿ, ಕಂಡವರ ಎದೆಯಲ್ಲಿ ಭಯವನ್ನು ಬಿತ್ತಿದುವು. ಅರಮನೆಯ 
ರಕ್ಷಣೆಯನ್ನು ಹೊತ್ತ ಅಂಗರಕ್ಷಕರ ಪಡೆ, ಈ ಅನಿರೀಕ್ಷಿತ ಘಟನೆಯಿಂದ ಒಂದು 
ಗಳಿಗೆ ದಿಗ್ಭ್ರಾಂತವಾಗಿ ಮರುಗಳಿಗೆಯೇ ಚೇತರಿಸಿಕೊಂಡು ಕತ್ತಿ ಕೋರಿ, ಬಿಲ್ಲು 
ಬಾಣ, ಗಂಡುಗೊಡಲಿ, ಭಲ್ಲೆಗಳನ್ನು ಧರಿಸಿ, ಭೀಷಣ ನಿರ್ಧಾರದಿಂದ ಬಿಗಿದ 
ಮೊಗಹೊತ್ತು ಕಾವಲು ನಿಂತರು. ಒಂದಿಬ್ಬರು ಈ ಸುದ್ದಿಯನ್ನು ಪ್ರಧಾನಿಗಳಿಗೆ ತಿಳಿಸಲು, 
ಕಳ್ಳದಾರಿಗಳಲ್ಲಿ ಓಡಿದರು. ಅವನು ಮಹಾದ್ವಾರದ ಬಾಗಿಲು ಮುಚ್ಚಲ್ಪಟ್ಟು, 
ಮಹಾದ್ವಾರದ ಮೇಲಿನ ಕಾವಲು ಗೋಪುರದಿಂದ ಅನಿರೀಕ್ಷಿತವಾದ ಸೈನಿಕರ: 
ವರ್ತನೆಯಿಂದ ಆಶ್ಚರ್ಯಗೊಂಡಂತೆ ಇಣಕಿ ನೋಡಿತು. 

ಇದೆಲ್ಲವನ್ನೂ ನೋಡುತ್ತಿದ್ದ ಸೈನಿಕರ ಗುಂಪು ಯಾವ ಕಾರ್ಯಕ್ಕೂ ಅಡ್ಡಿಪಡಿಸದೆ, 
ಒಂದೇ ಸಮನೆ, ಆ ಕೂಗಿನ ಆಘಾತಕ್ಕೇ ಅರಮನೆಯ ಸುತ್ತಲ ಕೋಟೆ ಬಿರಿಯುವಂತೆ 
ಬೊಬ್ಬಿರಿದು ಕೂಗುತ್ತಿತ್ತು- "ನಾವು ನಾಯಕರನ್ನು ನೋಡಬೇಕು!” ಗಳಿಗೆ ಗಳಿಗೆಗೆ 
ಅದರ. ಆರ್ಭಟ ಹೆಚ್ಚುತ್ತಿತ್ತು. 

ಆ ಸುದ್ದಿ ದುರ್ಗದಲ್ಲೆಲ್ಲಾ ಕಾಳ್ಗಿಚ್ಚಿನಂತೆ ಹರಡಿ ನೂರಾರು "ಮಂದಿ ಜನ ಈ 
ಸೋಜಿಗವನ್ನು. ನೋಡಲು ನೆರೆದರು. 


ಕಾಳರಾತ್ರಿ ೧೬೩ 


ಅರಮನೆಯ ಹೊರಗಿದ್ದಷ್ಟೇ ಗಡಿಬಿಡಿ, ಅರಮನೆಯ ಒಳಗೂ ತುಂಬಿತು. 
ದಾಸದಾಸಿಯರು ಗಾಬರಿಯಾಗಿ, ಏನು ಮಾಡಬೇಕೆಂದು ತೋಚದೆ, ನಿಂತಲ್ಲಿಕಡೆದ 
ವಿಗ್ರಹದಂತೆ ನಿಂತಿದ್ದರು. ಕೆಲವರು ಅಳ್ಳದೆಯ ಹೆಣ್ಣುಗಳು ಬಿಕ್ಕಳಿಸಿ ಅಳಲಾರಂಭಿಸಿದ್ದರು. 
ಹೊರಗಿನಿಂದ ಸೃನಿಕರ ಅಬ್ಬರ ಕೇಳಿ ಬಂದಾಗ ಒಮ್ಮೆ, ಮುಂದಿನ ಗಳಿಗೆಯೇನೋ 
ಎಂಬ ಭೀತಿ ಎಲ್ಲರ ಹೃದಯವನ್ನೂ ಹಿಂಡುತ್ತಿತ್ತು. ಭೀತಿ ಅನಿಶ್ಚಯಗಳ ಪ್ರೇತಗಳಂತೆ 
ಅಲ್ಲಲ್ಲಿಸುತ್ತುವರು. ಯಾರಿಗೂ ಏನೂ ಕೆಲಸ ಮಾಡಲೂ ತೋಚದು. ಮಾರ್ಗದರ್ಶನ 
ಮಾಡಬಹುದಾಗಿದ್ದ ನಾಗತಿ, ಈ ಘಟನೆಯಿಂದ ಗಾಬರಿಯಾಗಿ, ನೆಲಮನೆಯ 
ಮಾರ್ಗದಿಂದ ಪ್ರಧಾನಿಯಾದ ಲಿಂಗಣ್ಣನಾಯಕನನ್ನು ಕರೆತರಲು ಕಳಿಸಿ, ಮುಂದೇನು 
ಮಾಡಬೇಕೆಂದು ತೋಚದೆ, ಪೂಜಾಲಯದಲ್ಲಿ ವಿಗ್ರಹದ ಮುಂದೆ ಕಂಬನಿಗೆರೆಯುತ್ತಾ 
ಕೆಡೆದಿದ್ದಳು. ಸೈನಿಕರ ಕೂಗಿನಿಂದ ಎಚ್ಚರವಾಗಿ ಎದ್ದುಬಂದ ಓಬಣ್ಣನಾಯಕ ಭೀತನಾಗಿ 
ನಡುಗುತ್ತಾ ನಿಂತಿದ್ದ. 

“ನಾಯಕರು ಬೇಕು! ನಾಯಕರನ್ನು ನಾವು ನೋಡಬೇಕು!” ಎಂದು ಸೈನಿಕರು 
ಚೀತ್ಕರಿಸಿದನ್ನು ಕೇಳಿದಾಗ ಒಮ್ಮೆ ಅವನ ಮೈ ಬಿರುಗಾಳಿ ಬೀಸಿದ ಚಿಗುರೆಲೆಯಂತೆ 
ಕಂಪಿಸುವುದು. ಆಗ ತಾನೇ ಹದಿನಾರು ವರ್ಷಗಳು ದಾಟಿದ, ಯಾವ ಬಗೆಯ 
ಗಂಡಾಂತರಗಳಿಗೂ ಸಿಲುಕಿ ಧೀರನಾಗದ ಅವನ ಹೃದಯ ಬಾಯಿತೆರೆದ ಹಾವಿನ 
ಮುಂದೆ ಕುಳಿತ ಕಪ್ಪೆಯಂತೆ ಕಂಪಿಸುತ್ತಿತ್ತು. ಅವನೂ ಏನು ಮಾಡಬೇಕೆಂದು ತೋಚದೆ 
ಅಲ್ಲಲ್ಲಿ ಸುತ್ತಾಡುತ್ತಿದ್ದು, ಕಡೆಗೆ ಮಂಚದ ಮೇಲೆ ಮುಖ ಅಡಿಯಾಗಿ ಬಿದ್ದು ನಡುಗುತ್ತಿದ್ದ. 
ಕಣ್ಣೆತ್ತಿ ಸುತ್ತ ನೋಡಲು ಅವನಿಗೆ ಶಕ್ತಿ ಇದ್ದಂತಿರಲಿಲ್ಲ. 

ಓಬಣ್ಣನಾಯಕನ ದುಃಸ್ಥಿತಿಯನ್ನೂ, ನಾಗತಿಯ ದುಃಖವನ್ನೂ ನೋಡಲಾಗದೆ 
ಗಿರಿಜವ್ವೆಯ 'ಕಣ್ಣುಗಳಿಂದಲೂ "ಕಂಬನಿ ಕೋಡಿಗಟ್ಟಿ ಹರಿಯುತ್ತಿತ್ತು. ಆದರೆ, ಆಕೆಯ 
ಕೈ ಗೋಡೆಗೆ ತೂಗಿಸಿದ್ದ ಕತ್ತಿಯನ್ನು ಹಿರಿದು ಬಂತಿತ್ತು. ಕಂಬನಿಯ ಧಾರೆ ಹೊಳೆವ 
ಅವಳ ಮೊಗದ ಮೇಲೆ ವುನಾದರಾಗಲಿ, ಯಾರೂ ನನ್ನವರನ್ನೂ ನೋಯಿಸಲು 
ಬಿಡೆ' ಎಂಬ ವೀರ ನಿರ್ಧಾರ ಮೂಡಿತ್ತು. ಬಾಗಿಲ ಬಳಿ, ಹಿರಿದ ಕತ್ತಿ ಹಿಡಿದು 
ನಿಂತಿದ್ದಳು ಗಿರಿಜವ್ವೆ. 

ನಾಗತಿಯಟ್ಟಿದ ಆಳಿನಿಂದ ಸುದ್ದಿಯನ್ನು ತಿಳಿದ ಲಿಂಗಣ್ಣನಾಯಕ ಅಂತಃಪುರಕ್ಕೆ 
ನೇರವಾಗಿ ಬರುವ ನೆಲಮಾರ್ಗದಲ್ಲಿ ಓಡಿಬಂದ. ಬರುವಾಗ "ಎಲ್ಲಿ ಎಲ್ಲಿ 
ನಾಗತಿಯವರು! ಎಲ್ಲಿ ಏನಾಯಿತು?' ಎಂದು ಕೇಳುತ್ತಲೇ, ಬಿಚ್ಚುಗತ್ತಿ "'ಓಡಿದು 
ಓಡಿಬಂದ. ಅವನ ಪ್ರಶ್ನೆಗೆ, ಗಿರಿಜವೈೆಯ ಮೂಕ ನೋಟ, ನೆಲದಲ್ಲಿ ಕೆಡೆದ ನಾಗತಿಯತ್ತ 
ನೋಡಿ ಉತ್ತರ ಕೊಟ್ಟಿತು. 

ಲಿಂಗಣ್ಣನಾಯಕನ ಧ್ವನಿಯನ್ನು ಕೇಳಿದ ಓಬಣ್ಣನಾಯಕ ಒಂದೆ ಹಾರಿಗೆ 
ಮಂಚದಿಂದ ಹಾರಿ, ಲಿಂಗಣ್ಣನಾಯಕನನ್ನು ತಬ್ಬಿ ನಡುಲಾರಂಭಿಸಿದ. ಭೀತಿಯಿಂದ 
ನಡುಗುತ್ತಾ ನಿಂತ ನಾಯಕನ 'ಬೆನ್ನು ನೇವರಿಸುತ್ತಾ, ಅವನ ಕೂಗು ಕೇಳಿ ಮೇಲೆದ್ದು, 
ದೀನ ಅಸಹಾಯಕತೆ ತುಂಬಿ ತುಳುಕುವ ಕಂಗಳಿಂದ ತನ್ನತ್ತ ತಿರುಗಿದ ನಾಗತಿಯ 
ಮೊಗವನ್ನು ನೋಡಿದ ಲಿಂಗಣ್ಣನಾಯಕ. ಅವನ ಹೃದಯದಲ್ಲಿ ಪ್ರಚಂಡ ಕ್ರೋಧ 
ಕಾಳ್ಗಿಚ್ಚಿನಂತೆ ಉರಿಯಲಾರಂಭಿಸಿತು. 


೧೬೪ ಕಂಬನಿಯ ಕುಯಿಲು 


“ಲಿಂಗಣ್ಣ- ಏನು ಗತಿ ಕ 

-ಅಷ್ಟು ಕೇಳುತ್ತಿದ್ದ ಹಾಗೇ ನಾಗತಿಯ ನಾಲಗೆ ದ್ರವವಾರಿ ನುಡಿ ನಿಂತು 
ಹೋಯಿತು. ಆ ಮೂರು ಮಾತುಗಳಲ್ಲಿ ಲಿಂಗಣ್ಣನಾಯಕನ ಹೃದಯವನ್ನು ಹಿಡಿದು 
ಹಿಂಡಿದುವು. 

“ಹೆದರಬೇಡಿ. ಚಿಕ್ಕಮ್ಮ, ನಾನು ಜೀವಂತವಾಗಿರುವವರೆಗೂ ಏನೂ 
ಭಯವಿಲ್ಲ” 

-ಎಂದ ಲಿಂಗಣ್ಣನಾಯಕ. ಅವನ ಆಶ್ವಾಸನದ ಮಾತು, ಅವನೊಳಗೆ ಹೊತ್ತಿ 
ಹೊಮ್ಮುತ್ತಿದ್ದ ಕ್ರೋಧ. 'ಜ್ಞಾಲೆಯ ಆಸ್ಫೋಟವಾದ ಕಿಡಿಗಳಂತಿದ್ದುವು. 

“ಏನೂ ಭಯವಿಲ್ಲ, ಹೀಗೇಕೆ 'ನೆರೆದಿದಾರೋ ನಾನು "ಏಿಚಾರಿಸುತ್ತೇನೆ. 
ವಿಚಾರಿಸಿಕೊಂಡು ಬರುವವರೆಗೆ ನೀನಿಲ್ಲಿಕಾವಲಿರು ಗಿರಿಜವ್ವ. ಕಸ್ತೂರಿನಾಯಕನನ್ನು, 
ಇನ್ನಿಬ್ಬರು ಭಟರನ್ನು ಕಳಿಸುತ್ತೇನೆ. ನನ್ನ ಪರವಾಗಿ ಅವರಿಗೆ ಹೇಳು ನಾಯಕರ, 
ಚಿಕ್ಕಮ್ಮ ನವರ ಕೂದಲು ಕೊಂಕಿದರೂ, ಅವರ ಮೈಸೀಳಿ ರಕ್ತ ಕುಡಿಯುತ್ತೇನೆ ಎಂದು. 
ಓಬಣ್ಣ ಗಾಬರಿಯಾಗಬೇಡ” 

—ಎಂದು ನುಡಿದು ಹೊರಡಲನುವಾದ. ಹೊರಗೆ ಹೋಗಲು ತಿರುಗಿದುದನ್ನು 
ಕಂಡಕೂಡಲೇ, ನಾಗತಿ ಕುಳಿತ ಸ್ಥಳದಿಂದ ಛಂಗನೆ ಹಾರಿ, ಅವನ ಕೈ ಹಿಡಿದು- 

“ಬೇಡ ಲಿಂಗಣ್ಣಾ, ಅವರ ಇದಿರು ನೀನು ಹೋಗಬೇಡ. ಅವರ ಕೂಗು 
ನೋಡಿದರೆ ಕೆರಳಿ ಬಂದಂತಿದೆ. ನಿನಗೇನಾದರೂ ಅಪಾಯವಾದರೆ ನಾನು 
ಬದುಕಿರಲಾರೆ” -ಎಂದು ಅಂಗಲಾಚಿದರು. 

“ಅಪಾಯ! ನನಗೆ! ನನ್ನ ಮೈಮೇಲೆ ಕೈ ಎತ್ತುವ ಗಂಡು ಇನ್ನೂ ದುರ್ಗದಲ್ಲಿ 
ಹುಟ್ಟಿಲ್ಲ ಚಿಕ್ಕಮ್ಮ. ಹೆದರಬೇಡಿ. ಸೊಕ್ಕಿದ ನಾಯಿಗಳಿಗೆ ತಕ್ಕ ಬುದ್ಧಿಕಲಿಸಿ ಬರುತ್ತೇನೆ.” 

-ಲಿಂಗಣ್ಣನಾಯಕ ನಾಗತಿಯ ಭೀತಿಯನ್ನು ನಿವಾರಿಸಲು ನಗುತ್ತಾ ಹೇಳಿದ. 

“ಇಲ್ಲ, ನೀನೇನು ಹೇಳಿದರೂ ನನಗೆ ಭಯವೇ?” 

“ಹಾಗೆಂದು ಇಲ್ಲಿಹೆದರಿ ನಡುಗುತ್ತಾ ಕುಳಿತರೆ ಈ ಭೀತಿ ನಿವಾರಣೆಯಾಗುವುದೇ 
ಚಿಕ್ಕಮ್ಮ. ಎದುರಾಗಿ ಹೋಗಿ ನಿಂತು ಕೇಳುತ್ತೇನೆ. ಸೊಕ್ಕಿ ನುಡಿದವರ ನಾಲಗೆ ಕತ್ತರಿಸಿ 
ಹಾಕುತ್ತೇನೆ. ಎರಡು ತಲೆ ಉರುಳಿದರೆ ಈ ಪುಂಡಾಟವೆಲ್ಲಾ ಹುಟ್ಟಡಗಿ ಹೋಗುತ್ತದೆ. 
ಅರಮನೆ ಅರಕ್ಷಿತವಾದ ಅರಣ್ಯವಲ್ಲ. ಗುಂಡಿನೇಟು ಬಿದ್ದರೆ, ಕೂಗಿ ಬೊಬ್ಬೆ ಹಾಕುವ 
ಈ ಗಂಡುತನ ಎಲ್ಲಿ ಉಳಿಯುವುದೊ ನೋಡುತ್ತೇನೆ.” | 

“ಅದೇ ನನಗೆ ಭೀತಿ ಲಿಂಗಣ್ಣ” 

“ಏನು ಭೀತಿ ಚಿಕ್ಕಮ್ಮ!” 

“ಎಲ್ಲಿ ಸಿಟ್ಟಿಗೆ ಕೈಕೊಟ್ಟು, ಅಪಾಯವನ್ನು ಆಹ್ವಾನಿಸುತ್ತೀಯೋ ಎಂದು. ಕೆರಳಿದ 
ಜನ ಕಂಡು ಉಡುಗುವುದಿಲ್ಲ ಲಿಂಗಣ್ಣ. ಕಳ್ಳುಕುಡಿದಂತೆ ಉನ್ಮತ್ತವಾಗುತ್ತದೆ. ಎಲ್ಲಿ 
ಹಾಗಾಗುತ್ತದೆಯೋ ಎಂದೇ ನನಗೆ ಭಯ. ಹೋಗು ಮಾತನಾಡು, ಮಾತಿನಲ್ಲಿ 
ಸೋತರೂ ಸರಿಯೇ ಲಿಂಗಣ್ಣ, ಎಲ್ಲಾ ಮಾತಿನಲ್ಲಿ ಸಮಾಧಾನವಾಗಲಿ, ಏನಾದ 
ರಾಗಲಿ, ರಕ್ತದ ಬೆಂಕಿ ಹೊತ್ತದಿರಲಿ.” 


ಕಾಳರಾತ್ರಿ ೧೬೫ 


“ಅಗತ್ಯ ಕಂಡಂತೆ ಮಾಡುತ್ತೇನೆ ನನ್ನನ್ನು ಬಿಡಿ ಚಿಕ್ಕಮ್ಮ.” 

“ಉಹೂ, ನಾನು ಕೇಳಿದಂತೆ ವಚನ ಕೊಡುವವರೆಗೂ ಬಿಡುವುದಿಲ್ಲ” 

“ಏನು ವಚನ ಕೊಡಲಿ ಚಿಕ್ಕಮ್ಮಾ?...” 

-ಸಹನೆ ಮೀರುತ್ತಾ ಕೇಳಿದ ಲಿಂಗಣ್ಣನಾಯಕ. 

“ಏನಾದರಾಗಲಿ, ಹಿಂಸೆಗೆ ಎಡೆಕೊಡುವುದಿಲ್ಲವೆಂದು ನನ್ನ ತಲೆ ಮುಟ್ಟಿ ಹೇಳು.” 

“ಹಾಗೇ ಆಗಲಿ ಚಿಕ್ಕಮ್ಮ. ನಿಮ್ಮ ನೆತ್ತಿಯಾಣೆ ಹಿಂಸೆಗೆ ಮನ ಮಾಡುವುದಿಲ್ಲ” 

-ಎಂದು ವಚನ ಕೊಟ್ಟವನೇ ಲಿಂಗಣ್ಣನಾಯಕ ಅರಮನೆಯ ಮಹಾದ್ದಾರದತ್ತ 
ಧಾವಿಸಿದ. ಅವನ ಹಿಂದೆಯೇ ಹತ್ತಾರು ಜನ ಅಂಗರಕ್ಷಕರೂ ಧಾವಿಸಿದರು. 

ಲಿಂಗಣ್ಣನಾಯಕ ವಚನ ಕೊಟ್ಟರೂ ನಾಗತಿಗೆ ನಂಬಿಕೆಯಾಗಲಿಲ್ಲ. ಏನಾಗು 
ವುದೋ, ಎಲ್ಲಿ ಮಾತು ಸೋತು, ಕೈ ದುಡುಕುವುದೋ ಎಂದು ಹೆದರಿ, ತನ್ನೊಂದಿಗೆ 
ಓಬಣ್ಣನಾಯಕ, ಗಿರಿಜವ್ವೆಯರನ್ನೂ, ನಾಲ್ಕು ಮಂದಿ ಬಿಚ್ಚುಗತ್ತಿಯ ಪಹರೆಯವರನ್ನೂ 
ಕರೆದುಕೊಂಡು ಮೇಲುಪುರಿಗೆಯಿಂದ ನಡೆದು, ಮಹಾದ್ವಾರದ ಕಾವಲು ಗೋಪುರದ 
ಬಳಿ ಬಂದು, ಅದರ ಮರೆಯಲ್ಲಿ ಕೆಳಗೆ ನಡೆಯುವುದನ್ನು ನೋಡುತ್ತಾ ನಿಂತಳು. 

ಮುಚ್ಚಿದ ಮಹಾದ್ವಾರದ ಬಾಗಿಲ ಪಕ್ಕದ ದಿಡ್ಡಿಯ ಬಾಗಿಲನ್ನು ತೆರೆದುಕೊಂಡು 
ಲಿಂಗಣ್ಣನಾಯಕ ಹೊರಬಂದ. ಅವನ ಮುಂದೆ ನಾಲ್ಕು ಮಂದಿ ಬಿಚ್ಚುಗತ್ತಿ ಹಿಡಿದವರು 
ನುಗ್ಗಿ, ನೆರೆದ ಸೈನಿಕರ ಎದುರಾಗಿ ನಿಂತರು. ಹಿಂದೆ ಹತ್ತು ಜನ ಸುತ್ತು ಜನ ಸುತ್ತುವರಿದು, 
ಬಿಲ್ಲುಗಳಿಗೆ ಬಾಣವನ್ನು ಹೂಡಿ ನಿಂತರು. 

ಲಿಂಗಣ್ಣನಾಯಕ ಹೊರಬರುತ್ತಿದ್ದ ಹಾಗೇ “ಲಿಂಗಣ್ಣನಾಯಕರು ಬಂದರು 
ಲಿಂಗಣ್ಣನಾಯಕರು ಬಂದರು...' ಎಂಬ ಸುದ್ದಿ ಹರಡಿ, ಕೂಗುತ್ತಿದ್ದ ಸೈನಿಕರ ನಾಲಗೆಗೆ 
ಕಡಿವಾಣ ಬಿಗಿದಂತಾಗಿ, ಕೂಗು ನಿಲ್ಲಿಸಿ, ಮಹಾದ್ವಾರದಿಂದ ಮುಂದೆ ಬಂದು, 
ಪಹರೆ ಕಟ್ಟೆಯ ಮೇಲೆ ನಿಂತ ಲಿಂಗಣ್ಣನಾಯಕನನ್ನು ನೋಡಿದರು. 

ಆಪತ್ತಿನ ಅವಸರದ ಕರೆ ಕೇಳಿ ಓಡಿಬಂದ ಲಿಂಗಣ್ಣನಾಯಕ ತೊಟ್ಟ ಅಂಗಿಯ 
ಕಸೆಯನ್ನು ಬಿಗಿಯದೆ, ಅರೆತೆರೆದ ಅಂಗಿಯ ಮರೆಯಿಂದ ಉಬ್ಬಿದ ಹರವಾದ ಎದೆ 
ಉಕ್ಕಿನ ಕವಚದಂತೆ ಕಾಣಿಸುತ್ತಿತ್ತು. ತಲೆ ಮೇಲೆ ಪಾಗನ್ನಿಡದೆ, ಚಂಡಿಕೆಯ ಕೂದಲು 
ಕೆದರಿ ಗಾಳಿಗೆ ಹಾರುತ್ತಿತ್ತು. ಅವನ ಬಲಿಷ್ಠವಾದ ಮೈ, ಏನು ಬಂದರೂ ಎದುರಿಸುವೆ 
ನೆನ್ನುವಂತೆ, ಕಲ್ಲಿನ ಕಂಬದಂತೆ ಸೆಟೆದು ನಿಂತಿತ್ತು. ಕೈಯಲ್ಲಿ ಹಿಡಿದೆತ್ತಿದ ಬಿಚ್ಚುಗತ್ತಿ, 
ಎಳೆಬಿಸಿಲಿನಲ್ಲಿ ಅವನೊಳಗೆ ಉರಿಯುತ್ತಿದ್ದ ಕ್ರೋಧದಂತೆ ಲಕಲಕಿಸುತ್ತಿತ್ತು. ತನ್ನನ್ನು 
ಕಂಡು ಸದ್ದಡಗಿಸಿ ನಿಂತ ಸೈನಿಕರ ಕಂಡು ಗದ್ಗರಿಸಿ ಕೇಳಿದ?- 

“ಏನಾಗಬೇಕು ನಿಮಗೆ?” 

ಅವನ ಪ್ರಶ್ನೆಗೆ ಯಾರೂ ಕೂಡಲೇ ಉತ್ತರಕೊಡಲಿಲ್ಲ. ಅದನ್ನು ಕಂಡು ಧ್ವನಿಯನ್ನು 
ಮತ್ತಷ್ಟು ಏರಿಸಿ ಕೇಳಿದ ಲಿಂಗಣ್ಣನಾಯಕ- 

“ನಿಮಗೇನು ಬೇಕು ಹೇಳಿ. ಇಷ್ಟರವರೆಗೂ ಕೂಗುತ್ತಿದ್ದವರು ಈಗೇಕೆ ಬಾಯಿ 
ಸತ್ತವರಂತೆ ನಿಂತಿರಿ. ಹೇಳಿ, ಏನಾಗಬೇಕು ನಿಮಗೆ?" 


೧೬೬ ಕಂಬನಿಯ ಕುಯಿಲು 


“ನಾಯಕರನ್ನು ಕಾಣಬೇಕು ನಾವು.” 

-ಅನಿರೀಕ್ಷಿತ ಆಘಾತದಿಂದ ಚೇತರಿಸಿಕೊಂಡ ಒಂದೆರಡು ಕಂಠಗಳು ಗುಂಪಿನಲ್ಲಿ 
ಕೂಗಿದುವು. 

“ನಾಯಕರನ್ನು ಕಾಣಬರುವವರ ರೀತಿ ಇದಲ್ಲ. ನಿಮ್ಮಲ್ಲಿ ಯಾರಾದರೂ 
ಮುಖಂಡರಿದ್ದರೆ ಬಂದು ನಿಮ್ಮ ಅಹವಾಲು ಏನಿದೆಯೋ ಹೇಳಿ. ಅಗತ್ಯವಿದ್ದರೆ 
ನಾನೇ ನಿಮ್ಮನ್ನು ನಾಯಕರ ಬಳಿ ಕರೆದೊಯ್ಯುತ್ತೇನೆ. ಯಾರು ನಿಮ್ಮ ಮುಖಂಡರು, 
ಮುಂದಕ್ಕೆ ಕಳಿಸಿ ಅವರನ್ನು.” 

ಸವಾಲಿನಂತಿತ್ತು ಲಿಂಗಣ್ಣನಾಯಕರ ಕರೆ. ಅದಕ್ಕೆ ಬೆದರಿದಂತೆ ಗುಂಪು ಒಂದು 
ಹೆಜ್ಜೆ ಸರಿಯಿತು. ಒಂದೆರಡು ಗಳಿಗೆ ಗಟ್ಟಿಮಾತಾಡುವುದೂ ಕೇಳದೆ, ತಮ್ಮ ತಮ್ಮೊಳಗೆ 
ಮಾತನಾಡಿಕೊಳ್ಳುವ ಪಿಸುದನಿಯ ಸದ್ದು ಕೇಳಿತು. 

“ನಿಮಗೆ ಯಾರೂ ಮುಖಂಡರಿಲ್ಲವೇ?” 

-ಅವರಿಂದ ಉತ್ತರ ಬರದುದನ್ನು ಕಂಡು ಲಿಂಗಣ್ಣನಾಯಕನೇ ಕೇಳಿದ. ಅವನ 
ಮಾತು ಕೇಳಿ ಎರಡು ಗಳಿಗೆ ಗುಂಪಿನಲ್ಲಿ ಏನೋ ತುಯ್ದಾಟವಾದಂತಾಗಿ, ಮುದ್ದಣ್ಣನ 
ತಮ್ಮ ರಾಯಣ್ಣ, ವೀರಣ್ಣನೊಡನೆ ಮುಂದೆ ಬಂದ. ಮುಂದೆ ಬಂದ ಅವರಿಬ್ಬರನ್ನೂ 
ಕಂಡು ಲಿಂಗಣ್ಣನಾಯಕ ಅಬ್ಬರಿಸಿ ಕೇಳಿದ- 

“ವಿಪರೀತ ನಡತೆಯ ಅರ್ಥವೇನು? ಏನಾಗಬೇಕು ನಿಮಗೆ?” 

“ನಾವು ನಾಯಕರನ್ನು ಕಾಣಬೇಕು.” 

“ಏಕೆ?” 

“ಅದು ನಾಯಕರೊಂದಿಗೆ ಹೇಳಬೇಕಾದ ಮಾತು?” 

-ಲಿಂಗಣ್ಣನಾಯಕನ ಪ್ರಶ್ನೆಗೆ ರಾಯಣ್ಣ ಉದ್ಧಟತನದಿಂದ ಉತ್ತರ ಕೊಟ್ಟ. 
ಅವನ ಉದ್ಧಟತನವನ್ನು ಕಂಡು, ಅವನನ್ನು ಹಿಡಿದು ಅವನ ನಾಲಗೆಯನ್ನು ಹೊರಗೆಳೆದು 
ಸೀಳಬೇಕೆನ್ನುವಷ್ಟು ಸಿಟ್ಟು ಬಂತು 'ಲಿಂಗಣ್ಣನಾಯಕನಿಗೆ. ಆದರೂ ಅದನ್ನು 
ಹೊರತೋರಗೊಡದೆ- 

“ನೀವು ದಳವಾಯಿ ಮುದ್ದಣ್ಣನವರ ತಮ್ಮಂದಿರು ರಾಯಣ್ಣನವರಲ್ಲವೇ ೪3 
ಎಂದು ಹೇಳಿದ. 

“ಅಹುದು.” . 

“ನಾಯಕರನ್ನು ಕಾಣುವ ರೀತಿ-ರಿವಾಜು ನಿಮಗೆ ಗೊತ್ತಿಲ್ಲವೇ, ಗುಂಪು 
ಕಟ್ಟಿಕೊಂಡು ಬಂದು ಗುಳ್ಲೆಬ್ಬಿಸುವುದು ಕ್ರಮವಲ್ಲ.” 

“ಇರಬಹುದು. ನಾಯಕರ ರೀತಿ-ರಿವಾಜು ಮುರಿದು, ನಮ್ಮ ಮೋರೆಗೆ ಮಸಿ 
ಬಳಿದ ಮೇಲೆಯೇ ನಾವೂ ರೀತಿ-ರಿವಾಜು ಮುರಿದಿರುವುದು.” 

ರಾಯಣ್ಣನ ಉದ್ಧಟತನದಿಂದ ಏನೋ ಧೈರ್ಯಗೊಂಡಂತೆ ಹೇಳಿದ ವೀರಣ್ಣ. 
“ಇವನಿಗೂ ಇಷ್ಟುದ್ದೆ ಧೈರ್ಯ ಬಂತೆ!” ಎನ್ನುವ ಆಶ್ಚರ್ಯ ಸೂಸುವ ನೋಟದಿಂದ ನೋಡುತ್ತಾ 
ಹೇಳಿದ ಲಿಂಗಣ್ಣನಾಯಕ- 


ಕಾಳರಾತ್ರಿ ೧೬೭ 


“ನಾಯಕರ ನಡತೆಯನ್ನು ಪ್ರಶ್ನಿಸುವ ಸಾಹಸ ಸೈನಿಕರಿಗೆ ಬಂದುದು ಆಶ್ಚರ್ಯವೇ 
ಸರಿ. ಆ ವಿಚಾರ ಮುಂದಕ್ಕಾಗಲಿ. ನಿಮ್ಮ ಬೇಡಿಕೆಯನ್ನು ವಿಚಾರಿಸುವ ಅಧಿಕಾರವನ್ನು 
ನಾಯಕರು ನನಗಿತ್ತಿದ್ದಾರೆ. ಏನು ಬೇಕು ಹೇಳಿ?”' 

“ನಾಯಕರನ್ನೇ ನೋಡಿ ಕೇಳಬೇಕೆಂದು ಬಂದಿದ್ದೇವೆ ನಾವು.” 

-ರಾಯಣ್ಣ-ವೀರಣ್ಣ ಇಬ್ಬರೂ ಒಟ್ಟಾಗಿ ಹೇಳಿದರು. 

“ನಾನು ಯಾರೆಂಬುದು ಗೊತ್ತೇ ನಿಮಗೆ?” 

-ಉಕ್ಕಿ ಬಂದ ಸಿಟ್ಟನ್ನು ತಡೆಹಿಡಿಯುತ್ತಾ, ಚಂಡಿಹಿಡಿದ ಮಗುವಿಗೆ ಸಮಾಧಾನ 
ಹೇಳುವ ತಾಯಿಯ ದ್ವನಿಯಲ್ಲಿ ಕೇಳಿದ ಲಿಂಗಣ್ಣನಾಯಕ. 

“ಬಲ್ಲೆವು. ನೀವು ಪ್ರಧಾನಿಗಳು.” 

“ಅಷ್ಟಾದರೂ ಪ್ರಜ್ಞೆ ಉಳಿದಿರುವುದು ನಮ್ಮ ಭಾಗ್ಯ. ನಾನು ಪ್ರಧಾನಿ ಎಂದು 
ನಿಮಗೆ ಗೊತ್ತಿದ್ದರೆ, ನನ್ನ ಸಮ್ಮತಿ ಇಲ್ಲದೆ ನಾಯಕರು ಏನನ್ನೂ ಮಾಡುವುದಿಲ್ಲ. 
ಯಾರನ್ನೂ ನೋಡುವುದಿಲ್ಲ ಎಂಬುದೂ ನಿಮಗೆ ತಿಳಿದಿರಬೇಕು. ಎಂತಲೇ 
ಕೇಳುತ್ತಿದ್ದೇನೆ. ನಿಮಗೇನು ಬೇಕೋ ಹೇಳಿ, ಅಗತ್ಯವಾದುದನ್ನು ಮಾಡುತ್ತೇನೆ. ಹಾಗಲ್ಲದೆ 
ಅವಿನಯವನ್ನೇ ಮೆರೆಸಬೇಕೆಂದು ಬಂದಿದ್ದರೆ, ತಲೆ ಕೊಟ್ಟಾದರೂ ಅರಮನೆಯ 
ಮರ್ಯಾದೆಯನ್ನು ರಕ್ಷಿಸುವ ಬಲ ಈ ತೋಳುಗಳಿಗಿದೆ” 

—ಎಂದು ಎದೆಯ ಮೇಲೆ ಕೈಗಟ್ಟಿ, ಸೆಟೆದು ನಿಂತು ಹೇಳಿದ ಲಿಂಗಣ್ಣನಾಯಕ. 

ಅವನ ಮಾತನ್ನು ಕೇಳಿ, ಆ ನಿಲುವನ್ನು ಕಂಡು ರಾಯಣ್ಣ-ವೀರಣ್ಣ ಇಬ್ಬರೂ 
ಒಬ್ಬರ ಮೊಗವನ್ನೊಬ್ಬರು ನೋಡುತ್ತಾ ನಿಂತರು. ಗುಂಪೂ ಉಸಿರು ಬಿಗಿ ಹಡಿದು 
ಅವರ ಮಾತನ್ನಾಲಿಸುತ್ತಿತ್ತು. 

“ನಮಗೆ ಸಲ್ಲಬೇಕಾದ ಪಟ್ಟಗಾಣಿಕೆಯನ್ನು ಕೇಳಲು ನಾವು ಬಂದಿದ್ದೇವೆ.” 

-ಸ್ಟಲ್ಪ ಹೊತ್ತಾದ ಬಳಿಕ ತಗ್ಗಿದ ಧ್ವನಿಯಲ್ಲಿ ವೀರಣ್ಣ ಹೇಳಿದ. 

“ನಿಮಗೆ ಸಲ್ಲಬೇಕಾದ ಪಟ್ಟಗಾಣಿಕೆ ಈಗಾಗಲೇ ಸಂದಾಯವಾಗಿರಬೇಕು. 
ಸಂದಾಯವಾಗಿದೆ ಎಂದು ಅರಮನೆಗೆ ಚಿನ್ನದ ಮನೆಯ ಕರಣಿಕರು ವರದಿ 
ಮಾಡಿದ್ದಾರೆ.” 

“ಕೊಡಬೇಕಾದಷ್ಟನ್ನೂ ನಮಗೆ ಕೊಟ್ಟಿಲ್ಲ.” 

“ಎಷ್ಟು ಕೊಡಬೇಕೆಂದು ಅರಮನೆಯಿಂದ ಅಪ್ಪಣೆಯಾಯಿತೋ ಅಷ್ಟನ್ನು 
ಕೊಟ್ಟಿದ್ದಾರೆ. ಅರಮನೆಯ ಚಿತ್ತಕ್ಕೆ ಎಷ್ಟು ಕೊಡುವುದು ಸಾಧ್ಯವೋ ಅಷ್ಟನ್ನು ಕೊಡಲು 
ಅಪ್ಪಣೆ ಮಾಡಿದ್ದಾರೆ.” 

“ಅದಾಗದು. ನಮಗೆ ಮಾಮೂಲು ಸಲ್ಲಬೇಕು.” 

“ಕೂಡುವುದು ಬಿಡುವುದು ಅರಮನೆಯ ಚಿತ್ತ. ಇದು ಸಂಬಳವಲ್ಲ, ಉಡುಗೊರೆ. 
ಕೊಟ್ಟಷ್ಟು ತೆಗೆದುಕೊಂಡು ಸಂತೋಷಪಡಬೇಕು ನೀವು.” 

“ವಾಡಿಕೆ ತಪ್ಪಿಸುವುದು ನಮಗೆ ಅವಮಾನ. ದುರ್ಗಕ್ಕಾಗಿ ಪ್ರಾಣ ಒಪ್ಪಿಸಲು 
ಸಿದ್ಧವಾಗಿರುವವರಿಗೆ ಅರಮನೆಯವರು ಈ ರೀತಿ ಅಪಮಾನ ಮಾಡಬಾರದು? 
-ರಾಯಣ್ಣ ಸಿಟ್ಟಿನಿಂದ ಹೇಳಿದ. 


೧೬೮ ಕಂಬನಿಯ ಕುಯಿಲು 


“ಇಂಥ ಮಾತನ್ನು ತನ್ನ ಊಳಿಗದ ಸೈನಿಕರಿಂದ ಕೇಳುವುದೂ ಅರಮನೆಗೆ 
ಅಪಮಾನ. ಮೀರಿ ನಡೆದವರಿಗೆ ಶಿಕ್ಷೆ ಏನೆಂಬುದು ಗೊತ್ತಿಲ್ಲವೇ ನಿಮಗೆ? ದಂಡಿನವರು 
ತಮಗೆ ಬೇಕಾದ ಮಾತನ್ನು ದಳವಾಯಿಗಳ ಬಾಯಲ್ಲಿ ಹೇಳಿಸಬೇಕು.” 

“ದಳವಾಯಿಗಳ ಮಧ್ಯಸ್ವಿಕೆ ನಮಗೆ ಬೇಕಾಗಿಲ್ಲ. ನಾಯಕರನ್ನೇ ಕೇಳುತ್ತೇನೆ.” 

“ಮಾತು ಅತಿಯಾಯಿತು ರಾಯಣ್ಣ 

-ತಣ್ಣಗೆ ಹೊಳೆವ ಉಕ್ಕಿನ ಅಲಗಿನಂತಿತ್ತು ಲಿಂಗಣ್ಣನಾಯಕನ ಮಾತು. 

“ಅತಿಯಾದರೆ ತಲೆಯೊಪ್ಪಿಸಲು ಸಿದ್ಧವಾಗಿ ಬಂದಿದ್ದೇವೆ. ಅಹುದೋ ಅಲ್ಲವೋ 
ಕೇಳಿನೋಡಿ” 

-ಎಂದ ರಾಯಣ್ಣ ಗುಂಪಿನತ್ತ ತಿರುಗಿ. ಅವನ ಮೊಗವನ್ನು ಕಂಡು ಗುಂಪು 
ಉದ್ರೇಕಗೊಂಡು “ಪಟ್ಟಗಾಣಿಕೆ, ಇಲ್ಲವೇ ಪ್ರಾಣ!” ಎಂದು ಚೀರಿತು. 

“ಕೇಳಿದಿರಾ ಅವರ ಮಾತನ್ನು?” -ರಾಯಣ್ಣ ಕೆಣಕಿ ಕೇಳಿದ. 

“ಹಾಗಾದರೆ... ಹಾಗಾದರೆ...” ಉಕ್ಕಿ ಬಂದ ಸಿಟ್ಟಿನ ಮಾತನ್ನು ನಾಗತಿಗಿತ್ತ 
ವಚನ ಮಾತಿನ ನೆನಪಿನಿಂದ ತಡೆಹಿಡಿದು ಹೇಳಿದ- 

“ಹಾಗಾದರೆ ನೀವು ನಾಯಕರನ್ನು ಕಾಣಲಾರಿರಿ.” 

“ನೋಡಿಯೇ ನೋಡುತ್ತೇವೆ. ಯಾರೂ ನಮ್ಮನ್ನು ತಡೆಯಲಾಗದು.” 

“ಹಾಗೆ ಮುಂದೆ ನುಗ್ಗುವ ಗಂಡು ನಮ್ಮ ಹೆಣದ ಮೇಲೆ ನಡೆಯಬೇಕಾಗುತ್ತದೆ. 
ಮುಂದೆ ಬರುವವರು ಬನ್ನಿ” 

ಎಂದು ತಾಳ್ಮೆ ಸೋತು ಕತ್ತಿ ಎತ್ತಿ ಬೀಸಲು ಸಿದ್ಧವಾಗಿ ಹೇಳಿದ 
ಲಿಂಗಣ್ಣನಾಯಕ. 

ರಾಯಣ್ಣ ಮುಂದೆ ನಡೆಯಲು ಹೆಜ್ಜೆ ಹಾಕಿದ. ವೀರಣ್ಣನೂ ಅವನನ್ನು 
ಹಿಂಬಾಲಿಸಲು ಹೆಜ್ಜೆ ಎತ್ತಿದ ಕೂಡಲೇ ಲಿಂಗಣ್ಣನಾಯಕನ ಅಂಗರಕ್ಷಕರು ಎತ್ತಿ ಸೆಳೆದು 
ಮುಂದೆ ನುಗ್ಗಿದರು. ರಾಯಣ್ಣನೂ ಕತ್ತಿ ಸೆಳೆದ. ಇದ್ದಕ್ಕಿದ್ದ ಹಾಗೆ ಗುಂಪಿನಲ್ಲಿ 
ಅಲ್ಲಕಲ್ಲೋಲವಾಗಿ ಗುಂಪು ಹುಚ್ಚಾಗಿ ಚೀರಿ, ಮುಂದೆ ತುಯ್ದಿತು. 

“ನಿಲ್ಲಿ? 

-ನಾಗತಿ ತಾರಸ್ವರದ ಕೂಗು ಗುಂಪಿನ ಗದ್ದಲವನ್ನು ಕತ್ತರಿಸಿ ಕೇಳಿ ಬಂದಿತು. . 
ಹರಿತಾದ ಮಾತು ಕೇಳಿ ಹೆದರಿದಂತೆ ಗುಂಪು ಮುಂದಿಟ್ಟ ಹೆಜ್ಜೆಯನ್ನು ಹಿಂದಕ್ಕೆ ' 
ಎಳೆದು ದ್ವನಿ ಬಂದತ್ತ ದಿಟ್ಟಿಸಿ ನೋಡಿತು. 

ಕೆಳಗೆ ನಡೆಯುವುದನ್ನು, ಮರೆಯಾಗಿ ನಿಂತು ನೋಡುತ್ತಿದ್ದ ನಾಗತಿ, ಪರಿಸ್ಥಿತಿ 
ಕೈಮೀರಿ ಹೋಗುವುದನ್ನು ನೋಡಿ ತಡೆಯಲಾರದೆ, ಹೊರಬಂದು, ಗುಂಪಿಗೆ 
ಕಾಣಿಸುವಂತೆ ನಿಂತು ಕೇಳಿದಳು. 

“ನಿಮಗೇನಾಗಬೇಕು?” 

“ನಮಗೆ ಪಟ್ಟದ ಕಾಣಿಕೆ ಸಲ್ಲಬೇಕು.” 


ಕಾಳರಾತ್ರಿ ೧೬೯ 


ಹತ್ತಾರು ಕಂಠ ಕೂಗಿ ಹೇಳಿದವು. ನಾಗತಿ ಕೆಳಗೆ ಕಿಕ್ಕಿರಿದ ಗುಂಪನ್ನು ಸುತ್ತಲೂ 
ಕಣ್ಣಾಸಿ ನೋಡಿದಳು. ಕೆರಳಿದ ಪಶುವಿನ ಮಂದೆಯಂತೆ ಗುಂಪು ಹಿಂದು ಮುಂದೆ 
ತುಯ್ಯಾತ್ತಿತ್ತು. 

“ಗಿರಿಜವ್ವೆ, ಅವರಿಗೆ ನಾವು ಕೆಳಗಿಳಿದು ಬರುವವರೆಗೂ ಸುಮ್ಮನಿರುವಂತೆ 
ಹೇಳು.” 

“ಆ... ನೀವೇ ಕೆಳಗೆ ಹೋಗುತ್ತೀರಾ ತಾಯಿ?” 

ಇಗಿರಿಜವೊೈ ಭೀತಳಾಗಿ ಕೇಳಿದಳು. 

“ನಾನೊಬ್ಬಳೇ ಹೋಗುವುದಿಲ್ಲ. ನೀನೂ ನನ್ನ ಜೊತೆಗಿರು. ಎಲ್ಲಕ್ಕಿಂತ ಹೆಚ್ಚಾಗಿ 
ಶಿವ ನಮ್ಮ ಬೆಂಬಲಕ್ಕಿದ್ದಾನೆ. ಹೆದರಬೇಡ ಗಿರಿಜವ್ವ. ನಾವು ಹೇಳಿದಷ್ಟನ್ನು ಹೇಳಿ, 
ನಮ್ಮ ಜೊತೆಗೆ ಬಾ. ನಾಯಕರನ್ನು ಪಹರೆಯವರು ಒಳಗೆ ಕರೆದೊಯ್ಕ್ಯಲಿ'' ಎಂದು 
ಹೇಳಿ ನಾಗತಿ ಗೋಪುರದಿಂದ ಕೆಳಗಿಳಿದಳು. 

ಗಿರಿಜವ್ರೆ- 

“ನಾಗತಿಯವರೇ ಕೆಳಗೆ ಬರುತ್ತಿದ್ದಾರೆ. ತಡೆಯಿರಿ” 

-ಎಂದು ಗುಂಪಿಗೆ ಕೂಗಿ ಹೇಳಿದಳು. 

ಅವಳ ದ್ವನಿಯನ್ನು ಕೇಳಿ ವೀರಣ್ಣ ಚಕಿತನಾಗಿ ತಲೆ ಎತ್ತಿ ನೋಡಿದ, 
ಗಿರಿಜವ್ವಯೂ ಅವನನ್ನು ನೋಡಿದಳು. ನೋಡಿದ ಕೂಡಲೇ ಕಣ್ಣಲ್ಲಿ ಕಾಡುಗಿಚ್ಚು 
ಹೊಕ್ಕಂತೆ ತಲೆಬಾಗಿಸಿದಳು. ಅವಳ ಮಾತು ಕೇಳಿ ಮಂತ್ರ ಹಾಕಿದಂತೆ ಗುಂಪು 
ಸ್ತಬ್ಧವಾಯಿತು. 

ನಾಗತಿ ಮಹಾದ್ವಾರದ ದಿಡ್ಡಿಯ ಬಾಗಿಲು ತೆರೆದು ಹೊರಬಂದ ಕೂಡಲೇ, 
ಲಿಂಗಣ್ಣನಾಯಕ ಆಕೆಯ ಬಳಿ ಧಾವಿಸಿ ಹೇಳಿದ- 

“ನೀವಿಲ್ಲಿ ಬರಬೇಡಿ ಚಿಕ್ಕಮ್ಮ, ಒಳಗೆ ಹೋಗಿ. ಇದು ಉನ್ಮತ್ತ ಮಂದೆ. 
ಇದರ ವಿಚಾರ ನಮಗೆ ಬಿಡಿ.” 

“ನನಗೇನೂ ಭಯವಿಲ್ಲಲಿಂಗಣ್ಣ ಒಂದು ಗಳಿಗೆ ಸುಮ್ಮನಿರು. ನಮ್ಮ ಮಕ್ಕಳು 
ನಮಗೇನೂ ಮಾಡಲಾರರು” ಎಂದು ಹೇಳಿ, ಮೂರ್ತಿವೆತ್ತ ಗಾಂಭೀರ್ಯದಂತೆ 
ಮುಂದೆ ನಡೆದು, ಗುಂಪಿನ ಮುಖಂಡನಾಗಿ ನಿಂತಿದ್ದ ರಾಯಣ್ಣನ ಬಳಿಸಾರಿ, ತನ್ನ 
ಸುತ್ತ ಬಂದ ಅಂಗರಕ್ಷಕರಿಗೆ- 

“ಆಚೆ ಇರಿ. ನಿಮ್ಮ ಅಗತ್ಯ ನಮಗಿಲ್ಲ. ನಮ್ಮ ಮಕ್ಕಳ ಪ್ರೀತಿ ನಮ್ಮನ್ನು ಕಾಪಾಡದೆ 
ಹೋದರೆ, ಯಾರ ಕತ್ತಿಯೂ ನಮ್ಮನ್ನು ಕಾಪಾಡಲಾರದು”' 

-ಎಂದಳು. ಅಂಗರಕ್ಷಕ ಪಡೆ, ಅವರೊಂದಿಗೆ ಬಂದ ಲಿಂಗಣ್ಣನಾಯಕರೊಂದಿಗೆ 
ಹತ್ತು ಹೆಜ್ಜೆ ಹಿಂದೆ ಸರಿದು ನಿಂತಿತು. ತನ್ನ ಸುತ್ತ ನಿಂತ ಗುಂಪನ್ನು ದಿಟ್ಟಿಸಿ ನೋಡಿ 
ನಾಗತಿ, ತನ್ನ ಪಕ್ಕದಲ್ಲಿ ನಿಂತ ಗಿರಿಜವ್ರೆಗೆ ಹೇಳಿದಳು: 

“ಅವರ ಪ್ರಶ್ನೆಗೆ ನಾವೇ ಉತ್ತರ ಕೊಟ್ಟರೆ ತೃಪ್ತಿಯಾಗುವುದೇ ಕೇಳಿ ಗಿರಿಜವ್ವ?” 

“ತಾವು ಅಪ್ಪಣೆ ಕೊಡಿಸಿದುದನ್ನು ಕೇಳಲು ಸಿದ್ಧವಾಗಿದ್ದೇವೆ” 


೧೭೦ ಕಂಬನಿಯ ಕುಯಿಲು 


-ಎಂದ ರಾಯಣ್ಣ ನಾಗತಿಯ ಗಾಂಭೀರ್ಯದಿದಿರು ಸೋತು. 

ಎಂದೂ ನಾಗತಿಯನ್ನು ಕಾಣದ ಗುಂಪು ಆಕೆಯನ್ನು ಕಂಡು, ಸಹಜವಾಗಿ 
ಮೂಡಿಬಂದ ಗೌರವದ ಭಾವನೆಯಿಂದ ಪ್ರೇರಿತವಾಗಿ, ತನಗೆ ತಾನೇ ಹತ್ತು ಹೆಜ್ಜೆ 
ಹಿಂದೆ ಸರಿದು, ಉಸಿರು ಬಿಗಿಹಿಡಿದು ಆಕೆಯಾಡುವ ಮಾತನ್ನು ಕೇಳಿತು. 

“ಪಟ್ಟಗಾಣಿಕೆ ಬೇಕು ಎಂದು ಬಂದಿದೀರಲ್ಲವೇ ನೀವು?” 

“ಅಹುದು ತಾಯಿ.” 

“ತಾಯಿ, ಎಂದು ಹೇಳುತ್ತಿದ್ದೀರ ರಾಯಣ್ಣನವರೇ. ತಾಯಿಯನ್ನು ಕಾಣಬರುವ 
ರೀತಿಯೇ ಇದು? ಇಷ್ಟು ಗದ್ದಲ “ಮಾಡಬೇಕೆ "ನಮ್ಮ ನ್ನು ಕಾಣಲು? 

“ನಮ್ಮನ್ನ ತಪ್ಪ ತಿಳಿದುಕೊಳ್ಳಬಾರದು...' 

-ವೀರಣ್ಣ ತಗ್ಗಿಸಿದ ತಲೆಯನ್ನು ತಗ್ಗಿಸಿಯೇ ತಡವರಿಸುತ್ತಾ ಹೇಳಿದ. 

“ನಾನೇ ನಿಮ್ಮನ್ನು ತಪ್ಪ ತಿಳಿದುಕೊಳ್ಳುವುದು. ನಿಮ್ಮ ಹೃದಯ ನಾವು ಕಾಣೆವೆ? 
ಆದದ್ದಾಯಿತು. ನಿಮಗೇನು ಬೇಕು ಹೇಳಿ?” 

“'ಪಟ್ಟಗಾಣಿಕೆ, ನಮಗೆ ಕೊಡಬೇಕಾದ ಮಾಮೂಲು ತಪ್ರಿಸಿದಾರೆ. ಅದು 
ಸಲ್ಲಬೇಕು. 3 

-ರಾಯಣ್ಣ ಹೋದ ಸಿಟ್ಟನ್ನು ಮತ್ತೆ ತಂದುಕೊಳ್ಳುತ್ತಾ ಹೇಳಿದ. 

“ನಿಜ, ನಿಮಗೆ ಪಟ್ಟಗಾಣಿಕೆ ಸಲ್ಲಬೇಕು. ಸಲ್ಲುವಷ್ಟು ಸಂದಿಲ್ಲ. ನಮಗೂ 
ಅದು ತಿಳಿದಿದೆ. ಆದರೆ ನಾವು ಏಕೆ ಕೊಡಲಾಗಲಿಲ್ಲವೆಂಬುದು ನಿಮಗೆ ತಿಳಿದಿಲ್ಲ. 
ಮಕ್ಕಳಲ್ಲಿ ಮುಚ್ಚುಮರೆ ಏಕೆ? ನಿಜವಾದ ಕಾರಣ ಹೇಳಲೇ? ಹೇಳಿದರೆ ನಂಬುತ್ತೀರಾ 
ರಾಯಣ್ಣನವರೇ.” 

“ಹೇಳಿ ತಾಯಿ.” 

“ನಿಜ ಹೇಳಬೇಕೆಂದರೆ ನಿಮಗೆ ಕೊಡಬೇಕಾದಷ್ಟು ಪಟ್ಟಗಾಣಿಕೆ ಕೊಡದೆ 

ಪಮಾನ ಮಾಡಬೇಕೆಂಬ ಇಚ್ಛೆ ನಮಗಿಲ್ಲ. ಯಾರಿಗೂ ಅಪಮಾನ ಮಾಡಬೇಕೆಂಬ 

ಸ ನಮಗಿಲ್ಲ. ನೀವು ಹಾಗೆ ಭಾವಿಸುವುದು ನಮಗೆ ಶ್ರೇಯಸ್ಸಲ್ಲ. ನಿಮಗೆ 

ಕೊಡಬೇಕಾದಷ್ಟನ್ನು ಕೊಡುವ ಶಕ್ತಿ ಸದ್ಯಕ್ಕೆ ಭಂಡಾರಕ್ಕಿಲ್ಲ. ಆ ಶಕ್ತಿ ಬಂದಾಗ ತಪ್ಪದೆ 
ಸಲ್ಲಿಸುತ್ತೇವೆಂದು ನಾವು ವಚನ ಕೊಡುತ್ತೇವೆ. ಆಗಬಹುದೇ?” 

“ಭಂಡಾರದಲ್ಲಿ ಹಣವಿಲ್ಲವೆಂಬ ಮಾತನ್ನು ನಾವ ನಂಬುವುದಿಲ್ಲ. ಅದು ನಮ್ಮನ್ನು . 
ನಂಬಿಸಿ ಮೋಸಗೊಳಿಸುವ ಮಾತು.” 

ರಾಯಣ್ಣನಾಡಿದ ಆ ಮಾತು ಕೇಳಿ, ನಾಗತಿಯ ಹೃದಯದ ಮೇಲೆ ನೂರಾರು 
ಚಾಟಿಯಿಂದ ಒಮ್ಮೆಲೆ ಹೊಡೆದಂತಾಗಿ, ಆಕೆಯ ಮುಖ ಬಿಳುಪೇರಿತು. ಗಿರಿಜವ್ವೆಯ 
ಮುಖ ಸಿಟ್ಟಿನಿಂದ ಕೆಂಪೇರಿತು. 

“ನಾಯಿ! ನಾಲಗೆಯನ್ನು ಬಿಗಿಹಿಡಿದು ಮಾತಾಡು” 

—ಎಂದು ಕ್ರೋಧೋದ್ದೀಪಿತನಾದ ಲಿಂಗಣ್ಣನಾಯಕ ಮುಂದೆ ನುಗ್ಗಿದ. ಮುಂದೆ 

ಹಾರಿದ. ಅವನು ರಾಯಣ್ಣನ ಮೇಲೆ ಬೀಳದಂತೆ ನಾಗತಿ ತೋಳು ಚಾಚಿ ತಡೆಹಿಡಿದು- 


ಕಾಳರಾತ್ರಿ ೧೭೧ 


“ಲಿಂಗಣ್ಣ, ತಾಯಿ ಮಕ್ಕಳ ನಡುವೆ ನುಗ್ಗಬೇಡ'' ಎಂದಳು. 

ಲಿಂಗಣ್ಣನಾಯಕನು ಆ ಮಾತಿನ ಕರ್ಕಶತೆಯ ಏಟು ತಿಂದು ಅವಾಕ್ಕಾಗಿ ಹಿಂದೆ 
ಸರಿದ. 

“ಗಿರಿಜವ್ವೆ, ಬಾ ಇಲ್ಲಿ? ಎಂದು ನಾಗತಿ ಗಿರಿಜವ್ವೆಯನ್ನು ಹತ್ತಿರ ಕರೆದು ಅವಳ 
ಕಿವಿಯೊಳಗೇ ಏನೋ ಮಾತು ಹೇಳಿ ಅವಳು ಮಹಾದ್ವಾರವನ್ನು ದಾಟಿ ಅರಮನೆ 
ಯೊಳಗೆ ಹೋಗುವವರೆಗೂ ಸುಮ್ಮನಿದ್ದು ಬಳಿಕ ಹೇಳಿದಳು- 

“ನಿಜ ರಾಯಣ್ಣನವರೇ, ನಿಮ್ಮ ಮಾತು ನಿಜ. ನಾವೇ ತಪ್ಪಾಡಿದೆವು. ನಿಮಗೆ 
ಕೊಡಬಹುದಾದ ಹಣವಿದ್ದೂ ಇಲ್ಲ ಎಂದೆವು, ಪಟ್ಟಗಾಣಿಕೆ ಕೊಡುತ್ತೇವೆ. ತೆಗೆದು 
ಕೊಂಡು ಹೋಗಿ.” 

-ನಾಗತಿಯ ಮಾತನ್ನು ಕೇಳಿ ಲೋಕದಿಗ್ವಿಜಯಿಯಾದಂತೆ ರಾಯಣ್ಣ ಸುತ್ತ 
ನೆರೆದವರ ಮುಖ ನೋಡಿದ. 

ಗುಂಪು ಮುಂದೇನಾಗುವುದೋ ಎಂದು ಕಾಯುತ್ತಿತ್ತು. ನಾಗತಿಯೂ ನೆಲಕ್ಕೆ 
ಬಾಗಿಸಿದ ತಲೆಯನ್ನು ಮೇಲೆತ್ತದೆ ಗಿರಿಜವ್ವೆ ಬರುವುದನ್ನು ಕಾಯುತ್ತಿದ್ದಳು. 

ಸ್ವಲ್ಪ ಹೊತ್ತಿನಲ್ಲೇ ಗಿರಿಜವೆ ದೊಡ್ಡ ದೊಡ್ಡ ಹೆಡಿಗೆಗಳನ್ನು ಹೊತ್ತ ನಾಲ್ಕು ಜನ 
ಅಂತಃಪುರದ ಆಳುಗಳೊಂದಿಗೆ ಹೊರಬಂದಳು. ಆಳುಗಳು ಹೊತ್ತು ತಂದ ಹೆಡಿಗೆಗಳನ್ನು 
ನಾಗತಿಯ ಮುಂದಿಟ್ಟು ದೂರ ಸರಿದರು. ಗಿರಿಜವೆ ತೋಳಲ್ಲಿ ಮುಖ ಮುಚ್ಚಿ ನಿಂತಳು. 
ರೇಶಿಮೆಯ ಬಟ್ಟೆ ಹೊದಿಸಿದ ಆ ಹೆಡಿಗೆಗಳನ್ನು ನೋಡಿ ನಾಗತಿಯ ಮುಖದ 
ಮೇಲೆ ಒಂದು ಗಳಿಗೆ ಯಾತನೆಯ ಛಾಯೆ ಸುಳಿದು ಮರೆಯಾಯಿತು. 

“ಬನ್ನಿ ರಾಯಣ್ಣ. ನಿಮಗೆ ಸಲ್ಲಬೇಕಾದ ಪಟ್ಟಗಾಣಿಕೆ ತೆಗೆದುಕೊಳ್ಳಿ. ನಾವಿದ್ದು 
ನಮ್ಮ ಮಕ್ಕಳಾರಿಗೂ ಅಸಮಾಧಾನವಾಗುವುದು ಬೇಡ. ಇದೋ ಸಂತೋಷವಾಗಿ 
ತೆಗೆದುಕೊಳ್ಳಿ” 

-ಎಂದು, ಹೆಡಿಗೆಗಳ ಮೇಲೆ ಹೊದಿಸಿದ ಬಟ್ಟೆಯನ್ನು ಸರಿಸಿದಳು. 

ತೆರೆದ ಹೆಡಿಗೆಯನ್ನು ನೋಡಲು ಮುಂದೆ ಬಾಗಿದ ರಾಯಣ್ಣ ಸರ್ಪವನ್ನು 
ಕಂಡಂತೆ ಬೆಚ್ಚಿ ಹಿಂದೆ ಸರಿದ. 

ಗುಂಪೂ ನೋಡಿತು- 

-ಬಲಿತ ಬಿಸಿಲಿನ ಕಾಂತಿಯಲ್ಲಿ ಹೆಡಿಗೆಗಳ ತುಂಬಾ ಥಳಥಳಿಸಿ, ನೋಡುವ 
ಕಣ್ಣನ್ನು ಕೋರೈ ಸುತ್ತಿದ್ದ, ನಾಗತಿ ಪು ಆಭರಣಗಳು. 

“ತೆಗೆದುಕೊಳ್ಳಿ. ನಮ್ಮ ಭಂಡಾರದಲ್ಲಿ ಇದು ವಿನಾ, ಕಿವಿಯಲ್ಲಿರುವ ಓಲೆ 
ಯೊಂದನ್ನುಳಿದು ಬೇರಾವ “ಧನವೂ ಇಲ್ಲ. ನಮ್ಮ ಬಳಿ ಬಂದವರು ಯಾರೂ 
ಅಸಮಾಧಾನವಾಗಿ ಹೋಗಬಾರದು. ಇರುವುದನ್ನು ಸಂತೋಷವಾಗಿ ಹಂಚಿಕೊಂಡು, 
ನಗುನಗುತ್ತಾ ಹೋಗಿ. ನೀವು ಕೊರಗಿದರೆ ನಾವು ಬದುಕಿದ್ದೇನು ಫಲ. ಗಿರಿಜವ್ವೇ 

ಬಾ ಹೋಗೋಣ. ಲಿಂಗಣ್ಣಾ, ಸೈನಿಕರ ಮೇಲೆ ಯಾರಾದರೂ ಕ್ಕ ಮಾಡಿದರೆ, 
Fr ಜೀಪದಾಣೆ” 


೧೭೨ ಕಂಬನಿಯ ಕುಯಿಲು 


—ಎಂದು ನಾಗತಿ, ಯಾರ ಕಡೆಗೂ ನೋಡದೆ ಹೆಡಗೆಗಳತ್ತ ಬೆನ್ನು ಮಾಡಿ, 
ಮಹಾದ್ದಾರದತ್ತ ನಡೆದಳು. 

ಲಿಂಗಣ್ಣನಾಯಕ ಗರಬಡಿದವಳಂತೆ ನಿಂತಿದ್ದ. ಗುಂಪೂ ಗರಬಡಿದಂತೆ ನಿಂತಿತ್ತು. 
ಎಲ್ಲರ ಕಣ್ಣುಗಳೂ ಹೆಡಿಗೆಯಲ್ಲಿ ಬಗೆಬಗೆಯ ಬಣ್ಣದ ರತ್ನರಾಶಿ ಥಳಥಳಿಸುತ್ತಿದ್ದ 
ಆಭರಣಗಳನ್ನು ನೋಡುತ್ತಿತ್ತು. 

ಆದರೆ ಅದನ್ನು ತೆಗೆದುಕೊಳ್ಳಲು ಒಂದು ಕೈ ಕೂಡಾ ಮುಂದಾಗಲಿಲ್ಲ. 


ಲ 


ಲಿಂಗಣ್ಣನಾಯಕನಿಂದ ನಡೆದುದನ್ನು ಕೇಳಿ, ಭುವನಪ್ಪನವರು ನೆಲಕ್ಕಿಳಿದು 
ಹೋದರು. ಪೂಜೆಯಲ್ಲಿ ಕುಳಿತಿದ್ದ ಅವರು ಅರಮನೆಯ ಬಳಿ ಏನೋ ವಿಪರೀತ 
ನಡೆಯುತ್ತಿದೆಯೆಂದು ಕೇಳಿ, ಧಾವಿಸಿ ಓಡಿಬಂದಿದ್ದರು. ದೇಸಣ್ಣನೂ ಓಡಿಬಂದಿದ್ದ. 
ಆದರೆ ಅವರು ಬರುವ ವೇಳೆಗೆ ಗುಂಪು ಕರಗುತ್ತಿತ್ತು. ಗುಂಪಿನ ಇದಿರು ಇಟ್ಟ ಆಭರಣಗಳ 
ಹೆಡಿಗೆಗಳು ಇಟ್ಟಂತೆಯೇ ಇದ್ದುವು, ಅದನ್ನು ನೋಡಿ, ನಡೆದುದನ್ನು ಕೇಳಿ ದೇಸಣ್ಣ 
ಸಿಟ್ಟಿನಲ್ಲಿ ಸಿಡಿಲಾದ. 

“ಇದು ಎಲ್ಲಾ ಯಾರ ಆಟವೆಂದು ನಾನು ಬಲ್ಲೆ, ಇದನ್ನು ನಿಲ್ಲಿಸುತ್ತಾನೋ 
ಇಲ್ಲವೋ ಕೊನೆಯ ಬಾರಿಗೆ ಕೇಳಿಯೇ ಬಿಡುತ್ತೇನೆ!” 

-ಎಂದು ಅಬ್ಬರಿಸಿದ ಆತ. ಕ್ರೋಧದಿಂದ ಆತನ ಮೈ ಕಂಪಿಸುತ್ತಿ 

“ಯಾರ ಆಟ ಇದು ದಳವಾಯಿಗಳೇ?” 

-ಲಿಂಗಣ್ಣನಾಯಕನೂ ಸಿಟ್ಟಿನಲ್ಲಿ ಹೆಡೆಯಪ್ಪಳಿಸುವ ಸರ್ಪದಂತೆ, ನೆಲಕ್ಕೆ ಕೈ 
ಬಡಿದು ಕೇಳಿದ. 

“ಯಾರೆಂದು, ನಾನು ಬಲ್ಲೆ,” 

“ಯಾರೆಂದು ಹೇಳಿರಿ ಈಗಲೇ ಆ ನಾಯಿಯನ್ನು ಹೆಡೆಮುರಿಗೆ ಕಟ್ಟಿಸಿತಂದು, 
ನೀರು ಕೇಳುವ ತನಕ ಚಾವಟಿಯಲ್ಲಿ ಹೊಡೆಯುತ್ತೇನೆ. ಎಲ್ಲಿಂದ ಈ ಉದ್ದಟತನ 
ಬಂದಿತೆಂದು? ಅವನಾರು ಹೆಸರು ಹೇಳಿ?” 

-ಎದ್ದು ನಿಂತು ಹೇಳಿದ ಲಿಂಗಣ್ಣನಾಯಕ. > 

“ಲಿಂಗಣ್ಣ, ಅಷ್ಟು ದುಡುಕು ಬೇಡ. ಅದರಿಂದ ಹೆಚ್ಚಿನ ಅಪಾಯವಾಗುತ್ತದೆ. 
ಹಿಂಸೆಯಿಂದ ಪರಿಹಾರವಾಗುವುದಲ್ಲ ಇದು. ಇದನ್ನು ಅಡಗಿಸಲು ಜಾಣ್ಮೆ ಬೇಕು. 
ಅಷ್ಟೇ ತಾಳ್ಮೆ ಬೇಕು” -ಎಂದು ಭುವನಪ್ಪನವರು ಅವನ ಕೈ ಹಿಡಿದು ಹೇಳಿದರು. 

“ನಾಯಕರು ದುಡುಕಬಾರದು. ದಂಡಕ್ಕಿಂತ ಮೊದಲು ಸಾಮ ಪ್ರಯೋಗ 
ಮಾಡಿ ನೋಡೋಣ. ಕೊನೆಗೆ ದಂಡವೇ ಅಗತ್ಯ ವಾದರೆ, ನನ್ನ  ತೋಳಲ್ಲಿನ್ನೂ ರಕ್ತವಿದೆ. 
ಆದರೆ ಅದಕ್ಕೆ ಮೊದಲು ಒಮ್ಮೆ ಅವನನ್ನು ಕಂಡು ಬರುತ್ತೇನೆ. ಬಳಿಕ ಮುಂದಿನ 
ಮಾತು.” 


ಈ 
ಎಂ 


ಕಾಳರಾತ್ರಿ ೧೭೩ 


-ದೇಸಣ್ಣ ಹೇಳಿದ. 

“ನೀವು ಹೋಗಿ ಅವನನ್ನು ನೋಡುವುದೇ ದೇಸಣ್ಣ, ಬೇಡ ನಾನು 
ಹೋಗಿಬರುತ್ತೇನೆ.' -ಭುವನಪ್ಪನವರು ಹೇಳಿದರು. 

“ಊಹೂ, ನನ್ನಿಂದ ಆರಂಭವಾದುದು ಇದು. ನನ್ನಿಂದಲೇ ಇದು ಮುಗಿಯಲಿ” 
ಎಂದು ದೇಸಣ್ಣ ಪಾ, ಅವರ ಅಪ್ಪಣೆಗೂ ಅನುಮತಿಗೂ ಕಾಯದೆ, ಧಡಧಡನೆ ದಳವಾಯಿ 
ಮುದ್ದಣ್ಣನ ಮನೆಯತ್ತ ಹೊರಟ. 

ಸಿಟ್ಟು ಬೆಂಕಿಯಾದ ದೇಸಣ್ಣ ಮುದ್ದಣ್ಣನ ಮನೆಗೆ ಬಂದಾಗ, ಮುದ್ದಣ್ಣನೂ 
ಅಷ್ಟೇ ಕ್ರೋಧೋನ್ಮ ತನಾಗಿದ್ದ- ಅರಮನೆಯ ಬಳಿ ನಡೆದುದನ್ನು ಕೇಳಿ, ತನ್ನ ಪ್ರಯತ್ನ 
ವಿಫಲವಾದುದನ್ನರಿತು, ಆ ನಿರಾಸೆಯ ಆಜ್ಯಾಹುತಿಯಿಂದ ಅವನ ರೋಷಾಗ್ನಿ 
ಧಗಧಗಿಸುತ್ತಿತ್ತು. ಕಂಡವರ ಮೇಲೆ ಕವಿದು ಬೀಳುವ ಉನ್ಮತ್ತ ಪಶುವಿನಂತಿದ್ದ ಆತ. 
ಏನು ಮಾಡಲಿ, ಯಾರ ಮೇಲೆ ಬೀಳಲಿ ಎಂದು ಶತಪಥಿಸುತ್ತಿರುವಾಗಲೇ, ದೇಸಣ್ಣ 
ಒಳಗೆ ನುಗ್ಗಿ ಬಂದ ಕೂಗಿದ- 

“ಮುದ್ದಣ್ಣ- ನಿನ್ನ ಶನಿಸಂಚಿಗೆ ಇಂದು ಕೊನೆ!” 

ಈ ಕೂಗನ್ನು ಕೇಳಿ ಮುದ್ದಣ್ಣ ತಟಕ್ಕನೆ ಸೆಟೆದು ನಿಂತು ದೇಸಣ್ಣನತ್ತ ನೋಡಿದ. 
ಒರೆಯಿಂದ ಹಿರಿದ ಕತ್ತಿಯನ್ನು ಕೈಯಲ್ಲಿ ಹಿಡಿದು ನಿಂತ ದೇಸಣ್ಣನನ್ನು ಕಂಡು, ಮುದ್ದಣ್ಣನ 
ಕ್ರೋಧೋದ್ದೀಪಿತ ಕಣ್ಣುಗಳಲ್ಲಿ ಭಯಂಕರ ದ್ವೇಷದ ರಾವುಬೆಳಕು ಉಕ್ಕಿಬಂತು. ಕಿಗ್ಗಣ್ಣು 
ಮಾಡಿ ದೇಸಣ್ಣನನ್ನೇ ನೋಡುತ್ತಾ, ಒಳನಗೆ ನಕ್ಕು ಹೇಳಿದ- 

“ಓ ದೊಡ್ಡ ದಳವಾಯಿಗಳು! ಬರಬೇಕು. ಇದೇನು ಏಕಾಏಕಿಯಾಗಿ? ಅದೂ 
ಕತ್ತಿ ಹಿಡಿದು.” 

“ಒಣ ಉಪಚಾರದ ಮಾತುಗಳನ್ನು ಕೇಳಲು ಬಂದಿಲ್ಲ ನಾನು ಮುದ್ದಣ್ಣ.” 

“ಮತೆ!” 

“ಇಂದು ಯಾವುದಾದರೊಂದು ಮಾತು ಇತ್ಯರ್ಥವಾಗಬೇಕು.” 

“ಅಗತ್ಯವಾಗಿ, ಯಾವ ಮಾತು ಇತ್ಯರ್ಥವಾಗಬೇಕೆಂದು ಹೇಳಿದರೆ ಅಗತ್ಯವಾಗಿ 
ಇತ್ಯರ್ಥ ಮಾಡುತ್ತೇನೆ. ಅದಕ್ಕೆ ಈ ಹಿರಿದ ಕತ್ತಿಯ ಬೆದರಿಕೆ ಅಗತ್ಯವೇ? ನಾವು 
ವೈರಿಗಳಲ್ಲ.” 

“ಅದೇ ಇತ್ಯರ್ಥವಾಗಬೇಕಾದುದು'' ಮುದ್ದಣ್ಣನ ಮಾತು! ಕಿವಿಗೆ ಬೀಳದವನಂತೆ 
ಹೇಳಿದ ದೇಸಣ್ಣ- “ಇಂದು ನಿನ್ನ ಶನಿಸಂಚು ಕೊನೆಗೊಂಡು, ನೀನು ನಾಗತಿಯರಲ್ಲಿ 
ಕ್ಷಮೆ ಬೇಡಬೇಕು ಇಲ್ಲವೇ...” 

“ಇಲ್ಲವೇ... ಮತ್ತೇನು?” 

“ಇಲ್ಲವಾದರೆ ಇಂದು ನಾಗತಿಯವರಿಗಾದ ಅಪಮಾನಕ್ಕೆ ಪ್ರತಿಯಾಗಿ ನನ್ನ 
ಕತ್ತಿಗೆ ಬಲಿಯಾಗಬೇಕು.” 

“ನಾನು...! ನಾಗತಿಯವರಿಗೆ... ಅಪಮಾನ...! ಇದೇನು ಮಾತು ದೇಸಣ್ಣ!?'' 

-ದೇಸಣ್ಣನ ಮಾತು ಕೇಳಿ ಅಚ್ಚರಿಗೊಂಡವನಂತೆ ಕೇಳಿದ ಮುದ್ದಣ್ಣ. 


೧೭೪ ಕಂಬನಿಯ ಕುಯಿಲು 


“ಬೆಡಗಿನ ಮಾತುಗಳಿಗೀಗ ಹೊತ್ತಿಲ್ಲಮುದ್ದಣ್ಣ- ಹೇಳು ನಿನ್ನ ಶರಣಾಗತಿಯೋ, 
ನಿನ್ನ ತಲೆಯೋ?” 

“ನನ್ನ ತಲೆ!” 

-ದೇಸಣ್ಣನ ಮಾತು ಕೇಳಿ, ಹುಚ್ಚು ಹಿಡಿದಂತೆ ನಗಲಾರಂಭಿಸಿದ ಮುದ್ದಣ್ಣ. 
ಆ ನಗೆಯಲ್ಲಿ ರಕ್ತತ ೈಷೆಯ ಭಯಂಕರ ನಿನಾದವಿತ್ತು. 

“ನನ್ನ ತಲೆಯ ಮೇಲೇಕೆ ಅಷ್ಟು ಸಿಟ್ಟು ದೇಸಣ್ಣನವರೆ, ಎಲ್ಲರಿಗೂ ಇರುವಂತೆ 
ನನಗೂ ತಲೆಯ ಮೇಲೆ ಅಭಿಮಾನವಿದೆ. > 

“ಹಾಗಾದರೆ ಶರಣಾಗತನಾಗು.” 

“ಆಯಿತು. ನಿಮ್ಮ ಮಾತಿಗೆ ಇದಿರೇ? ಎಲ್ಲಿಗೆ ಬರಬೇಕು ಹೇಳಿ.” 

“ಅರಮನೆಗೆ.” 

“ಸರಿ. ನಿಮ್ಮ ಮಾತಿನಂತೆ ಆಗಲಿ'' ಎಂದು ದೇಸಣ್ಣನ ಬೆನ್ನ ಕಡೆ ನೋಡುತ್ತಾ- 

“ರಾಯಣ್ಣ ನನ್ನ ಪಾಗು ಕೊಡು. ದಳವಾಯಿಗಳ ಅಪ್ಪಣೆ ನಮಗೂ ಸುಗ್ರೀವಾಜ್ಞೆ” 
-ಎಂದ ಮುದ್ದಣ್ಣ 

ತಾನು ಬಂದಾಗ ಅಲ್ಲಿ ಮತ್ತಾರನ್ನೂ ಕಾಣದಿದ್ದ ದೇಸಣ್ಣ, ರಾಯಣ್ಣ ಎಲ್ಲಿ 
ಬಂದನೆಂದು ಅಚ್ಚರಿಯಿಂದ ತಿರುಗಿ ನೋಡಿದ. ರಾಯಣ್ಣ ಎಲ್ಲಿಯೂ ಕಾಣಲಿಲ್ಲ. 
ಇದೇನು ವಿಚಿತ್ರವೆಂದು ಮತ್ತೆ ಮುದ್ದಣ್ಣನತ್ತ ತಿರುಗುವುದರೊಳಗಾಗಿ, ಮಿಂಚಿನ 
ವೇಗದಿಂದ ಮುದ್ದಣ್ಣ ಕತ್ತಿ ಸೆಳೆದು, ದೇಸಣ್ಣನ ತಲೆಯತ್ತ ಬೀಸಿದ. ಬಿರುಗಾಳಿಯಂತೆ 
ಬೀಸಿದ ಕತ್ತಿಯ ಸಿಡಿಲೇಟಿಗೆ ಸಿಕ್ಕ ದೇಸಣ್ಣನ ರುಂಡ ಬಾಳೆ ದಿಂಡಿನಂತೆ ಕತ್ತರಿಸಿ, 
ಮುಂಡದಿಂದ ಬೇರೆಯಾಗಿ, ಹತ್ತು ಮಾರು ಆಚೆ ಬಿದ್ದು, ರಕ್ತ ಕಾರುತ್ತಾ ಕುಣಿದಾಡಿತು. 

“ಹಹ್ಹಹ್ವಾ.. ಹೊಹ್ಹೊಹ್ಹೋ... ಹ್ಹಹ್ವಾ.. ಹೋ... ತಲೆ! ತಲೆ! ನನ್ನ ತಲೆ 
ಬೇಕಲ್ಲವೇ 'ದೇಸಣ್ಣಾ ನಿನಗೆ” 

—ಎಂದು ಗಹಗಹಿಸಿ ನಗುತ್ತಾ, ಮುದ್ದಣ್ಣ ಪುಟಿಯುತ್ತಿದ್ದ ದೇಸಣ್ಣನ ರುಂಡವನ್ನು 
ಕಾಲಿನಿಂದ ರಾಡಿಸಿ ಒದೆದ. ಕಾಲ ಒಡೆತಕ್ಕೆ ಸಿಕ್ಕಿದ ತಲೆ, ಅಷ್ಟು "ದೂರ ಹಾರಿ, 
ಗೋಡೆಗೆ ಬಡಿದು ಪುಟಹಾರಿ ಕೆಳಗೆಬಿತ್ತು. 

ಮುದ್ದಣ್ಣ ಗಹಗಹಿಸಿ ನಕ್ಕು ಹೇಳಿದ- 

“ಮಾರಣಹೋಮ ಆರಂಭವಾಯಿತು ದೇಸಣ್ಣಾ.. ಇದು ಮೊದಲ ಮೊದಲ 
ಪ್ರಾಣಾಹುತಿ.'' ಕ 


೫ 


ದೇಸಣ್ಣನ ಕೊಲೆಯ ಸುದ್ದಿ ದುರ್ಗದಲ್ಲೆಲ್ಲಾ ಹರಡಿ, ದುರ್ಗಕ್ಕೆ ದುರ್ಗವೇ 
ಹಿಮಗಾಳಿ ಸೋಂಕಿದಂತೆ ಗದಗುಟ್ಟಿ ನಡುಗಿತು. ಎಲ್ಲರಿಗೂ ಏನೋ ಒಂದು ಬಗೆಯ 
ಆತಂಕ, ಏನೋ ಭೀತಿ, ಉಸಿರಿನಲ್ಲೇನೋ ಬಿಗಿತ, ಕಣ್ಣಲ್ಲೇನೋ ಕಾತರ. ದೇಸಣ್ಣನ 
ಅಭಿಮಾನಿಗಳು ಕೆಲವರು ಕಗ್ಗೊಲೆಯ ಪ್ರತೀಕಾರ ತೀರಿಸಲು, ಪಣ ತೊಟ್ಟು ಬೀದಿ 


ಕಾಳರಾತ್ರಿ ೧೭೫ 


ಬೀದಿ ಸುತ್ತಲಾರಂಭಿಸಿದ್ದರು. ಈ ಕೊಲೆಯ ಕಾರಣದಿಂದ ಅದುವರೆವಿಗೂ ಅಡಗಿದ್ದ 
ಯಾವ ಯಾವುವೋ ಅಸೂಯೆ, ವಿರೋಧ, ಅಸಮಾಧಾನಗಳು ಅಲ್ಲಲ್ಲಿ ತಮ್ಮ 
ಕರಾಳ ಛಾಯೆಯನ್ನು ಕೆಡವಲಾರಂಭಿಸಿ, ದುರ್ಗ ಯಾವುದೋ ಭಯಂಕರ 
ಪ್ರೇತಗಳಲೆವ ಮಸಣಕಳೆಯನ್ನು ತಳೆಯಿತು. ದಾಳಿಯಾಗುವ ಸಮಯದಲ್ಲೆಂಬಂತೆ, 
ಆಯಕಟ್ಟಿನ ಸ್ಥಳಗಳಲ್ಲೆಲ್ಲಾ ಸೇನೆ ಸಜ್ಜಾಗಿ ನಿಂತಿತು. ಕೊತ್ತಳ, ಬತೇರಿ, ಕೋಟೆಯ 
ಗೋಡೆಗಳ ಮೇಲಿನ ಅಂಬು ಗಂಡಿಗಳ ಸಂದಿನಿಂದ, ಕ ೈಷ್ಠಸರ್ಪಗಳಂತೆ ಕೋವಿಗಳು 
ಬಾಯಿ ತೆರೆದು ಇಣುಕಿದವು. ಅರಮನೆಯ ಸುತ್ತಲೂ ಮೂರು ಸುತ್ತಿನ ಕೋಲಿಯ 
ಮಹಾದ್ದಾರಗಳು ಬಿಗಿದು, ದಿಡ್ಡಿಬಾಗಿಲುಗಳ ಮೂಲಕ ಮಾತ್ರ, ಅದೂ 
ಕುರುಹುದೋರಿ. ಸಂಕೇತ ಶಬ್ದವನ್ನು ಹೇಳಿದವರಿಗೆ ಮಾತ್ರ ಓಡಾಡಲು ಬಿಡಲಾಯಿತು. 
ಹಗಲಿರುಳೂ, ಅರಮನೆಯ ಸುತ್ತಲೂ ಬಿಚ್ಚುಗತ್ತಿಯ ಪಹರೆ ಗಸ್ತು ಸುತ್ತುತ್ತಿತ್ತು. ಈ 
ಬಿಗಿದ ವಾತಾವರಣದಲ್ಲಿ ರಭಾವಕ್ಕೊಮ್ಮೆ ಕಾವಲು ಬದಲಾಯಿಸುವ ಕೂಗು 
ಕೇಳಿದರೂ, ಜಾವಗಹಳೆಯ ಸೀಳು ದನಿ ಕೇಳಿದರೂ, ಜನ ಮತ್ತೇನಾಯಿತೋ, 
ಇದು ಮತ್ತಾವ ಘೋರದ ದುರ್ವಾರ್ತೆಯೋ ಎಂದು ಹೆದರಿ ನಡುಗುವಂತಾಯಿತು. 
ಹಂದೆ ಎಂದೆಂದೂ ದುರ್ಗದಲ್ಲಿ ಇಂಥ ಪರಿಸ್ಥಿತಿ ಒದಗಿರಲಿಲ್ಲ. 

ಈ ಸುದ್ದಿಯನ್ನು ಕೇಳಿ, ದೇಸಣ್ಣನ ಶವವನ್ನು ಕಾಣಲೆಂದು ಮುದ್ದಣ್ಣನ ಮನೆಯತ್ತ 
ಮೇನಾದಲ್ಲಿ ಹೋಗಿ ಬಂದ ನಾಗತಿ, ಹತ್ತಾರು ಮಾರು ದೂರದಲ್ಲಿ, ಕರಿದಾಗಿ 
ಹೆಪ್ಪಗಟ್ಟುತ್ತಿದ್ದ ರಕ್ತದ ಮಡುವಿನಲ್ಲಿ ಕೆಡೆದ ಆತನ ರುಂಡಮುಂಡಗಳನ್ನು ನೋಡಿ 
ಬಂದಾಗಲಿಂದ ಭೂತ ದರ್ಶನಭೀತಳಂತಾಗಿದ್ದಳು. ನಿಂತಲ್ಲಿ ಕುಳಿತಲ್ಲಿ ಕೊಲೆಯ 
ಘೋರ “ಭೋ' ಎನ್ನುವ ಆ ಬರಿದಾದ ಮನೆಯ ನೆನಪು ಅವಳಿದಿರು ನಿಲ್ಲುತ್ತಿತ್ತು. 

ಮುದ್ದಣ್ಣನ ಮನೆಯಲ್ಲಿ ದೇಸಣ್ಣನ ಕೊಲೆಯಾಯಿತೆಂಬ ಸುದ್ದಿಯನ್ನು ಕೇಳಿದ 
ಕೂಡಲೇ ಲಿಂಗಣ್ಣನಾಯಕ ಬಿಚ್ಚುಗತ್ತಿಯ ಸೈನಿಕರೊಂದಿಗೆ, ಮುದ್ದಣ್ಣನನ್ನು ಹಿಡಿಯಲು 
ಅವನ ಮನೆಯತ್ತ ಧಾವಿಸಿದ. ಮುದ್ದಣ್ಣನನ್ನು ಸಿಕ್ಕಲ್ಲಿಯೇ ಸೀಳಬೇಕೆಂಬುವಷ್ಟು ಕ್ರೋಧ 
ಅವನ ತೋಳುಗಳಲ್ಲಿ ತಾಂಡವವಾಡುತ್ತಿತ್ತು. ಅದಕ್ಕಾಗಿಯೇ ಮನೆಯ ಮೂಲೆ 
ಮೂಲೆಗಳನ್ನು ಸುತ್ತಿದ್ದರೂ, ಮುದ್ದಣ್ಣನಾಗಲಿ, ಅವನ ತಮ್ಮಂದಿರಾಗಲಿ ಎಲ್ಲೂ 
ಕಾಣಲಿಲ್ಲ. ಅವರಿಗೆ ಕಂಡುದು, ಗೂಟಗಳಿಗೆ ಬಿಗಿದು, ಹೊಸಬರನ್ನು ಕಂಡು ಕೆರಳಿದ 
ಕಾಳಿಂಗ ಸರ್ಪದಂತೆ ಮೊರೆಯುತ್ತಾ ಹಿಂಗಾಲುಗಳ ಮೇಲೆ ನಿಂತು, ಮುಂಗೈಗಳಿಂದ 
ಗಾಳಿಯನ್ನು ಬಗೆಯುತ್ತಾ ಬಗುಳುತ್ತಿದ್ದ ಬೇಟೆಯ ನಾಯಿಗಳು, ಪಂಜರದಲ್ಲಿ 
ಚಡಪಡಿಸುತ್ತಾ, ವಿಕಾರ ಧ್ವನಿಯಲ್ಲಿ ಸಿಳ್ಳು ಹಾಕುವ ಡೇಗೆಗಳು, ಮುಚ್ಚಿದ ಬೋನಿನಲ್ಲಿ 
ಸುತ್ತಲ ಗಾಳಿಗೆ ಬೆದರಿ ನಗುವಂತೆ ಘರ್ಜಿಸುತ್ತಾ ಅತ್ತಿಂದಿತ್ತ ಸುತ್ತುತ್ತಿರುವ ಚಿರತೆಗಳು 
ಮಾತ್ರ. ರಕ್ತಪಿಪಾಸಿಯಾದ ಪ್ರಾಣಿಗಳು, ಬರಿದಾದ ಮನೆ ನೆಲದಲ್ಲಿ, ತನ್ನ ರಕ್ತದಲ್ಲೇ 
ಮುಳುಗಿದ ರುಂಡ-ಮುಂಡ ಇವುಗಳನ್ನು ನೋಡಿದವರ ಮೈ ನಡುಗಿ, ಕಣ್ಣು ತಿರುಗಿ, 
ಕತ್ತಲಾವರಿಸಿದಂತಾಯಿತು. ಎಂದೆಂದೂ ಮರೆಯಲಾಗದ ಭಯಾನಕ ದೃಶ್ಯವೊಂದು 
ಅವರ ಚಿತ್ತಪಟಲದಲ್ಲಿ ಚಿತ್ರಿತವಾಯಿತು. 


೧೭೬ ಕಂಬನಿಯ ಕುಯಿಲು 


ಕಂಡ ಕೂಡಲೇ ಮುದ್ದಣ್ಣನನ್ನು ಸೀಳಿಬಿಡುತ್ತೇನೆ ಎಂದು ಉಕ್ಕಿದ ಲಿಂಗಣ್ಣ 
ನಾಯಕನ ಕ್ರೋಧ ಬರಿಮನೆಯನ್ನು ಕಂಡು, ನಿರಾಶೆಗೊಂಡು, ಎಂದೆಂದೂ ತೀರದ 
ಬಗೆತನದ ಮೂರ್ತಿಯಾಗಿ ಹೆಪ್ಪುಗಟ್ಟಿತು. ಮುದ್ದಣ್ಣನ ತಲೆಯನ್ನು ತಂದವರಿಗೆ ಸಾವಿರ 
ವರಹ, ಅವನ ತಮ್ಮಂದಿರ ತಲೆಯನ್ನು ತಂದವರಿಗೆ, ತಲೆಗೆ ಐನೂರು ವರಹ, 
ಅವರು ಅವಿತ ಸ್ಥಳದ ಸುದ್ದಿ ತಂದವರಿಗೆ, ತಲೆಗೆ ಐನೂರು ವರಹ ಬಹುಮಾನ 
ಕೊಡುವುದಾಗಿ ದುರ್ಗದಲ್ಲೆಲ್ಲಾ ಡಂಗುರ ಸಾರಿಸಿದ. ಟಮಟಮಿಸಿ ಗಾಳಿಯಲ್ಲಿ ಬೆರೆತ 
ಈ ಡಂಗುರದ ರವದೊಂದಿಗೆ ಈ ದುರಂತದ ಘೋರ ವಾರ್ತೆ ದುರ್ಗವನ್ನು ದಾಟಿ 
ಸುತ್ತಮುತ್ತಲ ಹಳ್ಳಿಗಳಲ್ಲೂ ಹರಡಿ, ಅಲ್ಲೂ ಜನರ ಹೃದಯದಲ್ಲಿ ಭೀತಿ ಕವಿಸಿ, 
ಕಣ್ಣಲ್ಲಿ ಕತ್ತಲು ಕವಿಸಿತು. 

ಉಳಿದೆಲ್ಲರಿಗಿಂತಲೂ ಹೆಚ್ಚಾಗಿ, ಈ ಸುದ್ದಿಯನ್ನು ಕೇಳಿ ಬೆದರಿದವನು, 
ಕಸ್ತೂರಿನಾಯಕ, ವೀರಣ್ಣನಾಯಕರನ್ನು ಸಾಕಿ ಸಲಹಿ ಬೆಳೆಸಿದ, ಅವನ ಸೋದರ 
ಮಾವ ಪಾಪನಾಯಕ. ಆತನಿಗಿಂತಲೂ ನೆತ್ತಿಯ ಮೇಲೆ ಯಾವದೋ ಭಯಂಕರ 
ಕುತ್ತ ಕವಿದುಬಂದಂತಾಗಿತ್ತು. ಅರಮನೆಯ ರಾಜಕಾರಣದ ನಂಜುಗಾಳಿ ಸೋಕಿ, 
ಮುಖದ ಎರಡು ಕಣ್ಣುಗಳಂತಿದ್ದ ಅಣ್ಣತಮ್ಮಂದಿರಲ್ಲಿ ವಿರಸ ಮೂಡಿದೆಯೆಂದು 
ಸೊಸೆಯಿಂದ ಕೇಳಿಯೇ ದಿಗಿಲುಗೊಂಡಿದ್ದಮುದುಕ, ಈ ಸುದ್ದಿಯನ್ನು ಕೇಳಿಯಂತೂ, 
ನಡುಗಿಹೋದ. ಇದ್ದಕ್ಕಿದ್ದ ಹಾಗೇ ದುರ್ಗದಲ್ಲಿ ಉಂಟಾದ ಈ ಭಯಂಕರ ಪರಿಸ್ಥಿತಿ, 
ಮೊದಲೇ ವಿರಸಮೂಡಿದ ಅಣ್ಣತಮ್ಮಂದಿರನ್ನುಯಾವ ದೂರದವರೆಗೆ ಕೊಂಡೊಯ್ಕ 
ಬಹುದೋ ಎಂದು ಊಹಿಸಿಯೇ, ಅವನ. ಮುದಿ ಮಿದುಳು, ಚಳಿಹಿಡಿದಂತೆ 
ಕಂಪಿಸಿತು. ಹಗಲಿರುಳೂ ಇದೇ ಯೋಚನೆಯಾಗಿ, ಬೇರಾವ ಕೆಲಸ ಮಾಡಲೂ ಕ್ಸ 
ನಡುಗುವಂತಾಗಿತ್ತು ಅವನಿಗೆ. ಬೆಳೆದು ಕೊಯಿಲಿಗೆ ಸಿದ್ಧವಾಗುತ್ತಿದ್ದ ಭತ್ತದ ಗದ್ದೆಯ 
ಚಿಂತೆ ಮಾಡಲು ಆತನಿಗೆ ಹೊತ್ತಿದ್ದಂತೆ ಇರಲಿಲ್ಲ. ಇದೇ ಸಾಲದು ಎಂಬಂತೆ, 
ಎರಡು ದಿನಗಳಿಂದ ಅಣ್ಣತಮ್ಮ ಂದಿರೂ ಮನೆಗೆ ಬರದೆ, ಏನಾಯಿತೆಂಬ ಸುದ್ದಿಯೂ 
ತಿಳಿಯದೆ, ಹುಚ್ಚುಹುಚ್ಚಾದ ಯೋಜನೆಗಳ ಘೋಷಣೆಯೊಂದಿಗೆ ದೈತ್ಕಾಕಾರವಾಗಿ 
ಬೆಳೆದ ಭೀತಿ, ಗಂಡ, ಮೆ; ಿದುನರು ಮನೆಗೆ ಬರದೆ, ಆ ಚಿಂತೆಯಲ್ಲಿ ಊಟ ನಿದ್ರೆಯನ್ನು 
ಬಿಟ್ಟು ಕೊರಗುತ್ತಿರುವ ಮುದಿನ ಸೊಸೆಯನ್ನು ನೋಡಿ ಕ್ರೋಧವಾಗಿ ಮಾರ್ಪಟ್ಟಿತ್ತು. 
ಅವನಿಗೆ ಸಾಧ್ಯವಿದ್ದಿದ್ದರೆ, ದುರ್ಗ, ಅರಮನೆ, ಸೇನೆ ಎಲ್ಲವನ್ನೂ ಹಿಡಿದು ಅಪ್ಪಳಿಸಿ 
ಬಿಡುತ್ತಿದ್ದರೋ ಏನೋ- ಅಷ್ಟು ರೋಷ ತುಂಬಿತ್ತು ಅವನ ಎದೆಯಲ್ಲಿ. 

“ಇದಕ್ಕೆಲ್ಲಾ ಬೆಂಕಿ ಇಟ್ಟುಬಿಡಬೇಕು ಅನ್ನಿಸುತ್ತದೆ. ಯಾರ ಗ್ರಹಚಾರಕ್ಕೆ ಯಾರ 
ತಲೆ ಬೀಳಬೇಕೋ, ಬ್ಯಾಡಾಂದ್ರೂ ಕೇಳಲಿಲ್ಲ” 

-ಎಂದ ಪಾಪನಾಯಕ, ಆ ಮಾತುಗಳಲ್ಲಿ ತನ್ನೆದೆಯ ಕ್ರೋಧವನ್ನೆಲ್ಲಾ ಕಕ್ಕುತ್ತ. 

ಉಳಿದ ಅರಮನೆಯ ಪರಿಚಾರಗಿತ್ತಿಯರಂತೆ ಗಿರಿಜವ್ವೆಯೂ ಎರಡು ದಿನಗಳಿಂದ 
ಮನೆಗೆ ಬಂದಿರಲಿಲ್ಲ. ಪಾಪನಾಯಕನಿಗೇನಾದರೂ ಸುದ್ದಿ ಗೊತ್ತಿದೆಯೇನೋ ಎಂದು 
ಕೇಳಲು ಬಂದ ಪೂಜಾರಿ ಭೀಮಯ್ಯ ಪಾಪನಾಯಕನನ್ನು “ತನ್ನ ಮಗಳ ಸುದ್ದಿ 
ಏನಾದರೂ ತಿಳಿಯಿತೇ?'” ಎಂದು ಕೇಳಿ, ಪಾಪನಾಯಕನ ಎದೆಯಲ್ಲಿ ಕುದಿಯುತ್ತಿದ್ದ 


ಕಾಳರಾತ್ರಿ ೧೭೭ 


ಸಿಟ್ಟಿನ ಲಾವಾರಸ, ಹಿಡಿದು ಹೊರಹರಿಯಲು ಕಾರಣವಾಗಿದ್ದ. ಪಾಪನಾಯಕನ 
ಮಾತಿನಲ್ಲಿತುಂಬಿ ತುಳುಕುತ್ತಿದ್ದ ದ್ವೇಷ, ಹತ್ತಿರದ ಉರಿಯಂತೆ ಭೀಮಯ್ಯನ ಎದೆಗೂ 
ತನ್ನ ರುಳವನ್ನು ತಾಕಿಸಿತು. ಎರಡು ದಿನಗಳಿಂದ ಅವನೂ ಚಿಂತೆ ಮಾಡಿ ಮಾಡಿ 
ಹೈರಾಣವಾಗಿದ್ದ. ಅವನಿಗೂ ತನ್ನ ಮಗಳು ಈ ಅರಮನೆಯ ಚಾಕರಿಗೆ ಸೇರಲು 
ಏಕಾದರೂ ಒಪ್ಪಿದೆನೋ ಎಂದು ಪಶ್ಚಾತ್ತಾಪವಾಗಿತ್ತು. ಅರಮನೆಯಲ್ಲಿ ಚಾಕರಿ 
ದೊರಕಿತೆಂಬ ಉತ್ಸಾಹದಿಂದ ಗಿರಿಜೆ ನಕ್ಕು ನಲಿವಾಗ, “ದೊಡ್ಡೋರ ಸೇವೆ ಮಾಡೋ 
ಭಾಗ್ಯ ಸಿಕ್ಕದೆ ಮಗಾ, ನಿಯತ್ತಿನಿಂದ ಸೇವೆ ಮಾಡು” ಎಂದು ಹೇಳಿ ತಾನೂ 
ಸಂತೋಷಿಸಿದ್ದ. ಅರಮನೆಯವರ ಅಂತರಂಗದಲ್ಲಿ ಪ್ರೀತಿಯನ್ನು ಗಳಿಸಿ, ಅವಳು 
ಹಿರಿಯ ನಾಗತಿಯ ಸಜ್ಜೆಯ ದಾಸಿಯಾದುದನ್ನು ಕೇಳಿದಾಗ, ತನ್ನ ಮಗಳ ತಲೆಯ 
ಮೇಲೆ ಕಿರೀಟ ಮೂಡಿದಷ್ಟು ಸಂತೋಷವಾಗಿತ್ತು ಅವನಿಗೆ. ಅದು ಮುಳ್ಳುಕಿರೀಟ 
ವೆಂಬುದನ್ನು ಅವನಿಗಾಗ ಕಂಡಿರಲಿಲ್ಲ. ಈಗ ಅದು ಅರಿವಾಗಿಯೂ ಉಪಯೋಗ 
ವಿರಲಿಲ್ಲ. ಎಂತಲೇ ಅವನಲ್ಲೂ ಪಾಪನಾಯಕನಲ್ಲಿ ಮೂಡಿದಷ್ಟು ಕರ್ಕಶತೆ 
ಮೂಡದಿದ್ದರೂ, ಏನೋ ಭಯ ಹೊಗೆಯಾಡುತ್ತಿತ್ತು. ಎರಡು ದಿನಗಳ ಕಾಲ ಹೇಗೋ 
ಆ ಭಾವನೆಯನ್ನು ತಡೆದುಕೊಂಡಿದ್ದ. ಈಗ ಪಾಪನಾಯಕನ ಮಾತು ಕೇಳಿ, ಅವನೂ 
ತನ್ನ ಹೃದಯದ ಭೀತಿಯನ್ನು ಬೈತಿಡಲಾರದೆ ಹೇಳಿದ: 

“ನಿಜ ಪಾಪಣ್ಣ. ಆನೇ ಜಾತ್ರೇಲಿ ನೊಣ ಸತ್ತಿತೂ ಅನ್ತಾರಲ್ಲಾ, ಹಾಗೆಲ್ಲಾಗ್ರದೋ 
ಅಂತ ನನಗೂ ಭಯ ಆಗ್ತದೆ. ಬಯಸಿ ಬಯಸಿ ಕತ್ತಿಗೆ ಮುತ್ತು ಕೊಟ್ಟಂತಾಯ್ತು. 
ಹನುಮಪ್ಪನೇ ಕಾಪಾಡಬೇಕು.” 

“ಈ ಬದುಕು ಹೀಗೆಂತ ನನಗೆ ಮೊದಲೇ ಗೊತ್ತಿತ್ತು ಪೂಜಾರಯ್ಯ. ಹಾಲು 
ಕುಡಿದ ಮಕ್ಕಳೇ ಬದುಕೋಲ್ಲ; ಇನ್ನು ವಿಷ ಕುಡಿದ ಮಕ್ಕಳು ಬದುಕ್ತಾರಾ. ಈ 
ಚಾಕರಿ ನಮಗೆ ಬೇಡಾಂತ ಬಡುಕೊಂಡೆ- ಒಬ್ಬರಾದರೂ ನನ್ನ ಮಾತು ಕೇಳಬೇಕಲ್ಲ. 
ಏನೋ ಕಡಿದು ಕಟ್ಟಿಹಾಕ್ತೀವೀಂತ ಕುಣಿದುಕೊಂಡು ಹೋದರು. ಈ ಘನಂದಾರಿ 
ಉದ್ಯೋಗಕ್ಕೆ.” 

“ಅವರನ್ನು ಯಾಕೆ ಅನ್ನಬೇಕು, ಪಾಪಯ್ಯ. ಎಷ್ಟಾದರೂ ಬಿಸೀರಕ್ತ. ಹೆಚ್ಚು 
ದುಡಿಯಬೇಕು, ಹತ್ತು ಜನಾನ ಆಳಬೇಕು ಅನ್ನೋ ಚಪಲ. ನನಗೇ ಬುದ್ಧಿಗೆ ಮಂಕು 
ಕವಿದಿತ್ತು. ಹುಡುಗಿ ಚಾಕರಿಗೆ ಸೇರಲೇ ಅಂತ ಕೇಳಿದಾಗ, ಸಂತೋಷವಾಗೇ ಹೂ 
ಅಂದೆ. ಹೀಗಾಗತದೆ ಅಂತ ಯಾರು ಕಂಡಿದ್ದರು ಹೇಳು?” 

“ಇದೆಂಥಾ ದುಡಿಮೆ ಪೂಜಾರಯ್ಯ, ಕಂಡೋರ ಬಾಗಿಲ ಚಾಕರಿ ಮಾಡೋದು. 
ಪಾಪ ಪರದೇಶಿಗಳ ತಲೆ ಕತ್ತರಿಸಿ, ಅವರ ರಕ್ತ ಸುರಿಸಿ ಬಂಗಾರ ಬೆಳಕೋತೀನಿ 
ಅನ್ನೋ ಬುದ್ಧಿ ಬದುಕೋರ ಬುದ್ಧಿ ಅಲ್ಲ. ದುಡೀಬೇಕು, ಅಂದ್ರೆ ಹಂಗೆ ದುಡೀಬೇಕಾ? 
ಅದೊಂದೇ ದಾರೀನಾ? ಕುನ್ನಿ ಹಾಗೆ ಕಂಡೋರ ಸೇವೇಲಿ ಬಗುಳಿ ಹೊಟ್ಟೆ ತುಂಬಿ 
ಕೊಳ್ಳೋದಕ್ಕಿಂತಾ, ಭೂಮಿತಾಯಿ ಸೇವೆ ಮಾಡಿದ್ರೆ ಹೊಟ್ಟೆ ತುಂಬೊಲ್ಲವಾ? 
ನಾನಾಗಲೇ ಹೇಳಿದೆ ಪೂಜಾರಯ್ಯ, ಪಾಪಿ ಪರದೇಶೀನ ಅಯ್ಯೋ ಅನ್ನಿಸಿ, ಕೋಟಿ 
ವರಹಾ ದುಡಿಯೋಕ್ಕಿಂತ, ಭೂಮಿತಾಯಿ ಸೇವೆಮಾಡಿ, ತಾನೂ ಹಾಯಾಗಿ ಹಾಲು 


12 


೧೭೮ ಕಂಬನಿಯ ಕುಯಿಲು 


ಅನ್ನ ಉಂಡು, ಮನೆಬಾಗಿಲಿಗೆ ಬಂದೋರಿಗೆ ಒಪ್ಪತ್ತು ಮುದ್ದೆ ರೊಟ್ಟಿ ಕೊಟ್ಟು 
ನಗುನಗುತ್ತಾ ಇರೋದು ಸಾವಿರಪಾಲು ಮೇಲು ಅಂತ. ಕೇಳ್ದಿಲ್ಲಾ. ಬಿಲ್‌ಕುಲ್‌ ನನ್ನ 
ಮಾತು ಕೇಳಿಲ್ಲ. ಎಲ್ಲಾ ಬಂಗಾರ ತಿಂದೇ ಬದುಕೋರ ಹಾಗೆ ಆಡಿದರು. ಅವರಾಟ 
ಅವರಿಗೇ ಚಂದಾಗಿತ್ತು. ಈಗ್ಯಾರು ಅನುಭವಿಸಬೇಕು ಹೇಳು, ಈ ನರಕಾನ? 
ಅಲ್ಲವರೇನು ಸುಖಾನೇ ಪಡ್ತಾರೊ, ದುಃಖಾನೇ ಪಡ್ತಿದಾರೋ- ಇಲ್ಲಿ ಏನೂ ಅರೀದ 
ಈ ಹೆಣ್ಣು ಮುಕ್ಕ. ಜೀವಕ್ಕೆ ಬೆಂಕಿ ಹಚ್ಚಿಕೊಂಡು, ಬೆಕೋ ಅನ್ನೋ ಮನೇಲಿ ಪರದೇಶಿ 
ಅಲೆದಂಗೆ ಅಲೀತಿದೆ. ಎರಡು ದಿನ ಆಯ್ತು ಅನ್ನ ನೀರು ಮುಟ್ಟಿಲ್ಲ. ಜೀವ ಹಿಡಿದು 
ಕೊಂಡು ಇದನ್ನೆಲ್ಲಾ ಹೇಗೆ ನೋಡಲಿ ಹೇಳು.” 

“ನನ್ನ ಮನೇಲೂ ಹಂಗೇ ಆಗಿದೆ ತಾತಯ್ಯ. ಆ ಹುಚ್ಚು ಮುಂಡೆಗೇನು 
ಅಂತಃಕರಣ ಬಾಧಿಸುತ್ತಿರಬಹುದು ಹೇಳು. ಗಿರಿಜೆ ಊಟ ತಿಂಡಿಗೆ ಮನೆಗೆ ಬರಲಿಲ್ಲ 
ಅಂತ ಅವಳೂ ಊಟ ತಿಂಡಿ ಬಿಟ್ಟು ಮೂಲೆ ಹಿಡಿದು ಮುಲುಗುತ್ತಾ ಬಿದ್ದಿದ್ದಾಳೆ. 
ಒಂದೊಂದು ಸಲ ಅವಳಾಡೋ ಮಾತು ಕೇಳಿದರೆ, ಮೈ ಎಲ್ಲಾ ನಡುಕಾ ಹುಟ್ಟದೆ; 
ಅಂತಂಥ ಮಾತಾಡ್ತಾಳೆ. ಒಂದೊಂದ್ಗಲ ಇದ್ದಕ್ಕಿದ್ದ ಹಾಗೇ "ರಕ್ತ... ರಕ್ತ... ಆಕಾಶದ 
ತುಂಬಾ ರಕ್ತ ಹರಡಿದೆ, ಅಯ್ಕಯ್ಯೋ... ಗಿರಿಜಾ ನೀನೂ ಹೋಗಿಬಿಟ್ಟೆಯಾ ಆ 
ರಕ್ತದ ಹೊಳೇಲಿ' ಅಂತ ಚೀರ್ತಾಳೆ. ಏನೋ ದೆವ್ವ ಕಂಡೋಳ ಹಾಗೆ ನಡುಗುತ್ತಾಳೆ. 
ಅಂಥ ಹೊತ್ತಿನಲ್ಲಿ ಅವಳನ್ನು ಹಿಡಿಯೋದೇ ಕಷ್ಟ. ಅದೇನು ಯಣಾನುಬಂಧಾನೋ, 
ಗಿರಿಜೆ ಒಬ್ಬಳಿದ್ದರೆ, ಅವಳುದ್ದ ಹೇಳಿದ ಹಾಗೆ ಕೇಳ್ಕೊಂಡಿರ್ವಾಳೆ. ಇಲ್ಲಾಂದ್ರೆ- ಆ 
ಆಂಜನೇಯನೇ ಬರಬೇಕು, ಅವಳನ್ನು ಹಿಡೀಲಿಕ್ಕೆ.”' 

“ಅವಳ ವ್ಯಥೆ ನಮಗೇನು ತಿಳೀತದೆ ಪೂಜಾರಯ್ಯ. ಮೂಕಜೀವ ಇದ್ದ ಹಾಗೆ 
ಅದು. ಎಲ್ಲಾ ಇದ್ದೋರು ನಮಗೇ ಕಕಮಕ ಆಗಿರೋವಾಗ, ಆ ಜೀವಕ್ಕೇನೋ 
ಎಂತೋ. ಅವಳನ್ನು ನೋಡಿದಾಗಲೆಲ್ಲಾ ನನಗೆ ಯುದ್ಧದ ಮಾತಾಡೋರನ್ನ ಹಿಡಿದು 
ಮೊದಲು ಸುಡಬೇಕು, ಅನ್ನಿಸುತ್ತೆ ನೋಡು ಪೂಜಾರಯ್ಯ. ಪಾಪ! ಹೇಗಿದ್ದ ಹೆಂಗಸು 
ಹೇಗಾಗಿಹೋದಳು. ನನಗೊಂದು ಸಲ ಅನ್ನಿಸುತ್ತೇ ಪೂಜಾರಯ್ಯ, ಈ ಅರಮನೆ, 
ರಾಜ್ಯ, ಕೋಶ ಎಲ್ಲಾ ಎಕ್ಕಹುಟ್ಟಿ ಹೋಗುವವರೆಗೂ ನನ್ನ ನಿನ್ನಂಥವರು ಹಾಯಾಗಿ 
ಬದುಕೋದಕ್ಕಾಗುವುದಿಲ್ಲ. ಯಾರೇನು ಈ ಭೂಮೀನ ತಲೆ ಮೇಲೆ ಹಾಕಿಕೊಂಡು 
ಹೋಗ್ತಾರಾ? ರಾಮ, ಕೃಷ್ಣನಂಥೋರೆ ಈಗಿಲ್ಲ. ಅಶ್ವಮೇಧ ಮಾಡಿದ ಧರ್ಮರಾಯನ . 
ರಾಜ್ಯಾನೇ ಶಾಶ್ವತವಾಗಿ ಉಳಿಯಲಿಲ್ಲ. ಹನುಮಂತರಾಯ ಹಗ್ಗ ಕಡಿವಾಗ, 
ಪೂಜಾರಯ್ಯ ಶ್ಯಾಮಿಗೆ ಕೇಳಿದಾಂತ, ಅವರಿಗೆ ಯಾರಿಗೂ ಇಲ್ಲದ್ದು ತಮಗಾಗ್ತಾದೆ 
ಅಂತ ಕುಣೀತರಲ್ಲಾ ಈ ಹುಚ್ಚಿಗೆ ಏನು ಹೇಳ್ತಿ?” 

“ನೀನು ಹೇಳೋದು ಸರಿ ಪಾಪಯ್ಯ, ಆದರೇನು ಮಾಡಲಿಕ್ಕಾಗುತ್ತೆ, ಅವರ 
ಹುಚ್ಚು ಅವರಿಗೆ ಹಿತ. ನಾವು ಬ್ಯಾಡಾಂದ್ರೆ ಯಾರು ಕೇಳ್ತಾರೆ? ಅದರಾಗೂ ಇಂಥ 
ಮಾತು ಹೇಳೋಕೆ ಹೋದರೆ, “ಊರಿನ ಮಾತು ನಿನಗೇಕೋ ಮೂದೇವಿ ನಿನ್ನ 
ಪಾಡಿಗೆ ನೀನಿರು' ಅಂತ ಮೊಕಕ್ಕೆ ಕೈ ತಿವೀತಾರೆ.” 


ಕಾಳರಾತ್ರಿ ೧೭೯ 


“ಅವರ ಹುಚ್ಚು ಅವರು ಏನಾದರೂ ಹಾಳು ಬಡಿದುಕೊಂಡು ಹೋಗಲಿ, 
ಪ್ರೀತಿ ಆದರೆ ಬೆತ್ತಲೆ ಕುಣೀಲಿ, ನಾನೇನು ಬೇಡ ಅನ್ನೋದಿಲ್ಲ ತನ್ನ ಹುಚ್ಚಿನ ಉರಲು 
ಯಾರ ಯಾರ ಕುತ್ತಿಗೆಗೋ ಎಳೆಯೋದೇನು ಚಂದ? ಅವರಿಗೆ ರಾಜ್ಯ ಬೇಕಾದರೆ 
ಅವರು ಸಾಯಲಿ. ಅದು ಬಿಟ್ಟು, ಊರೆಲ್ಲಾ ಸತ್ತು ರಾಜ್ಯ ನನಗಾಗಲಿ ಅಂದರೆ 
ಯಾವ ದೇವರು ಒಪ್ಪೋ ಮಾತು ಪೂಜಾರಯ್ಯ?' 

“ರಾಮದೇವರ ಹೆಂಡತೀನ ರಾವಣ ಕದ್ದುಕೊಂಡು ಹೋದಾಂತ ಹೆಂಡರು 
ಮಕ್ಕಳೂ ಇಲ್ಲದ ಹನುಮಂತ ಸಮುದ್ರ ಹಾರಿದ. ಬಾಲಕ್ಕೆ ಬೆಂಕಿ ಹಚ್ಚಿಕೊಂಡು, 
ಊರೆಲ್ಲಾ ಅಲೆದ. ಪರಮಾತ್ಮನ ಆಟಾನೇ ಹಂಗೇ ಪಾಪ ಪಯ. ಹತ್ತು ಕಿತ್ತು ಒಂದು 
ಕಟ್ಟುತ್ತಾನೆ; ನೂರು ಕೊಂದು ಒಂದನ್ನ ನ ಬದುಕಿಸ್ತಾನೆ. ಅವನಾಟಕ್ಕೆ ಯಾರು ಬೇಡಾನ್ಹೋಕೆ 
ಆಗ್ರದೆ ಹೇಳು.” 

“ಏನಾಟಾನೋ ಏನು ಕಾಟಾನೋ, ಸದ್ಯ ಕೋಣನ ಜಗಳದಲ್ಲಿ ಮರ 
ಬಡವಾಯಿತು ಅನ್ನೋ ಹಾಗೆ, ಈ ಅರಮನೆ ದಳವಾಯಿಗಳ ಕಿತ್ತಾಟದಲ್ಲಿ ಈ 
ಅಣ್ಣತಮ್ಮದೀರು ಮೊಕ ಕೆಡಿಸಿಕೊಳ್ಳೆ ನಗ್ತಾ ನಗ್ತಾ ಇದ್ರೆ ಸಾಕಾಗಿಹೋಗಿದೆ ನನಗೆ” 

-ಎಂದ ಪಾಪನಾಯಕ. ಭೀಮಯ್ಯನ ಹೃದಯಾಂತರಾಳದ ಬಯಕೆಯೂ 
ಅಷ್ಟೇ ಆಗಿತ್ತು. ದುರ್ಗದಲ್ಲಿ ಹೊತ್ತಿದ ಬೆಂಕಿಯಲ್ಲಿ ಸಿಕ್ಕು ತನ್ನ ಮಮತೆಯ ಹೂವು 
ಬಾಡದಿದ್ದರೆ ಸಾಕು. 

ಇವರಿಬ್ಬರೂ ಹೀಗೆ ಮಾತನಾಡುತ್ತಾ ಕುಳಿತಿರುವಾಗಲೇ, ದುರ್ಗದತ್ತಣಿಂದ 
ಬರುತ್ತಿರುವ ಕುದುರೆಯ ಖರಪುಟದ ಸದ್ದು ಕೇಳಿ ಪಾಪನಾಯಕ ಎದ್ದು ನಿಂತು, 
ಹುಬ್ಬಿಗೆ ಕೈಯಿಕ್ಕಿ ನೋಡಿದ. ತನ್ನ ಕರಿಯ ಬಣ್ಣದ ಕುದುರೆಯನ್ನೇರಿ ವೀರಣ್ಣ 
ಬರುತ್ತಿರುವುದು ಕಾಣಿಸಿತು. ಅವನ ಹೃದಯ ಹೊತ್ತಿದ್ದ ಭಾರ ಅರ್ಧ ಹಗುರಾದಂತಾಗಿ, 
ಮನೆಯೊಳಗಿದ್ದೆ ಸೊಸೆಗೆ- 

“ನಿನ್ನ ಸರದಾರ ಮೈದುನ ಬಂದ ನೋಡು ಗಂಗಾ” 

-ಎಂದು ಕೂಗಿ ಹೇಳಿದ. ಅವನ ಮಾತು ಕೇಳಿದ ಕೂಡಲೇ ಗಂಗವ್ವ, 
ಮನೆಯೊಳಗಿನಿಂದ ಚಿಗರಿಯಂತೆ ಜಿಗಿದು ಅಂಗಳಕ್ಕೆ ಬಂದು, ವೀರಣ್ಣ ಬರುವುದನ್ನೇ 
ಕಾಯುತ್ತಾ ನಿಂತಳು. 

ಸ್ವಲ್ಪ ಹೊತ್ತಿನಲ್ಲೇ ವೀರಣ್ಣನ ಕುದುರೆ ಅಂಗಳಕ್ಕೆ ಬಂದು ನಿಂತಿತು. ವೀರಣ್ಣ 
ಕುದುರೆಯಿಂದ ಇಳಿಯುತ್ತಿದ್ದ ಹಾಗೇ, ಎಲ್ಲರೂ ಅವನ ಸುತ್ತ ನೆರೆದು "ದುರ್ಗದಲ್ಲಿ 
ಏನಾಯಿತು? ಎರಡು ದಿನದಿಂದ ಏಕೆ ಬರಲಿಲ್ಲ?' ಎಂದು ಒಟ್ಟಿಗೆ ಕೇಳಿದರು. 
ಆತನನ್ನು ಕಾಣದೆ ಎರಡು ದಿನಗಳಿಂದ ಕಾತರಿಸಿದ ರೊಪ್ಪದ ನಾಯಿ ಅವನನ್ನು ಕಂಡ 
ಕೂಡಲೇ, ಕಟ್ಟಿದ ಹಗ್ಗವನ್ನು ಕಿತ್ತು, ಅವನ ಸುತ್ತ ಹಾರಾಡಿ, ಅವನ ಕೈಕಾಲುಗಳನ್ನು 
ನೆಕ್ಕಿತು. ಮೈಮೇಲೆ ಹಾರುತ್ತಿದ್ದ ನಾಯಿಯನ್ನು ದೂರ ತಳ್ಳಿ, ಯಾರ ಪ್ರಶ್ನೆಗೂ ಉತ್ತರ 
ಕೊಡದೆ, ಲಾಯದಲ್ಲಿ ಕುದುರೆಯನ್ನು ಬಿಗಿದು, ಬಾಗಿಲಲ್ಲಿದ್ದ ಚೊಂಬಿನಲ್ಲಿಯ ನೀರಿನಲ್ಲಿ 
ಕೈಕಾಲು ಮುಖ ತೊಳೆದು ನೆಟ್ಟಗೆ. ಒಳಗೆ ಹೋದ. 


೧೮೦ ಕಂಬನಿಯ ಕುಯಿಲು 


ಅವನ ವರ್ತನೆಯನ್ನು ಕಂಡು ಪಾಪನಾಯಕನಿಗೆ ಸಿಟ್ಟು ಬಂತು. 

“ಮಾತಾಡಿಸಿದ್ರೆ ಮಾತಾಡಿಸ್ಟೋರ ಜ್ಞಾನಾನೇ ಇಲ್ಲ. ಯಾವುದೋ ದೇವರು 
ಮೈಮೇಲೆ ಬಂದದೆ ಅಂತ ಕಾಣಸ್ತದೆ. ಇನ್ನೂ ಸಣ್ಣ ವಯಸ್ಸಾಗಿದ್ರೆ ಬಾರಕೋಲು 
ತಗೊಂಡು ಮೈ ಹೊಕ್ಕ ಭೂತಾ ಬಿಡಿಸ್ತಿದ್ದೆ. ಕತ್ತೆಗೆ ಬಂದ್ಗಂಗೆ ವಯಸ್ಸು ಬಂತು. ಆ 
ಜ್ಞಾನಾ ಮಾತ್ರ ಬರಲಿಲ್ಲ?” 

-ಎಂದು ವಟಗುಟ್ಟಿದ. ಗಂಗವ್ವನಿಗೂ ಅವನ ತಾತ್ಸಾರದ ವರ್ತನೆಯನ್ನು ಕಂಡು 
ಕರುಳು ಕಿವಿಚಿದಂತಾಗಿ, ಅವಳಲ್ಲಿದ್ದ ಹೆಣ್ಣು ಮುನಿದಿದ್ದರೂ, ಮಾತೃಹೃದಯ ಆ 
ಅವಿನಯಕ್ಕೂ ಸಮಾಧಾನವನ್ನು ಹುಡುಕಿ, ತಾನೇ ಬೇರೆಯವರಿಗೆ ಸಮಾಧಾನ ಹೇಳಿತು. 

“ಏನು ಮಾವಯ್ಯ, ದೊಡ್ಡೋರೆ ಹೀಗೆ ಸಿಟ್ಟಾದರೆ, ಚಿಕ್ಕೋರಿಗೆ ಶ್ರೇಯ 
ಸ್ಸಾದೀತಾ? ಎಷ್ಟು ದಣುಕೊಂಡು ಬಂದಿದಾನೋ ಏನೋ, ಕುದುರೆಯಿಂದ ಇಳೀತಿದ್ದ 
ಹಾಗೇ ಉಸಿರು ತಿರುಗಿಸಿಕೊಳ್ಳಲಿಕ್ಕೂ ಬಿಡದೆ, ಒಂದೇ ಸಲ ಪ್ರಶ್ನೆ ಮಾಡಿದರೆ 
ಬೇಜಾರಾಗಲ್ವಾ? ಒಂದ್ಗಳಿಗೆ ದಣಿವಾರಿಸ್ಕೊಂಡ ಮೇಲೆ ನಾವು ಕೇಳದಿದ್ದರೂ 
ಹೇಳ್ತಾನೆ.” 

“ಇದು ದಣಿವಲ್ಲಾ, ಮೈ ಸೊಕ್ಕು ಗಂಗಾ. ನನಗ್ಯಾಕೆ? ನೀನುಂಟು ನಿನ್ನ ಪ್ರೀತಿ 
ಮೈದುನ ಉಂಟು. ಅವನೇನಾರ ಹೇಳಿದ್ರೆ ನನ್ನೂ ವಸಿ ಹೇಳು. ಜೀವಂತ ಇದಾರೆ 
ಅಂತ ಕೇಳಿದ್ರೆ ಸಾಕು. ಸಂತೋಷ ಆಗ್ತದೆ. ಬಾ ಪೂಜಾರಯ್ಯ, ಸ್ವಲ್ಪ ಹಂಗೆ ಗದ್ದೆ 
ತಾವ ಹೋಗಿ ಬರಾಣ-ಬೆಳೆದ ಗದ್ದೆ ಕಂಡರೆ, ಪೋಲಿದನ ಉಳಿಸಾಕಿಲ್ಲ' 

-ಎಂದು ಪಾಪನಾಯಕ ದೊಣ್ಣೆಯನ್ನು ಹಿಡಿದು, ನೆಲಕ್ಕೆ ಹಾಸಿದ್ದ ಕಂಬಳಿಯನ್ನು 
ಕೊಡವಿ ಹೆಗಲ ಮೇಲೆ ಹಾಕಿಕೊಂಡು ಹೊರಟ. 

ಭೀಮಯ್ಯ, “ನನ್ನ ಗಿರಿಜೆ ಸುದ್ದಿ ಏನಾರ ಗೊತ್ತದೇನೋ ಕೇಳು ಗಂಗಕ್ಕ. 
ಆಮೇಲೆ ಹೇಳೋವಂತೆ” 

-ಎಂದು ಹೇಳಿ, ಪಾಪನಾಯಕನನ್ನು ಹಿಂಬಾಲಿಸಿದ. ಆ ವೃದ್ಧೆರಿಬ್ಬರ ಬೆನ್ನನ್ನೂ 
ನೋಡುತ್ತಾ ಒಂದು ಗಳಿಗೆ ಹಾಗೇ ಅಂಗಳದಲ್ಲಿನಿಂತಿದ್ದಳು ಗಂಗವ್ವ. ಏಕೋ ಅವಳಿಗೂ 
ತಟಕ್ಕನೆ ಒಳಗೆ ಹೋಗುವ ಮನಸ್ಸಾಗಲಿಲ್ಲ. ಆದರೆ ಹಸಿದ ಮೈದುನ ತನಗಾಗಿ ಊಟಕ್ಕೆ 
ಕಾದು ಕುಳಿತಿರಬಹುದೆಂಬ ನೆನಪು ಅವಳನ್ನು ಮನೆಯೊಳಗೆ ಎಳೆಯಿತು. 

ಆದರೆ ಆಕೆ ಊಹಿಸಿದಂತೆ, ವೀರಣ್ಣ ಎಂದಿನಂತೆ ಅಡಿಗೆಯ ಮನೆಯೊಳಗೆ" 
ಊಟದ ತಳಿಗೆಯನ್ನಿಟ್ಟುಕೊಂಡು, ತನ್ನ ಅತ್ತಿಗೆ ಬಡಿಸಲು ಬರುವುದನ್ನೇ ಕಾದು 
ಕುಳಿತಿರಲಿಲ್ಲ. ತೊಟ್ಟ ಬಟ್ಟೆಯನ್ನು ತೆಗೆದುಹಾಕಿ ನಡುಮನೆಯೊಳಗೆ ಗೋಡೆಗೆ ಒರಗಿ, 
ಕಣ್ಣುಮುಚ್ಚಿ ಕುಳಿತಿದ್ದ ಅವನ ಮನದೊಳಗಿನ ಯಾವುದೋ ಉಗ್ರ ಭಾವನೆ, ಬಿಗಿತ 
ಮೋರೆಯ ಮೇಲೆ ಉರಿಯಾಗಿ ಹೊಳೆದು, ಚಿರಪರಿಚಿತವಾದ ಆ ಮುಖವೂ 
ಹೊಸ ಕರ್ಕಶತೆ ತುಂಬಿ ಅಪರಿಚಿತವಾದುದಾಗಿ ಕಾಣಿಸಿತು ಗಂಗವ್ವನಿಗೆ, ಆ ಮುಖವನ್ನು 
ನೋಡಿ, ಅವನನ್ನು ಮಾತನಾಡಿಸುವ ಧೈರ್ಯವಾಗಲಿಲ್ಲಅವಳಿಗೆ. ಸದ್ದುಮಾಡದಂತೆ 
ಒಳಗೆ ಹೋಗಿ, ಊಟಕ್ಕೆ ಸಿದ್ಧತೆ ಮಾಡಿ, ಮೃದುವಾದ ದ್ವನಿಯಲ್ಲಿ "ತಳಿಗೇಲಿ ಅನ್ನ 


ಕಾಳರಾತ್ರಿ ೧೮೧ 


ಆರಿಹೋಗತಾ ಅದೆ' ಎಂದು ಹೇಳಿದಳು. ಮೊದಲ ಬಾರಿ ಆಕೆ ಹೇಳಿದುದು ವೀರಣ್ಣನ 
ಕಿವಿಯನ್ನು ಹೋಗಲಿಲ್ಲ, ಕುಳಿತಂತೆಯೇ ಕುಳಿತಿದ್ದ. ಮತ್ತೆ ಒಂದೆರಡು ಬಾರಿ ಕೊಗಿದ 
ಮೇಲೆ ಎದ್ದು ಬಂದು, ತಟ್ಟೆಯ ಮುಂದೆ ಕುಳಿತು, ಮಾತನಾಡದೆ ಊಟ 
ಮಾಡಲಾರಂಭಿಸಿದ. ಅವನ ರೀತಿಯಿಂದ, ತಾನು ಕೇಳದೇ ಅವನೇ ಯಾವ ಮಾತನ್ನೂ 
ಆಡುವುದಿಲ್ಲವೆಂದು ಮನವರಿಕೆಯಾಗಿ, ತಾನೇ ಅವನನ್ನು ಮಾತನಾಡಿಸಿದಳು ಗಂಗವ್ವ. 

“ಏನು ವೀರಣ್ಣಾ, ಎರಡು ದಿನದಿಂದ ಇಬ್ಬರೂ ಮನೆಗೆ ಬರಲಿಲ್ಲ. ಸುದ್ದಿ 
ತಿಳೀದೇ ಭಾಳ ಭಯವಾಗಿತ್ತು. ನೀನು ಬಂದದ್ದು ನೋಡಿ ಅರ್ಧಜೀವ ಬಂದ 
ಹಾಗಾಯಿತು...” 

ಅತ್ತಿಗೆಯ ಮಾತು ಕಿವಿಗೆ ಬಿದ್ದರೂ ಬೀಳದವನಂತೆ ವೀರಣ್ಣ ವೇಗವಾಗಿ ಊಟ 
ಮುಗಿಸುತ್ತಿದ್ದ ಅವನ ಮೌನ, ಗಂಗವ್ವನ ಹೃದಯವನ್ನು ಮುಳ್ಳಿನಂತೆ ಇರಿಯುತ್ತಿತ್ತು. 
ಆ ನೋವನ್ನು ಮುಖದಲ್ಲಾಗಲಿ, ಮಾತಿನಲ್ಲಾಗಲಿ ತೋರಗೊಡದೆ, ಮತ್ತೆ ತಾನೇ 
ಪ್ರಶ್ನೆ ಮಾಡಿದಳು. | 

“ಅವರನ್ನೆಲ್ಲಾದರೂ ಕಂಡಿದ್ದೆಯಾ?” 

“ಯಾರನ್ನು?” 

-ಗುಟರೆ ಹಾಕುವಂತೆ ವೀರಣ್ಣ- 

“ಊಹೂ. ನನಗೆ ಯಾರ ಸುದ್ದಿಯೂ ತಿಳಿಯದು. ನಾನೆಲ್ಲಿ, ಅವೆನಲ್ಲಿ?” 

ಅವನಾಡಿದ ಮಾತು ಕೇಳಿ ಗಂಗವ್ವನ ಎದೆಯಲ್ಲಿ ಧಿಗ್ಗನೆ ದಿಗಿಲು ಕವಿಯಿತು. 

“ಇದೇನು ವೀರಣ್ಣಾ ಹೀಗೆ ಮಾತಾಡ್ತೀಯ?” | 

-ಎಂದು ಕಾತರಳಾಗಿ ಕೇಳಿದಳು ಗಂಗವ್ವ. 

“ಮತ್ತೆ ಹೇಗೆ ಮಾತಾಡಲಿ ಅತ್ತಿಗೆ. ಅರಮನೇನ ಕಾಪಾಡೋಕೆ ಹೊರಟಿರೋ 
ಧೀರರು, ಅವರ ಮುಂದೆ ನಾವು ಯಾವ ಕಾಲಕಸ. ದೊಡ್ಡವರ ಸುದ್ದಿ ನನಗೆ ಏಕೆ 7? 

ತನ್ನ ಹೃದಯದಲ್ಲಿದ್ದ ಹಾಲಾಹಲವನ್ನೆಲ್ಲಾ ಹೊರಚೆಲ್ಲುವ ಕರ್ಕಶವಾದ ಧ್ವನಿಯಲ್ಲಿ 
ಹೇಳಿದ ವೀರಣ್ಣ 

“ವೀರಣ್ಣಾ...” 

ಅವನ ಮಾತು ಕೇಳಿ ಚಾವಟಿಯ ಏಟು ತಿಂದವಳಂತೆ ನರಳಿ ಕೂಗಿದಳು 
ಗಂಗವ್ವ. ಆ ನೋವಿನ ಕೂಗು ಕೇಳಿ, ಅದುವರೆಗೂ ಅತ್ತಿಗೆಯ ಮುಖ ನೋಡದೆ 
ಊಟ ಮಾಡುತ್ತಿದ್ದ ವೀರಣ್ಣ ತಟಕ್ಕನೆ ತಲೆ ಎತ್ತಿ ಅವಳ ಮೊಗವನ್ನು ನೋಡಿದ. 
ಅಪಾರ ಯಾತನೆಯ ರುದ್ರ ನಾಟ್ಯರಂಗದಲ್ಲಿದ್ದ ಮುಖವನ್ನು ಮೈದುನನಿಗೆ ತೋರಿಸದೆ 
ಗಂಗವ್ವ ತಟಕ್ಕನೆ ತನ್ನ ತಲೆಯನ್ನು ಕೆಳಗೆ ಬಾಗಿಸಿದಳು. ಅವಳ ಕಣ್ಣಂಚಿನಿಂದ ತುಳುಕಿದ 
ಕಂಬನಿಯೊಂದು ನೆಲದ ಮೇಲೆ ಬಿದ್ದು ಹರಡಿತು. ಅದನ್ನು ಕಂಡ ಕೂಡಲೇ, 
ಅದುವರೆಗೂ ಕ್ರೋಧದ ಅಣೆಕಟ್ಟಿನ ಹಿಂದೆ ಒತ್ತಿ ನಿಂತಿದ್ದ ಪ್ರೀತಿ, ಕಟ್ಟನ್ನು ಕಿತ್ತು 
ನುಗ್ಗಿತು. 


೧೮೨ ಕಂಬನಿಯ ಕುಯಿಲು 


“ಅತ್ತಿಗೆ ನಾನು ಪಾಪಿ. ನನ್ನನ್ನು ಪ್ರೀತಿಸಿದ ಯಾರಿಗೂ ನನ್ನಿಂದ ಸುಖ ಇಲ್ಲ. 
ನನ್ನನ್ನು ಕ್ಷಮಿಸು” 

-ಎಂದು ಕೂಗಿ ಹೇಳಿದವನೇ ವೀರಣ್ಣ, ಅಲ್ಲಿರಲಾರದೆ ಎದ್ದು ಹೋಗಿ, 
ಕೈತೊಳೆದು ಹಜಾರದಲ್ಲಿಯೆ ಕುಳಿತ. ಮೈದುನನ ಅರೆ ಉಂಡ ತಟ್ಟೆಯ ಎದುರು 
ಗಂಗವ್ವ ಕುಳಿತಂತೆಯೇ ಕುಳಿತಿದ್ದಳು. ಹತ್ತಾರು ಕಡೆಯಿಂದ ಕವಿದು ಬಂದ ದುಃಖದ 
ಬೇಗೆಯಲ್ಲಿ ಅವಳಿಗೆ ಪ್ರಪಂಚದ ಅರಿವು ಮರೆತುಹೋದಂತಾಗಿತ್ತು. 

“ಗಂಗಕ್ಕಾ!” ಎಂದು ಆತುರವಾಗಿ ಕೂಗಿಕೊಂಡು ಒಳನುಗ್ಗಿದ ಗಿರಿಜೆ 
ಹಜಾರದಲ್ಲಿಕುಳಿತ ವೀರಣ್ಣನನ್ನು ಅನಿರೀಕ್ಷಿತವಾಗಿ ಕಂಡು ಒಂದು ಹೆಜ್ಜೆ ಹಿಮ್ಮೆ ಟ್ರಿದಳು. 
ಮರುಗಳಿಗೆಯೇ ಆಘಾತದಿಂದ ಸಾವರಿಸಿಕೊಂಡು, ಮುಖದ ಮೇಲೆ ಮುಸುಗನ್ನೆಳೆದು 
ಕೊಂಡು ಅಡಿಗೆಯ ಮನೆಯ ಬಾಗಿಲಿನಲ್ಲಿ ನಿಂತು, ದುಃಖವೇ ಮೂರ್ತಿವೆತ್ತಂತೆ 
ಕಂಬನಿಗೆರೆಯುತ್ತಾ ಕುಳಿತ ಗಂಗವ್ವನನ್ನು ಕಂಡು ಬೆಚ್ಚಿ, ಹಾಗೇ ಒಂದು ಗಳಿಗೆ ನಿಂತು 
ನೋಡಿದಳು. ಒಂದು ಹೆಣ್ಣು ಹೃದಯದ ನೋವು ಇನ್ನೊಂದು ಹೆಣ್ಣು ಹೃದಯವನ್ನು 
ಸೂಜಿಗಲ್ಲಿನಂತೆ ಸೆಳೆಯಿತು. ಗಂಗವ್ವನ ಬಳಿಗೆ ಧಾವಿಸಿ ಆಕೆಯನ್ನು ತನ್ನೆದೆಗೆ ತಬ್ಬಿಕೊಂಡು 
ಕೇಳಿದಳು ಗಿರಿಜೆ: 

“ಏನಾಯಿತು ಗಂಗಕ್ಕಾ? ಇದೇನಿದು ಎಂದೂ ಇಲ್ಲದ ಅವತಾರ! ದೀಪ 
ಹಚ್ಚೋ ಹೊತ್ತಿನಲ್ಲಿ ಕಣ್ಣಲ್ಲಿ ನೀರು ಹಾಕೋದೆ. ಚೆನ್ನಾಯಿತು ಬಿಡು, ಏನಾಯಿತು 
ಹೇಳು.” 

ಗಿರಿಜೆಯ ಸಾಂತ್ಸನದಿಂದ ಗಂಗವ್ವನ ದುಃಖ ಕಡಿಮೆಯಾಗದೆ, ಹೆಚ್ಚಾಗಿ 
ಹೊರಚೆಲ್ಲಿತು. ಗಿರಿಜೆಯ ಭುಜಕ್ಕೆ ತೋಳನ್ನು ಹಾರದಂತೆ ಹಾಕಿ ಹೇಳಿದಳು: 

“ನಾನಿನ್ನು ಬಹಳ ದಿನ ಬದುಕಬಾರದು ಗಿರಿಜಾ- ಎಲ್ಲಾ ನಗುತ್ತಾ ಇರೋ 
ವಾಗಲೇ ನಾನು ಕಣ್ಣು ಮುಚ್ಚಿಕೊಂಡರೆ ಒಳ್ಳೇದು.” 

“ಛೀ! ಅದೇನು. ಶಕುನದ ಸ್ರ ಆಡೀಯ ಬಿಡಕ್ಕ. ಕಸ್ತೂರಣ್ಣ, ನೀನು 
ಹೀಗೆ ಮಾತಾಡಿದೆ ಅಂತ ಕೇಳಿದ್ರೆ ಅಲ್ಲೇ ಎದೆ ಒಡೆದುಕೊಂಡು ಸಾಯ್ದಾನೆ. ಬಿಡು 
ಅಂಥ ಮಾತಾಡಬಾರದು.” 

“ಅವರಿಗೂ ನನ್ನ ನೆನಪಿಲ್ಲದ ಹಾಗಾಗಿಹೋಗಿದೆ ಗಿರಿಜಾ. ಎರಡ್ಡಿನದಿಂದ 
ಅವರ ಸುದ್ದೀನೇ ಇಲ್ಲ. ಹೇಗಿದಾರೋ ಏನೋ, ಹೇಳೋರೂ ಇಲ್ಲ.” 

“ಅದಕ್ಕೇ ನಾನು ಬಂದದ್ದು. ಬರುವಾಗ ಕಸ್ತೂರಣ್ಣನಿನಗೆ ಹೇಳುವಂತೆ ಹೇಳಿದ.” . 

“ಏನಂತ?” 

“ಗದ್ದಲ ಎಲ್ಲ ಕಡಿಮೆ ಆದರೆ ನಾಳೆ ಸಂಜೆ ಮನೆಗೆ ಬರ್ತೀನಿ. ಏನೂ ಭಯ 
ಇಲ್ಲಾಂತ ಹೇಳು ಅಂತ.” 

“ಸದ್ಯ ಬದುಕಿದೆ. ನನಗಂತೂ ದುರ್ಗದಲ್ಲಿ ಏನೇನೊ ಆಗ್ತಾ ಇದೆ ಅಂತ ಕೇಳಿ 
ಜೀವಾನೆ ಹಾರಿಹೋಗಿತ್ತು. ಯಾರನ್ನು ಕೇಳಿದರೂ ಸರಿಯಾಗಿ ಹೇಳಲೊಲ್ಲರು. 

ಒಬ್ಬೊಬ್ಬರು ಒಂದೊಂದು ಥರಾ ಹೇಳಿದಳು. ನಿಖರವಾಗಿ ಹೀಗೇಂತ ಹೇಳೋರೆ 
ದಕ್ಕಿಲ್ಲ, 'ಕಣ್ಣುಕಟ್ಟಿ ಕಾಡಿನಲ್ಲಿ ಬಿಟ್ಟಹಾಗಾಗಿತ್ತು.” 


ಕಾಳರಾತ್ರಿ ೧೮೩ 


“ಏಕೆ ಅವರು ಹೇಳಲಿಲ್ಲವೇ?” 

-ಗಿರಿಜೆ ವೀರಣ್ಣ ಕುಳಿತಿದ್ದ ಕಡೆ ಕಣ್ಣು ತಿರುಗಿಸಿ ಕೇಳಿದಳು. 

ಅವಳ ಪ್ರಶ್ನೆಗೆ ಗಂಗವ್ವ ಉತ್ತರ ಕೊಡಲಿಲ್ಲ. ಅವಳ ಮುಖದಿಂದ ಭಾರವಾದ 
ನಿಟ್ಟುಸಿರಿನಿಂದಲೇ ಗಿರಿಜೆಗೆ ಅರ್ಥವಾಗಿ, ಅವಳ ಮುಖ ಗಂಭೀರವಾಯಿತು. ತಾನೂ 
ನಿಟ್ಟುಸಿರಿಟ್ಟು ಹೇಳಿದಳು: 

“ಹೋಗಲಿ ಬಿಡು. ನಮಗ್ಯಾಕೆ ಬೇರೆಯೋರ ಮಾತು. ಕಸ್ತೂರಣ್ಣ ನನಗೆ 

ಹೇಳಿದ್ದನ್ನು ಹೇಳಿ ಹೋಗೋಣಾಂತ ಬಂದೆ.” 

“ನೀವೆಲ್ಲ ಬಂದಿರಿ. ಅವರೂ ಒಂದು ಗಳಿಗೆ ಬಂದು ಮುಖ ತೋರಿಸಿ 
ಹೋಗಿದ್ದರೆ ಚೆನ್ನಾಗಿತ್ತು ಗಿರಿಜಾ.” 

—ತನ್ನೆದೆಯಲ್ಲಿ ಮೂಡಿದ ಬಯಕೆಯನ್ನು ಮುಚ್ಚಿಡಲಾಗದೆ ಹೇಳಿದಳು ಗಂಗವ್ವ. 

“ಹೂ, ಕಸ್ತೂರಣ್ಣನೂ ಬರಬೇಕೆಂತೂಲೇ ಇದ್ದ. ಅಪ್ಪಣೇನೂ ಸಿಕ್ಕಿತ್ತು. ಆದರೆ 
ಇನ್ನೇನು ಹೊರಡಬೇಕು ಅನ್ನುವಾಗ ಏನೋ ಆಯಿತೂಂತ ಪ್ರಧಾನಿಗಳು ಹೇಳಿ 
ಕಳಿಸಿದರು. ಅದಕ್ಕೇ ಬರಲಾಗಲಿಲ್ಲ.” 

“ಮತ್ತೇನಾಯಿತು ಗಿರಿಜಾ... ಏನಾದರೂ ಆಗಬಾರದ್ದು...” 

-ಉಕ್ಕಿಬಂದ ಕುತೂಹಲವನ್ನು ಅಡಗಿಸಲಾರದೆ ಕೇಳಿದಳು ಗಂಗವ್ವ. 

ಗಿರಿಜೆ ಹೇಳಿದುದನ್ನು ಕೇಳಿ ಹೊರಗೆ ಕುಳಿತಿದ್ದ ವೀರಣ್ಣನ ಕಿವಿಯೂ ಅರಳಿತು. 
ಏನೂ ಹೇಳುವಳೋ ಎಂದು ಆಸಕ್ತಿಯಿಂದ ಕಿವಿ ನಿಮಿಳಿರಿಸಿ ಕೇಳಿದ. 

“ದುರ್ಗಕ್ಕೆ ಯಾಕೋ ಗ್ರಹಚಾರ ಕೆಟ್ಟದೆ ಗಂಗಕ್ಕ. ಇಂಥಾದ್ದಾಗುತ್ತದೆ, ಇಂಥಾ 
ದ್ಹಾಗುವುದಿಲ್ಲ ಎಂತ ಜೋಯಿಸರೂ ಹೇಳಲಿಕ್ಕೆ ಸಾಧ್ಯವಾಗೋ ಹಾಗಿಲ್ಲ. ಅಷ್ಟು 
ವಿಚಿತ್ರವಾಗಿದೆ. ಲೋಕಾನೇ ತಿಳಿದೋರು ಈಗೇನೋ ಮುಂದಿನ ಗಳಿಗೆಯೇನೋ 
ಅಂತ  ತಬ್ಬಿಬ್ಬಲಾಗಿರೋವಾಗ, ನಮ್ಮಂಥಾ ಹೆಣ್ಣು ಹೆಂಗಸರಿಗೇನು ತಿಳಿಯುತ್ತೆ! ಹೇಳಿದ 
ಚಾಕರಿ ಬಗುಳಿಕೊಂಡು ಬಂದರಾಯಿತು, ನಾನಿನ್ನು ಬರ್ತೀನಿ ಗಂಗವ್ವ, ಮನೇಲಿ 
ಅಪ್ಪಯ್ಯನ ಜೀವ ಹೊಯ್ದಾಡ್ತಾ ಇರ್ತದೆ. ಅವನ ಜೀವಕ್ಕೆ ಅದೊಂದು ಹುಚ್ಚು ) ಹನುಮಕ್ಕ 
ಬೇರೆ ಗಂಟು ಬಿದ್ದದೆ. ಅವಳ ಗತಿ ಏನಾಗಿದೆಯೋ ಹೋಗಿ ನೋಡ್ತೀನಿ. ನೀನು 
ಯಾವುದೂ ಮನಸಿಗೆ ಹಚ್ಚಿಕೋಬೇಡ. ನಾನು ಬರಲೆ?” 

ಗಿರಿಜೆಯ ಮಾತು ಕೇಳಿ, ಮುಗಿಲುದ್ದ ನಿಂತಿದ್ದ ವೀರಣ್ಣನ ಕುತೂಹಲ 

ಪಾತಾಳಕ್ಕಿಳಿದು ಹೋಯಿತು. ಅವಳಾವದೋ ತನಗೆ ತಿಳಿದ ಮಾತನ್ನು ಹೇಳದೆ 

ಮುಚ್ಚಿಟ್ಟಳೆಂಬುದು ಅವನಿಗೆ ಅರಿವಾಯಿತು. ಹಾಗೆಯೇ ಹೇಗಾದರೂ ಮಾಡಿ 
೫. ತಿಳಿದುಕೊಳ್ಳಬೇಕೆಂಬ ಕುತೂಹಲವೂ ಬೆಳೆಯಿತು. ಗಿರಿಜೆ ಹೊರ 
ಬರುವುದನ್ನೇ ಕಾದು ಕುಳಿತ. 

ಗಿರಿಜೆಯಾಡಿದ ಮಾತು ಕೇಳಿ, ಗಂಗವ್ವನಿಗೂ ಭೀಮಯ್ಯ ಮಗಳು ಬರಲಿಲ್ಲ 
ವೆಂದು ಚಡಪಡಿಸುತ್ತಿದ್ದುದು ನೆನಪಾಯಿತು. 


೧೮೪ ಕಂಬನಿಯ ಕುಯಿಲು 


“ಛೀ! ನನ್ನ ಮರವಿಗಿಷ್ಟು! ಹೋಗು. ಯಾವುದೋ ಮಾತಿನಲ್ಲಿ ಇಲ್ಲೇ 
ಕೂಡಿಸಿಕೊಂಡೆ. ಪೂಜಾರಯ್ಯ ನಿನ್ನ ಕಾಣದೆ ನೀರು ತಪ್ಪಿದ ಮೀನಿನ ಹಾಗೆ 
ಚಡಪಡಿಸ್ತಿದಾನೆ ಎರಡು ದಿನದಿಂದ. ಅಂದ ಹಾಗೆ- ಈಗ ನೀನೇ ಹೋಗಿ ಎಸರು 
ಕೂಡಿಸಬೇಕೇನೋ?' 

"ಅಪ್ಪಯ್ಯ ಏನು ಮಾಡಿಕೊಂಡಿದ್ದಾನೋ ಕಾಣೆ. ಏನಾದರೂ ಮಾಡಿದ್ದರೆ 
ಆಯಿತು. ಇಲ್ಲದೆ ಹೋದರೆ ಅದು ಎಷ್ಟು ಹೊತ್ತಿನ ಕೆಲಸ.” 

“ಅದೇನೂ ಬೇಡ. ನಾನು ಮಾಡಿದ್ದೇ ಬೇಕಾದಷ್ಟು ಮಿಕ್ಕಿದೆ. ನಿನಗೂ ಆಗುತ್ತೆ 
ತಗೊಂಡು ಹೋಗು? 

-ಎಂದು ಹೇಳಿ ಗಂಗವ್ವ ಉಳಿದಿದ್ದ ಅಡಿಗೆಯನ್ನೆಲ್ಲಾ ಬೇರೆ ಮಡಿಕೆಗಳಿಗೆ 
ಹಾಕಿ ತೆಗೆದುಕೊಟ್ಟಳು. 

“ಇದೇನಕ್ಕಾ ಎಲ್ಲಾ ಇಟ್ಟುಬಿಟ್ಟೆ, ನಿಮ್ಮದೆಲ್ಲಾ ಊಟ ಆಯಿತೆ?” 

“ಹೂ. ಆಯಿತು.” 

“ನಿನ್ನದು?” 

-ಗಿರಿಜೆ ಗಂಗವುನ ಮುಖ ನೋಡುತ್ತಾ ಕೇಳಿದಳು. 

“ನನ್ನದೂ ಆಯಿತು” 

-ಎಂದಳು ಗಂಗವ್ವ ಬೇರೆತ್ತಲೋ ನೋಡುತ್ತ. ಆ ಮಾತಿನ ರೀತಿಯಿಂದಲೇ 
ಗಿರಿಜೆಗೆ ಗಂಗವ್ವ ಊಟ ಮಾಡಿಲ್ಲವೆಂಬುದು ಅರಿವಾಯಿತು. ಏನೋ ಹೇಳಬೇಕು 
ಎಂದುಕೊಂಡಳು- ಆದರೆ ಗಂಗವ್ವ ಅವಳು ಮಾತನಾಡಲು ಅವಕಾಶ ಕೊಡದೆ 
ಹೇಳಿದಳು- 

"“ಪೂಜಾರಯ್ಯ ಕಾದಿರ್ತಾನೆ. ಬೇಗ ಮನೆಗೆ ಹೋಗು ಗಿರಿಜಾ.” 

ಗಂಗವ್ವ ಹೇಳುವುದನ್ನು ಕೇಳಿ ಗಿರಿಜೆಗೆ ಊಟದ ವಿಷಯದಲ್ಲಿ ಹೆಚ್ಚು ಮಾತು 
ಬೆಳೆಸುವುದು ಆಕೆಗೆ ಬೇಕಾಗಿಲ್ಲವೆಂದು ಅರಿವಾಯಿತು. ಮಾರುಮಾತನಾಡದೆ, 
ನಿಟ್ಟುಸಿರಿಟ್ಟು ಅಡುಗೆಯ ಪಾತ್ರೆಗಳನ್ನು ತೆಗೆದುಕೊಂಡು ಹೋದಳು. ಗಂಗವ್ವ ಗಿರಿಜೆ 
ಹೋಗುವುದನ್ನೇ ನೋಡುತ್ತಿದ್ದಳು. 

ಗಿರಿಜ ಅಡಿಗೆಯ ಮನೆಯಿಂದ ಹೊರಬಂದುದನ್ನು ಕಂಡು, ಕುಳಿತಿದ್ದ ವೀರಣ್ಣ . 
ಚುರುಕಾಗಿ ಎದ್ದು ನಿಂತು, ಬೇರಾರಿಗೂ ಕೇಳದಷ್ಟು ತಗ್ಗಿದ ದ್ವನಿಯಲ್ಲಿ "ಗಿರಿಜಾ' 
ಎಂದ. 

ಆದರೆ ಅವಳವನಿಗೆ ಉತ್ತರ ಕೊಡದೆ, ಅವನ ಕಡೆಗೂ ನೋಡದೆ, ಅವನು 
ಅಲ್ಲಿರುವುದೇ ತಿಳಿಯದವಳಂತೆ ವೇಗವಾಗಿ ಹೊರಟುಹೋದಳು. ಅದನ್ನು ನೋಡಿ 
ವೀರಣ್ಣನ ಮುಖಕ್ಕೆ ರಾಚಿದಂತಾಗಿ, ಅವನ ಮುಖ ವಿವರ್ಣವಾಗಿ ನಿಂತವನು ಹಾಗೇ 
ನೆಲಕ್ಕೆ "ಕುಸಿದ. 

ಅದನ್ನು ನೋಡಿದ ಗಂಗವ್ವನ ಎದೆಗೆ ಏಕೋ ಬೆಂಕಿ ಹೊತ್ತಾದ. 


ಕಾಳರಾತ್ರಿ ೧೮೫ 


ಸ 


ಗಿರಿಜೆಯ ಎದೆಗೂ ಬೆಂಕಿ ಹೊತ್ತಿತ್ತು. ಗಂಗವ್ಹನ ಮನೆಯಿಂದ ಹೊರಬೀಳುವ 
ವರೆಗೂ ಹೇಗೋ ತನ್ನದೆಯ ಅಳಲನ್ನೂ ತೋರಗೊಡದಿದ್ದಳು. ಆದರೆ ಆ ಹೊಸಲನ್ನು 
ದಾಟಿ, ತಂಪಾದ ಗಾಳಿ ಮುಖಕ್ಕೆ ಸೋಕುತ್ತಲೂ, ಅದುವರೆಗೂ ತಡೆದಿದ್ದ ಕಂಬನಿ 
ಉಕ್ಕಿ ಬಂದು, ಕಣ್ಣುಕಾಣದಂತಾಗಿ, ನಡೆಯುವುದು ದುಸ್ತರವಾಯಿತು. ಆ ಮನೆಯಿಂದ 
ಮರೆಯಾಗುವವರೆಗೂ, ಹೇಗೂ ತಡವರಿಸುತ್ತಾ ನಡೆದು, ದಾರಿಯ ಬದಿಯಲ್ಲಿ 
ಬೆಳೆದಿದ್ದಹುಣಿಸೆಯ ಮರದಡಿಯಲ್ಲಿ ನಿಂತು ದುಃಖಕ್ಕೆ ಬಿಗಿದ ಕಡಿವಾಣವನ್ನು ಸಡಿಲಿಸಿ 
ಅತ್ತಳು. ಅದು ಗಳಿಗೆಯ ಅಳುವಲ್ಲ ಒಂದು ದಿನದ ದುಃಖವಲ್ಲ. 

ನಾಯಕರ ಎರುದ್ದ ದಂಗೆ ಎದ್ದ ಸೈನಿಕರ ಮುಖಂಡನಾಗಿ ಬಂದ ವೀರಣ್ಣನನ್ನು 
ಕಂಡಾಗಲಿಂದಲೂ, ಅವೆಳು ಕಟ್ಟಿಕೊಂಡಿದ್ದ ಯಾವುದೋ ಭವ್ಯಸ್ವಪ್ನಃ ಸೌಧ ಕಡಿದು 
ಬಿದ್ದು, ಅದರಡಿಯಲ್ಲಿ ಕಂಬನಿಯ ಕಾಸಾರ ನಿರ್ಮಾಣವಾಗಿ, ದಿನ ದಿನಕ್ಕೆ ಗಳಿಗೆ 
ಗಳಿಗೆಗೆ ಅದು ತುಂಬುತ್ತಾ ಬಂದಿತ್ತು. 

ನಾಗತಿಗೆ ಬಹಳ ಹತ್ತಿರವಿದ್ದು ಆಕೆಯ ಜೀವನದ ನಿಕಟ ಪರಿಚಯವನ್ನು ಪಡೆದಿದ್ದ 
ಗಿರಿಜೆಗೆ, ನಾಗತಿ ಎಂದರೆ : ಅಪರೂಪ ಪಕ್ಕೆ ನೆಲದ ಮೇಲೆ ಅವತರಿಸಿದ ದೇವತೆ ಎಂಬ 
ಭಾವನೆಯಿತ್ತು. ಆಕೆಯ ನುಡಿ ಇವಳಿಗೆ ವೇದವಾಕ್ಕವಾಗಿತ್ತು. ನಾಗತಿ ಹೆಜ್ಜೆ ಇಟ್ಟ 
ಎಡೆಯಲ್ಲಿಸ್ವರ್ಗ ನಿರ್ಮಾಣವಾಗುತ್ತದೆ. ಆ ದೇವತೆಯ ಮನಸ್ಸಿಗೆ ಎಳ್ಳುಕಾಳು ಮುಳ್ಳು 
ಮೊನೆಯಷ್ಟು ನೋವುಂಟು ಮಾಡಿದವರೂ ಆರಾರು ಜನ್ಮ ನರಕದಲ್ಲಿ ನರಳುತ್ತಾರೆ 
ಎಂಬುದು ಅವಳ ಭದ್ರ ನಂಬಿಕೆಯಾಗಿತ್ತು. ನಾಗತಿಯ ಪ್ರೀತಿಗಾಗಿ ತನ್ನ ಸರ್ವಸ್ವವನ್ನೂ 
ತ್ಯಾಗಮಾಡಲು ಗಿರಿಜೆ ಸಿದ್ಧಳಾಗಿದ್ದಳು. ಆಕೆಯ ಅಪ್ಪಣೆಯಾದರೆ ಕಿಚ್ಚಿನ ಕುಂಡದಲ್ಲಿ 
ಹಾರಲೂ ಅವಳು ಹಿಂದೆಯುತ್ತಿರಲಿಲ್ಲ. 

ಅಲ್ಲದೆ- ಅಂಥ ನಾಗತಿಗೆ ಯಾರಾದರೂ ಮನ ನೋಯಿಸಬಹುದು, ಆಕೆ 
ಕಂಬನಿಗರೆಯುವಂಥ ಕೃತಿಯನ್ನು ಮಾಡಬಹುದು ಎಂಬುದು ಅವಳ ಕಲ್ಪನೆಗೂ 
ನಿಲುಕದ ಮಾತಾಗಿತ್ತು. ಈಚೀಚೆಗೆ ಬೆಳೆದ ರಾಜಕೀಯ, ನಾಗತಿಯ ಹೂವಿನ 
ಹೃದಯವನ್ನು ದಿನದಿನವೂ ಹಿಂಡುವುದನ್ನು ಕಂಡು ಅವಳಲ್ಲಿ ಕ್ರೋಧ ಜಾಗೃತವಾಗಿತ್ತು. 
ಸಾಧ್ಯ ವಿದ್ದಿದ್ದರೆ, ಅವಳು ನಾಗತಿಯ ನೋವಿಗೆ ಕಾರಣವಾದ ಲೋಕಕ್ಕೆ ಬೆಂಕಿ ಇಡಲು 
ತಯಾರಾಗಿದ್ದಳು. ಆದರೆ ಕೈಸಾಗದೆ, ಷಂಢಕ್ರೋಧದ ಉರಿಮುಷ್ಟಿಯಲ್ಲಿ ಸಿಲುಕಿ 
ನರಳುತ್ತಿದ್ದ ಗಿರಿಜಾ, ಸೈನಿಕರೇ ಆಕೆಯ ಇದಿರು ಗಟ್ಟಿಸಿ ಮಾತನಾಡುವ ಮಟ್ಟವನ್ನು 
ಮುಟ್ಟದ ದಿನ ಕೆರಳಿದ ಕಾಳಿಯಾಗಿದ್ದಳು. ಆ ದಿನಆ ಸೈನಿಕರ ಮುಂದಾಳಾಗಿ 'ಬಂದ 
ತನ್ನ ಎದೆಯಾಣ್ಮ ವೀರಣ್ಣನನ್ನು ಕಂಡು ಒಂದು ಗಳಿಗೆ ತನ್ನ ಕಣ್ಣನ್ನೇ ನಂಬುವುದು 
ಅವಳಿಗೆ ಅಸಾಧ್ಯವಾಗಿತ್ತು. ಆದರೆ ಕನಸಿನಂತೆ ಕಾಣುವ ಆ ಘೋರ ಕಠೋರಸತ್ಯ ವೆಂದು 
ಮನವರಿಕೆಯಾದ ಗಳಿಗೆಯಲ್ಲಿ ಅವಳ ಬಾಳನ್ನು ಆವರಿಸಿದ್ದ ಸಪ್ಪವರ್ಣದ ಸುರಸುಂದರ 
ಬುದ್ದುದ ಸಿಡಿದೊಡೆದು ಸಹಸ್ರ ಪಾಲಾಗಿ ಹೋಯಿತು. “ನೂರು ಬಗೆಯ ಕನಸುಗಳ 
ನರುಗಂಪು ಬೀರುವ ಬಯಕೆಯ ಹೂವುಗಳು ಅರಳಿದ್ದ ಅವಳ ಮನೋನಂದನದಲ್ಲಿ 
ಭಯಂಕರ ನಿರಾಶೆಯ ಮರುಭೂಮಿ ಕಾಲುಚಾಚಲಾರಂಭಿಸಿತು. 


೧೮೬ ಕಂಬನಿಯ ಕುಯಿಲು 


ಈ ಭೀಕರ ಭಾವನೆಯ ವಿರುದ್ಧಭಯಂಕರ ಮಾನಸಿಕ ಹೋರಾಟ ಹೂಡಿಯೂ 
ಅದನ್ನು ಗೆಲ್ಲಲು ಅಸಮರ್ಥಳಾಗಿದ್ದಳು ಗಿರಿಜೆ. ಒಂದು ಬಗೆಯ ನಿರಾಶೆಯ ವಿರುದ್ಧ 
ಮತ್ತೊಂದು ಬಗೆಯ ಆಸೆಯನ್ನು ಹೂಡಿ ಗೆಲ್ಲಲು ಯತ್ನಿಸಿ ಗೆಲ್ಲಲಾರದೆ, ಕಳ್ಳ 
ಉಸುಗಿನಲ್ಲಿ ಸಿಲುಕಿದಾತ ಹೋರಾಡಿ ವಿಫಲವೆಂದರಿತು, ಗಳಿಗಳಿಗೆಗೆ ಉಸಿರು ಕಟ್ಟಿ 
ಕೊಲ್ಲುವ ಸಾವಿನಾಳಕ್ಕೆ ಇಳಿಯುವವನಂತೆ, ನಿರಾಶೆಯಲ್ಲಿ ನಿಧಾನವಾಗಿ ಮುಳುಗ 
ಲಾರಂಭಿಸಿದ್ದಳು. 

ಆದರೆ ಈ ಎರಡು ದಿನ- ಅರಮನೆಯನ್ನು ಹತ್ತಾರು ಬಗೆಯ ಕಾತರತೆ, 
ಗದ್ದಲಗಳು ಕವಿದ ಹೊತ್ತಿನಲ್ಲಿ ಅವಳಿಗೆ ತನ್ನ ನಿರಾಶೆಯ ಸಂಪೂರ್ಣ ಚಿತ್ರವನ್ನು 
ಕಣ್ಣೆದುರಿಗಿಟ್ಟುಕೊಂಡು ನೋಡಲು ಅವಕಾಶವಾಗಿರಲಿಲ್ಲ. ಈಗ ಹಳ್ಳಿಗೆ ಹಿಂದಿರುಗಿದ 
ಮೇಲೆ ಗಂಗವ್ವನ ಕಣ್ಣಲ್ಲಿ ಕಂಬನಿಯನ್ನು ಕಂಡ ಮೇಲೆ, ತನ್ನ ಗಂಡನ ಸುದ್ದಿಗಾಗಿ 
ಮೈಯೆಲ್ಲಾ ಕಿವಿಯಾಗಿ ಕಾದು ನಿಂತ ಆ ಮಮತೆಯ ಪುತ್ಥಳಿಗೆ, ವೀರಣ್ಣ ತನ್ನ 
ಅಣ್ಣನ ಸುದ್ದಿಯನ್ನು ತಿಳಿದೂ ಹೇಳಲಿಲ್ಲಎಂಬುದು ತಿಳಿದಾಗ, ಅದುವರೆಗೂ ಎಲ್ಲೋ 
ಮಲಗಿದ ನಿರಾಶೆ ಎಚ್ಚೆತ್ತು ಕುಣಿಯಲಾರಂಭಿಸಿತು. 

ವೀರಣ್ಣನನ್ನು ನೋಡಿಯೂ ನೋಡದವಳಂತೆ, ಅವನ ಮಾತು ಕೇಳಿಯೂ 
ಕೇಳಿಸದವಳಂತೆ, ಹೊರಬಂದಿದ್ದಳಾಕೆ. ಹಾಗೆ ಬರುವಾಗ ಬಲವಾದ ಮುಳ್ಳಿಗೆ ಸಿಕ್ಕಿದ 
ನವಿರಾದ ಬಟ್ಟೆಯಂತೆ ಅವಳ ಹೃದಯ ಚಿಂದಿಚಿಂದಿಯಾಗಿ ಹರಿದುಹೋಗಿತ್ತು. 

ಆ ವ್ಯಥೆಯನ್ನು ತಡೆಯಲಾರದೆ, ಅದನ್ನು ಬೇರೆಯವರಿಗೆ ತೋರಿಗೊಡಲಾಗದ, 
ಪರದೇಶಿಯಂತೆ ಮಾರ್ಗದ ಬದಿಯ ಮರದ ಕೆಳಗೆ ನಿಂತು ಅಳಲಾರಂಭಿಸಿದಳು 
ಗಿರಿಜಾ. ಆ ಅಳುವಿನಲ್ಲಿ ಸುತ್ತಲ ಜಗತ್ತಿನ ನೆನಪೇ ಮರೆತುಹೋಯಿತು ಅವಳಿಗೆ. 
ಅವಳನ್ನು ವೀರಣ್ಣ ಹಿಂಬಾಲಿಸಿ ಬಂದುದು, ಅವನು ಅವಳ ಪಕ್ಕದಲ್ಲಿಯೇ ನಿಂತು 
ಹತ್ತಾರು ಬಾರಿ ಕೂಗುವವರೆಗೂ ತಿಳಿಯಲಿಲ್ಲ. ಮೈ ಅರಿವು ಮರಳಿದಾಗ ಬಳಿಯಲ್ಲಿ 
ನಿಂತ ಅವನನ್ನು ಕತ್ತಲಲ್ಲಿ ಅಸ್ಪಷ್ಟವಾಗಿ ಕಂಡು, ಚಟಕ್ಕನೆ ದೂರ ಸರಿದು ನಿಂತಳು. 

“ನನ್ನ ಮೇಲೆ ಅಷ್ಟು ಸಿಟ್ಟೇ ಗಿರಿಜಾ?” 

-ಅವಳ ನಡತೆಯಿಂದ ತನಗಾದ ವ್ಯಥೆಯೆಲ್ಲವನ್ನೂ ಆ ಮಾತಿನಲ್ಲಿ ತುಂಬಿ 
ಕೇಳಿದ ವೀರಣ್ಣ ಅವನ ಮಾತು ಕೇಳಿದ ಕೂಡಲೇ ಒಂದು ಗಳಿಗೆ ಅವಳಿಗೆ ತನ್ನ 
ಭಯ, ನಿರಾಶೆ ಎಲ್ಲವೂ ಮರೆತು, ಕಣ್ಣಿದಿರು ಆಶೆಯ ಕೋಲುಮಿಂಚು ನರ್ತಿಸಿ 
ದಂತಾಯಿತು. ಮಂತ್ರವಾದಿಯ ಮಾಟಕ್ಕೆ ತಟಕ್ಕನೆ ಓಟೆಯಿಂದ ಚಿಗಿತು ಫಲ ಬಿಡುವ : 
ಮಾವಿನ ಗಿಡದಂತೆ, ಆಶೆಯೊಂದು ಬೆಳೆದು ನಿಂತಿತು. ಇದುವರೆವಿಗೂ ತಾನು 
ಕಂಡುದಲ್ಲಾ ಕರಾಳ ಕನಸು ಮಾತ್ರ, ಸತ್ಯವಲ್ಲವೇನೋ ಎನಿಸಿತು. ಆ ಆಸೆ ತುಂಬಿದ 
ಕಣ್ಣುಗಳಿಂದಲೇ ಅವನತ್ತ ಮಾತನಾಡದೆ ನೋಡಿದಳು. ತನ್ನ ಪ್ರಶ್ನೆಗೆ ಅವಳು ಉತ್ತರ 
ಕೊಡದಿದ್ದುದನ್ನು ಕಂಡು ಅವನೇ ಮತ್ತೆ ಮಾತನಾಡಿದ. 

“ಏಕೆ ಗಿರಿಜಾ! ನನ್ನ ಮಾತಿಗೆ ಉತ್ತರ ಕೊಡುವ ಇಚ್ಛೆಯೂ ನಿನಗಿಲ್ಲದಿದ್ದರೆ 
ಹೇಳು, ಹೊರಟುಹೋಗುತ್ತೇನೆ. ಬೇಡವಾದರೂ ನಿಂತು ನಿನ್ನ ಮನಸ್ಸನ್ನು ನೋಯಿಸುವ 
ಮನಸ್ಸು ನನಗಿಲ್ಲ.” 


ಕಾಳರಾತ್ರಿ ೧೮೭ 


ಯಾವುದೋ ಸುಂದರ ಸ್ವಪ್ನದರ್ಶನದಲ್ಲಿತನ್ಮಯಳಾಗಿದ್ದಗಿರಿಜೆಗೆ ಆ ಮಾತಿಗೂ 
ಉತ್ತರ ಕೊಡಬೇಕೆಂಬುದು ತೋಚಲಿಲ್ಲ. ಯಾವುದೋ ಅಮೃತ ತೃಪ್ತಿಯ ಸಮಾಧಿ 
ಯಲ್ಲಿದ್ದಂತಿದ್ದವಳು. 

“ಸರಿ ಹಾಗಾದರೆ, ನಾನಿನ್ನು ಬರುತ್ತೇನೆ ಗಿರಿಜಾ. ಈ ಮಟ್ಟಿಗೆ ನಿನ್ನೆದೆ ಕಲ್ಲಾಗ 
ಬಹುದೆಂದು ನಾನು ಕನಸುಮನಸ್ಸಿನಲ್ಲಿಯೂ ಊಹಿಸಿರಲಿಲ್ಲ. ಕಾಪಾಡುವ ದೈವವೇ 
ಕಾಡುವ ವಿಧಿಯಾಗಿ ಪರಿಣಮಿಸಿದಾಗ, ಹಿಡಿದ ಹೂಮಾಲೆಯೂ ಸರ್ಪ ಕಾವಲಾಗಲೇ 
ಬೇಕು. ಈಗ ಹಾಗಾಗಿದೆ ಎಂದು ಗೊತ್ತಾಯಿತು. ಬರುತ್ತೇನೆ ಗಿರಿಜಾ, ಎಂದಾದರೂ 
ನೆನಪು ಬಂದಾಗ ನಿಟ್ಟುಸಿರಿಟ್ಟು ಮರೆತುಬಿಡು ನನ್ನನ್ನು” 

-ಎಂದು ವೀರಣ್ಣ ಅವಳತ್ತ ಬೆನ್ನುಮಾಡಿ ಹೊರಟ. ಅವನು ಹೊರಡಲು 
ಎರಡು ಹೆಜ್ಜೆ ಆಚೆ ಹೋದ ಮೇಲೆ ಗಿರಿಜೆಗೆ ಮೈಯರಿವು ಬಂದು, ಹೊರಡಲಿದ್ದ 
ಅವನನ್ನು ಕೂಗಿ ತಡೆದಳು. 

“ನಿಲ್ಲಿ ಒಂದು ಗಳಿಗೆ ನಿಲ್ಲಿ” 

-ಅವಳ ಕರೆದ್ದನಿಯಲ್ಲಿದ್ದ ಆರ್ತತೆಯನ್ನು ಗಮನಿಸಿ ಚಕಿತನಾಗಿ ಹಿಂದಕ್ಕೆ ತಿರುಗಿದ 
ವೀರಣ್ಣ. 

“ಏನು ಗಿರಿಜ? ಇಷ್ಟು ಬೇಡಿದ ಮೇಲೆ ಮಾತನಾಡುವ ದಯ ಬಂದಿತೋ? 
ನನ್ನಲ್ಲಿ ಇಷ್ಟೇಕೆ ಸಿಟ್ಟಾದೆ ಗಿರಿಜಾ?” 

 —ವೀರಣ್ಣನ ಪ್ರಶ್ನೆಯನ್ನು ಕೇಳಿ ಒಂದು ಗಳಿಗೆ ಅವಳು ಮರೆತಿದ್ದ ಲೋಕವೆಲ್ಲವೂ 
ಮತ್ತೆ ಕಣ್ಣಿನಿದಿರು ಪ್ರತ್ಯಕ್ಷವಾಯಿತು. 

“ನಿಮ್ಮನ್ನೊಂದು ಮಾತು ಕೇಳುತ್ತೇನೆ. ಸತ್ಯವಾದ ಉತ್ತರ ಕೊಡುತ್ತೀರಾ?” 

ಅವಳ ಧ್ವನಿಯಲ್ಲಿ ಮೊದಲಿನ ಆರ್ತತೆಯಿರಲಿಲ್ಲ. ಅಪರಾಧಿಯನ್ನು ಪ್ರಶ್ನಿಸುವ 
ನ್ಯಾಯವಾದಿಯ ಮಾತಿನ ತೀವ್ರತೆಯಿತ್ತು. 

“ಕ್ರೀಳು ಗಿರಿಜಾ, ನಿನ್ನೊಂದಿಗೆ ನಾನೊಂದೂ ಸುಳ್ಳಾಡುವುದಿಲ್ಲ.” 

“ಆ ದಿನ ದಂಗೆಕೋರರೊಂದಿಗೆ ನಾಗತಿಯನ್ನು ಅಪಮಾನಿಸಲು ಬಂದಿದ್ದಿರಲ್ಲವೇ 
ನೀವು?” 

“ಹೌದು.” 

“ನೀವಾಗಿಯೇ ಬಂದಿರಾ? ಅಥವಾ ಯಾರಾದರೂ ಬಲವಂತವಾಗಿ ನಿಮ್ಮನ್ನು 
ಅಲ್ಲಿಗೆ ಕರೆತಂದರೋ?” 

“ಏಕೆ ಯಾರಾದರೂ ಬಲವಂತವಾಗಿ ಕರೆತರಲು ನಾನೇನು ಹಸುಳೆಯೇ 
ಗಿರಿಜಾ?” 

“ಅಂದರೆ... ಅಂದರೆ... ನೀವೇ ಮನವೊಪ್ಪಿ ಬಂದಿರಾ ಅಲ್ಲಿಗೆ?” 

“ಅಹುದು.” 

“ಏಕೆ?” 


೧೮೮ ಕಂಬನಿಯ ಕುಯಿಲು 


“ಅರಮನೆಯವರು ನಮಗೆ ಮಾಡಿದ ಅಪಮಾನವನ್ನು ಪ್ರತಿಭಟಿಸಲು; ಅವರ 
ಮುಯ್ಯಿ ತೀರಿಸಲು; ಸೈನಿಕರು ಕಾಲಕಸವಲ್ಲ ಎಂಬುದನ್ನು ತೋರಿಸಿಕೊಡಲು.” 

“ನಿಜವೇ ಇದು?” 

-ಆ ಪ್ರಶ್ನೆಯನ್ನು ಕೇಳಿದ ಗಿರಿಜೆಯ ಧ್ವನಿ ಬಹು ವಿಚಿತ್ರವಾಗಿತ್ತು. ಅದರ 
ಅಂತರಾಳದಲ್ಲಿ ಯಾವ ಭಾವ ಹುದುಗಿತ್ತೆಂಬುದು ವೀರಣ್ಣನಿಗೆ ಅರಿವಾಗುತ್ತಿಲ್ಲ. 

“ಹೀಗೇಕೆ ಕೇಳುತ್ತೀಯ ಗಿರಿಜಾ? ನಿನ್ನ ಪ್ರಶ್ನೆಯೇ ನನಗೆ ಅರ್ಥವಾಗುತ್ತಿಲ್ಲ,” 

“ಉಹೂ. ಹಾಗಲ್ಲ.” 

“ಆರ 

“ನನ್ನನ್ನು ಅರ್ಥಮಾಡಿಕೊಳ್ಳುವ ಸ್ಥಿತಿಯಲ್ಲಿ ನೀವಿಲ್ಲ.” 

“ನಿನ್ನನ್ನು ನಾನು ಅರ್ಥಮಾಡಿಕೊಂಡಿಲ್ಲವೇ ಗಿರಿಜಾ? ನಿನ್ನನ್ನು ನಾನಲ್ಲದೆ 
ಮತ್ತಾರು ಅರ್ಥಮಾಡಿಕೊಳ್ಳಬಲ್ಲರು. ನನ್ನ ಬಾಳು ನಿನ್ನದು ಗಿರಿಜಾ- ನಿನಗಾಗಿಯೇ 
ಈ ಹೊರಾಟ.” 

“ಯಾವ ಹೋರಾಟ? ನಾಗತಿಯವರಿಗೆ ಅಪಮಾನ ಮಾಡಿದುದೇ? 
ದೊಂಬಿಯ ಮುಖಂಡರಾಗಿ ಬಂದುದೇ?” 

ಅದೆಲ್ಲವೂ ಆ ಹೋರಾಟದ ಒಂದು ಅಂಗ. 

“ಹಾಗಾದರೆ ಏನು ನಿಮ್ಮ ಹೋರಾಟ?” 

“ನನ್ನ ಗಿರಿಜೆಯನ್ನು ದಳವಾಯಿಯ ಪತ್ನಿಯಾಗಿ ಮಾಡಬೇಕೆಂಬುದೇ ನನ್ನ 
ಬಾಳ ಹೆಬ್ಬಯಕೆ. ಗಿರಿಜಾ, ಸಾಮಾನ್ಯ ಸೈನಿಕನ ಮಡದಿಯಾಗಲು ತಕ್ಕವಳಲ್ಲ ಸ್ವರ್ಗದ 
ಹೂವನ್ನು ನೆಲದಲ್ಲಿ ಹೊರಳಿಸಿದಂತಾಗದೆ ಹಾಗಾದರೆ. ಅದಕ್ಕಾಗಿಯೇ ಈ 
ಹೋರಾಟವೆಲ್ಲ, ಇದರಲ್ಲಿ ನೀನು ನನಗೆ ನೆರವಾಗಬೇಕು ಗಿರಿಜಾ. ನೀನಲ್ಲದೆ ಇದನ್ನು 
ಬೇರೆ ಯಾರೂ ಅರ್ಥಮಾಡಿಕೊಳ್ಳಲಾರರು. ಬೇರೆ ಯಾರೂ ನನ್ನಲ್ಲಿ ಸಹಾನುಭೂತಿ 
ತೋರಿಸಲಾರರು. ಇದರಲ್ಲಿ ನೆರವು ಬಯಸಿ ಬೆನ್ನಲ್ಲಿ ಬಿದ್ದ ಅಣ್ಣನ ಬಳಿ ಹೋದರೆ, 
ಆತ ಪರಕೀಯನಂತೆ ನಡೆಸಿಕೊಂಡ. ನನ್ನ ಭವಿಷ್ಯಕ್ಕಿಂತ ಅರಮನೆಯ ಭಕ್ತಿಯೆ ಅವನಿಗೆ 
ಮಿಗಿಲಾಯಿತು. ನನ್ನ ಬೇಡಿಕೆಯನ್ನವನು ನಿರಾಕರಿಸಿದ ಗಿರಿಜಾ. ಭಿಕ್ಷೆ ಬೇಡ ಬಂದ 
ನಾಯಿಯಂತೆ ನನ್ನನ್ನು ದೂರಮಾಡಿದ. ಈಗ ನನ್ನ ಪಾಲಿಗೆ ಉಳಿದಿರುವವಳು 
ನೀನೊಬ್ಬಳೇ ಗಿರಿಜಾ... ನೀನು ಕಾಣೆ. ಗಿರಿಜಾ... ದಳವಾಯಿ ಪದವಿಗೂ ನನಗೂ . 
ನಡುವೆ ಇರುವ ಅಂತರ ಬಹು ಅಲ್ಪ. ನಿನ್ನ ಒಂದು ಮಾತಿನಿಂದ ನನ್ನ ಕನಸು 
ನನಸಾಗುವುದು.” 

ವೀರಣ್ಣನ ಹೃದಯಲ್ಲಿದ್ದ ಬಹುದಿನಗಳ ಬಯಕೆಯ ಉಗ್ರತೆ ಅವನ ಮಾತಿನಲ್ಲಿ 
ತಾನೇ ತಾನಾಗಿ ಕೂಗಿತು. ಅದರ ಪ್ರಖರತೆಯನ್ನು ಕಂಡು ಬೆಚ್ಚಿದಳು ಗಿರಿಜಾ. 

“ನನ್ನಿಂದ ಏನಾಗಬೇಕು ಹೇಳಿ?” 

“ಬಹಳ ಸಣ್ಣ ವಿಷಯ, ಒಂದು ಮಾತು?” 

“ಏನು ಮಾತು?” 


ಕಾಳರಾತ್ರಿ ೧೮೯ 


“ನಾವೆಲ್ಲರೂ ಹೊಸ ನಾಯಕರನ್ನು ಕಂಡು ಅವರಿಂದ ಒಂದು ಭರವಸೆ 
ಪಡೆಯಬೇಕೆಂದಿದ್ದೇವೆ.” 


“ಏನು ಭರವಸೆ?” 

“ಸೇನೆಗಾಗುತ್ತಿರುವ ಅಪಮಾನವನ್ನು ತೀರಿಸುವ ಮಾತು ಅದು.” 

-ವೀರಣ್ಣನ ಮಾತಿನಲ್ಲಿ ಮೊದಲಿದ್ದ ಸ್ವಾಭಾವಿಕತೆ ಮಾಯವಾಗಿ ಏನೋ 
ಒಂದು ಬಗೆಯ ಕೃತ್ರಿಮತೆ ಅದರ ಸ್ಥಾನವನ್ನು ಆಕ್ರಮಿಸಿದ್ದುದು ಗಿರಿಜೆಗೆ ತಟಕ್ಕನೆ 
ಅರಿವಾಯಿತು. ಆದರೂ ಅದನ್ನು ತೋರಗೊಡದೆ ಕೇಳಿದಳು. 

“ಅದಕ್ಕೆ ನಾನೇನು ಮಾಡಬೇಕು?” 

“ಅರಮನೆಯವರು ನಾವು ನಾಯಕರನ್ನು ಕಾಣದಂತೆ ಮಾಡಿದ್ದಾರೆ. ನನಗಿಷ್ಟು 
ಗೊತ್ತು- ಆ ದಿನ ಗಲಭೆಯಾದಂದಿನಿಂದ ಅವರು ಅರಮನೆಯಲ್ಲೂ ಇಲ್ಲ.” 

—ಆ ಮಾತನ್ನು ಕೇಳಿ ಗಿರಿಜಾ ಭೂತದರ್ಶನವಾದಂತೆ ಬೆಚ್ಚಿದಳು. ಅರಮನೆಯ 
ಬಹು ರಹಸ್ಕದ ಮಾತು ಹೇಗೆ ತಿಳಿಯಿತು ಇವನಿಗೆ? ಆ ಕೂಡಲೇ ಅವಳಲ್ಲಿ ಹೊಸ 
ಬಗೆಯ ಎಚ್ಚರಿಕೆಯೊಂದು ಜಾಗೃತವಾಯಿತು. ಚುರುಕಾಗಿ ಕೇಳಿದಳು. 

“ಯಾರು ಹೇಳಿದರು ನಿಮಗಿದನ್ನು? ಕಸ್ತೂರಣ್ಣನೇ?”' 

“ಅಣ್ಣನೇ? ಅಂಥ ಪುಣ್ಯವನ್ನೇ ನಾನು ಪಡೆದು ಬಂದಿಲ್ಲ.” 

ನಿರಾಶೆಯ ಕರ್ಕಶ ದ್ವನಿಯಲ್ಲಿ ಹೇಳಿದ ವೀರಣ್ಣ, ಅಣ್ಣನಿಂದ ಅರಮನೆಯ 
ಮಾತು ಹೊರಡಿಸುವುದು, ಮರಳಿನಲ್ಲಿ ಎಣ್ಣೆ ತೆಗೆಯುವುದು ಎರಡೂ ಒಂದೇ. 

-ಆಮಾತು ಕೇಳಿ ಗಿರಿಜೆಯ ಹೃದಯಕ್ಕಾದ ಹರ್ಷ ವೀರಣ್ಣನಿಗೆ ಅರಿವಾಗಲಿಲ್ಲ. 

“ಹಾಗಾದರೆ ಮತ್ತೆ ಯಾರು ಹೇಳಿದರು?” 

“ಯಾರೆಂಬುದನ್ನು ನಾನು ಹೇಳಲಾರೆ. ಆದರೂ ನಮಗೆ ಅದು ತಿಳಿದಿದೆ. 
ನೀನು ಮಾಡಬೇಕಾದುದಿಷ್ಟೆ. ಡ್ನ 

“ಏನು?” 

“ನಾಯಕರನ್ನು ಎಲ್ಲಿಟ್ಟಿದ್ದಾರೆಂದು ಹೇಳಬಲ್ಲೆಯಾ ಗಿರಿಜಾ? ಒಮ್ಮೆ ಅವರನ್ನು 
ನಾವು ಕಂಡರೆ ಈ ಎಲ್ಲ ಹೋರಾಟ ಮುಗಿದು ನನ್ನ ಕನಸು ನನಸಾಗುತ್ತದೆ. 
“ನಾಯಕರನ್ನು ಕಾಣಬೇಕೆಂದಿರುವವರು ಯಾರು?” 

“ದಳವಾಯಿಗಳು” 

“ಯಾವ ದಳವಾಯಿಗಳು? ದಳವಾಯಿಗಳನ್ನು ಕೊಂದ ದಳವಾಯಿಗಳೇ.” 

“ಅಲ್ಲ, ಬೇರೆಯವರು.” 

-ವೀರಣ್ಣ ತನ್ನ ಪ್ರಶ್ನೆಗೆ ಸುಳ್ಳು ಹೇಳಿದನೆಂಬುದು ತಟಕ್ಕನೆ ತಿಳಿದು ಗಿರಿಜೆಯ 
ಹೃದಯಕ್ಕೆ ಅಪಾರ ವೃಥೆಯಾಯಿತು. ಭಯಂಕರ ನಿರಾಶೆ ಕಾಳ್ಗಿಚ್ಚಿನಂತೆ ಧಿಗ್ಗನೆ 
ಉರಿದೆದ್ದು, ಅವಳೆದೆಯೊಳಗೆ ಹೊಸದಾಗಿ ಚಿಗುರಿದ ಆಸೆಗಳೆಲ್ಲವನ್ನು ಸುಟ್ಟು ಅವನ 
ಬಗ್ಗೆ ಅನಂತ ತಾತ್ಸಾರವನ್ನು ಬೆಳೆಸಿತು. ಇಷ್ಟೆಯೇ ಇಷ್ಟೆಯೇ ಇವನು ಪ್ರೇಮಕ್ಕೆ ಕೊಡುವ 


೧೯೦ ಕಂಬನಿಯ ಕುಯಿಲು 


ಬೆಲೆ? ಒಂದು ಗಳಿಗೆ ಯಾವುದೋ ಮಧುರ ಭಾವನೆಯ ಜಲ ಒಸರಿಸಿದ ಅವಳ 
ಹೃದಯ ಮತ್ತೆ ಶಿಲೆಯಾಯಿತು. 

“ಯಾರಾದರೂ ನೋಡಿ, ಯಾರಾದರೂ ಬಿಡಿ. ಅದು ನಿಮ್ಮ ನಾಯಕರ 
ಮಾತು. ಊಳಿಗದ ಹೆಣ್ಣು ನನಗೇಕೆ ಆ ಮಾತೆಲ್ಲಾ” -ಎಂದಳು ಗಿರಿಜ. 

ಅವಳ ಮಾತನ್ನು ಕೇಳಿ ಅವನ ಹೃದಯದಲ್ಲಿ ಸಿಟ್ಟು ಉಕ್ಕಿಬಂತು. ಮಸೆದ 
ಅಲಗಿನಂತೆ ಹರಿತವಾದ ದ್ವನಿಯಲ್ಲಿ ಕೇಳಿದ. 

“ನಿನ್ನಿಂದಲೂ ಇದೇ ಉತ್ತರವೇ? ನನ್ನವರು ಎಂದುಕೊಂಡ ಎಲ್ಲರಿಂದಲೂ 
ಈ ಬೆನ್ನಿರಿತವೇ ಪ್ರತಿಫಲವೇ? ಗಿರಿಜಾ ನನಗೆ ಮೋಸ ಮಾಡಬೇಡ, ನಿಜ ಹೇಳು. 
ನಾಯಕರು ಎಲ್ಲಿದ್ದಾರೆಂಬುದು ನಿನಗೆ ಗೊತ್ತೂ. ನಿನಗೆ ತಿಳಿಯದ ಅರಮನೆಯ ಗುಟ್ಟು 
ಯಾವುದೂ ಇಲ್ಲ, ನೀನು ಬಯಸಿದರೆ, ಒಂದು ಮಾತಿನಿಂದ- ಒಂದೇ ಮಾತಿನಿಂದ 
ನನ್ನನ್ನು ದಳಪತಿಯನ್ನಾಗಿ ಮಾಡಬಹುದು. ಇಲ್ಲದೆ, ನನ್ನ ಬಾಳಿನ ಬಯಕೆಯನ್ನು 
ಸುಟ್ಟು ಬೂದಿಮಾಡಬಹುದು. ನೆಚ್ಚಿದ ಅಣ್ಣ ನನ್ನನ್ನು ಕೈಬಿಟ್ಟ, ನನ್ನ ಪಾಲಿಗೆ 
ಉಳಿದಿರುವವಳು ನೀನೊಬ್ಬಳು. ಹೇಳು- ನೀನೂ ನನ್ನ ಕೈ ಬಿಡುವೆಯಾ?” 

“ನಿಮ್ಮನ್ನು ಕೈಬಿಡಬೇಕೆಂಬ ಬಯಕೆ ನನಗಿಲ್ಲ. ನಿಮಗೂ ಆ ಬಯಕೆ ಇಲ್ಲವಾದರೆ 
ನನ್ನ ಒಂದು ಒಂದು ಮಾತು ನಡೆಸಿಕೊಡುತ್ತೀರಾ?” 

ಆರ್ತತೆಯ ಮೈವೆತ್ತಂತೆ ಕೇಳಿದಳು ಗಿರಿಜಾ. 

“ಏನು?” 

“ಈ ದಳವಾಯಿತನದ ಹುಚ್ಚು ಬಿಡಿ. ಈ ಗೊಂದಲವನ್ನು ಬಿಟ್ಟು ನಾವಿಬ್ಬರೇ 
ಎಲ್ಲಿಯಾದರೂ ಹಾಯಾಗಿ ಬಾಳೋಣ.” 

ಅವಳ ಮಾತನ್ನು ಕೇಳಿ ಬೆಚ್ಚಿದ ವೀರಣ್ಣ. 

“ಏನೆಂದೆ ಗಿರಿಜ ದಳವಾಯಿತನದ ಹುಚ್ಚು ಬಿಡಬೇಕೇ? ಹುಚ್ಚಲ್ಲ ಗಿರಿಜಾ, 
ಆ ಬಯಕೆ ನನ್ನ ಬಾಳ ಆಧಾರಸ್ತಂಭ.” 

“ಸರಿ- ಹಾಗಾದರೆ ನಮ್ಮಿಬ್ಬರದೂ ಕವಲುದಾರಿ” 

-ಎಂದವಳೇ ಗಿರಿಜ ಅವನ ಪ್ರತ್ಯುತ್ತರಕ್ಕೂ ಕಾಯದೆ ವೇಗವಾಗಿ ತನ್ನ ಮನೆಯತ್ತ 
ನಡೆದಳು. ಅವಳ ತಿರುಗಿದ ಬೆನ್ನು ಇಡೀ ಲೋಕತಿರಸ್ಕಾರದಂತೆ ವೀರಣ್ಣನ ಮೊಗದ 
ಮೇಲೆ ಅಪ್ಪಳಿಸಿ ಅದಮ್ಯ ಕ್ರೋಧ ಅವನೆದೆಯೊಳಗೆ ಕಡೆದು ಬಂತು. ಆ ಕ್ರೋಧದಲ್ಲಿ - 
ಎಚ್ಚರಿಕೆಯನ್ನು ಮರೆತು ಕೂಗಿ ಹೇಳಿದ- 

“ಹೋಗು ಗಿರಿಜಾ, ಹೋಗು. ಇದ್ದರೆ ನೀನಾಗಲಿ, ನನ್ನ ಅಣ್ಣನಾಗಲಿ ಯಾರೂ 
ನಾಯಕನನ್ನು ಉಳಿಸಲಾರರು.” 

ಆ ದಾರುಣ ವಾರ್ತೆಯನ್ನು ಕೇಳಿದ ಗಿರಿಜೆಗೆ ನಿಂತಲೇ ನೆಲಕ್ಕೆ ಕುಸಿಯು 
ವಂತಾಯಿತು. ಏನೋ ಭೀತಿ ಅವಳ ಹೃದಯವನ್ನು ಕವಿಯಿತು. ಕೂಡಲೇ ಏನೋ 
ನಿರ್ಧಾರಕ್ಕೆ ಬಂದು, ಬಿರುಗಾಳಿಯ ವೇಗದಲ್ಲಿ ಮನೆಯತ್ತ ನಡೆದಳು. 


೫ ಸೀ x 


ಕಾಳರಾತ್ರಿ ೧೯೧ 


ತನ್ನತ್ತ ಬೆನ್ನು ತಿರುಗಿಸಿ ನಡೆದ ಗಿರಿಜಾ, ಕತ್ತಲೆಯಲ್ಲಿ ಕಣ್ಣಿಗೆ ಕಾಣದಂತೆ ಕರಗಿ 
ಹೋದಾಗ ವೀರಣ್ಣನಿಗೆ ಅವನ ಪಾಲಿನ ಜಗತ್ತೆಲ್ಲವೂ, ದಗ್ಗವಾಗಿ, ಅವನ ಸುತ್ತಲೂ 
ಬರಿಯ ಬೂದಿಯೇ ಹರಡಿದಂತಾಯಿತು. ದಹಿಸಿ ಹೋದ ಬಯಕೆಗಳ ಸ್ಥಾನವನ್ನು 
ಆಕ್ರಮಿಸಿ, ಭಯಂಕರ ಬಯಕೆಯೊಂದು ಭೂತಾಕಾರವಾಗಿ ಬೆಳೆಯಿತು. 

“ಸರಿ. ನನಗಿನ್ನು ಉಳಿದುದು ಅದೊಂದೇ, ಅದನ್ನೇ ಸಾಧಿಸುತ್ತೇನೆ” 

-ಎಂದು ತನಗೆ ತಾನೇ ಹೇಳಿಕೊಂಡವನೇ ವೀರಣ್ಣನೂ ತನ್ನ ಮನೆಯತ್ತ 
ನಡೆದ. ಮನೆಯ ನೆನಪು ಮರಳಿದ ಕೂಡಲೇ ಮತ್ತೆ ನಿರಾಶೆ ನೆರೆಯಂತೆ ಕೊಚ್ಚಿತು 
ಅವನು ಹೃದಯದಲ್ಲಿ ಮನೆ! ಇನ್ನು ತನಗೆಲ್ಲಿಯ ಮನೆ, ಒಂದೇ ಮನೆ, ಒಂದೇ 
ಆಶ್ರಯ ಎಂದುಕೊಂಡು, ವೇಗವಾಗಿ ನಡೆದು, ಮನೆಯ ಬಳಿ ಸೇರಿ ಲಾಯದಲ್ಲಿ 
ಕಟ್ಟಿದ ಕುದುರೆಯನ್ನು ಬಿಚ್ಚಿದ. 

ಕದುರೆಯ ಸದ್ದು ಕೇಳಿ ಗಂಗವ್ವ ಹೊರಗೆ ಬಂದು, ಕುದುರೆಗೆ ಜೀನು ಹಾಕಿ 
ಎಲ್ಲಿಗೋ ಹೊರಡಲು. ಸಿದ್ಧವಾಗುತ್ತಿದ್ದ ವೀರಣ್ಣನನ್ನು ನೋಡಿ ಚಕಿತಳಾದಳು. ಆದರೆ 
ಎಲ್ಲಿಗೋ ಹೊರಟಾಗ ಓಿಲ್ಲಿಗೆ' ಎಂದು "ಕೇಳಬಾರದೆಂದು ಅರಿತ ಗಂಗವ್ವ, 
ಅವನಾಗಿಯೇ ಹೇಳಿದರೆ ಹೇಳಲಿ ಎಂದು ಅವನನ್ನು ನೋಡುತ್ತಾ ನಿಂತಳು. 

ಇನ್ನೇನು ಕುದುರೆಯನ್ನೇರಿ ಹೊರಡಬೇಕು ಎನ್ನುವ ಹೊತ್ತಿನಲ್ಲಿಸದ್ದಾಗದೆ ಬಾಗಿಲ 
ಬಳಿ ಬಂದು ನಿಂತ ಅತ್ತಿಗೆಯನ್ನು ಕಂಡು, ಆಕೆಯನ್ನು ಬಿಟ್ಟು ಹೋಗಬೇಕಲ್ಲಾ ಎಂದು 
ಮರುಗಿದ. ಆದರೆ ಆಕೆಗಾಗಿಯಾದರೂ ಅಲ್ಲಿರಲು ಅವನ ಮನಸ್ಸು ಒಪ್ಪಲಿಲ್ಲ. 
ಅಪಮಾನ ಪ್ರಜ್ಞೆಯಿಂದ ಪ್ರಕ್ಷುಬ್ಧವಾದ ಅವನ ಮನಸ್ಸು ಪ್ರತೀಕಾರಕ್ಕಾಗಿ 
ಹಾತೊರೆಯುತ್ತಿತ್ತು. ಹೋಗಬೇಕು ಇವರಾರೂ ತನಗೆ ದೊರಕಿಸಿಕೊಡಲು ಮನಸ್ಸು 
ಮಾಡದ ದಳವಾಯಿ ಪಟ್ಟವನ್ನು ತನ್ನ ತೋಳ ಬಲ್ಮೆಯಿಂದ ಪಡೆದು ಬಂದು 
ಎಲ್ಲರೆದುರಿಗೂ ಮೆರೆಸಬೇಕೆಂದು ಮನಸ್ಸು ಉಬ್ಬಿ ಹೇಳುತ್ತಿತ್ತು. 

ಆ ಭಾವನೆಯಲ್ಲೇ ಅತ್ತಿಗೆಯ ಕಾಲಿಗೆ ನಮಸ್ಕಾರ ಮಾಡಿ- 

“ನನ್ನನ್ನು ಆಶೀರ್ವಾದ ಮಾಡು ಅತ್ತಿಗೆ, ಹೋಗಿ ಬರುತ್ತೇನೆ” ಎಂದ. 

“ಈ ಹೊತ್ತಿನಲ್ಲಿ- ಎಲ್ಲಿಗೆ ವೀರಣ್ಣ?” 

-ಆ ಪ್ರಶ್ನೆಯನ್ನು ಎಷ್ಟು ಕೇಳಬಾರದೆಂದು ಯತ್ನಿಸಿಯೂ ಸಾಧ್ಯವಾಗದೆ ಕೇಳಿದಳು 
ಗಂಗವ್ವ. 

“ಅತ್ತಿಗೆ ಒಂದು ದಿನ ನೀನು ನನಗೆ ಸಾವಿರ ಕುದುರೆಗಳ ಸರದಾರನಾಗೆಂದು 
ಹರಸಿದ್ದೆಯಲ್ಲವೇ ನಾನಿಂದು ಹೊರಟಿರುವುದು ನಿನ್ನ ಹರಕೆಯನ್ನು ಸತ್ಯ ಮಾಡಲಿಕ್ಕಾಗಿ. 
ಈ ದಿನವೂ ಮತ್ತೊಮ್ಮೆ ಹರಸು ಅತ್ತಿಗೆ, ನಿನ್ನ ಹರಕೆ ಸತ್ಯ ವಾಗುವ ದಿನ ದೂರವಿಲ್ಲ.” 

ಅವನ ಮಾತು ಅವಳಿಗೆ ಅರ್ಥವಾಗದ ಯಾಸುಷಸಃ ಒಗಟೆಯಂತಿತ್ತು. ಆದರೂ 
ಅದರ ಅಂತರಾರ್ಥವೇನೆಂದು ಬಿಡಿಸಿ ಕೇಳುವ ಮನಸ್ಸು ಆಕೆಗಾಗಲಿಲ್ಲ. 

“ನನ್ನ ಹರಕೆಯೇ, ಅದನ್ನು ನೀನು ಕೇಳಬೇಕೇ ವೀರಣ್ಣ. ನನ್ನ ಹೃದಯ ಪ್ರತಿ 
ಗಳಿಗೆಯೂ ಅದನ್ನೇ ಹಾರೈಸುತ್ತಿದೆ. ಬೇಕೆಂದರೆ ಇನ್ನೂ ಒಂದು ಬಾರಿ ಹರಸುತ್ತೇನೆ- 
ಸಾವಿರ ಕುದುರೆಗಳ ಸರದಾರನಾಗು.” 


೧೯೨ ಕಂಬನಿಯ ಕುಯಿಲು 


ಆಕೆಯ ಬಾಯಿಂದ ಬಂದ ತುಂಬು ಹೃದಯದ ಹರಕೆಯನ್ನು ಕೇಳಿ, ವೀರಣ್ಣನ 
ತೋಳುಗಳಲ್ಲಿ ನೂರು ಆನೆಯ ಬಲ ಬಂದಂತಾಯಿತು. ಉತ್ಸಾಹದಲ್ಲೇ ಹೇಳಿದ- 

“ಅತ್ರಿಗೆ- ನೀನೊಬ್ಬಳು ನೋಡು ನನಗೆ ಬಾಯಿ ತುಂಬಾ ಹರಸಿದವಳು. ಈ 
ಜಗತ್ತೆಲ್ಲಾ ನನಗೆ ಎದುರು ಬಿದ್ದರೂ ಚಿಂತೆಯಿಲ್ಲ ಅತ್ತಿಗೆ. ನೀನೊಬ್ಬಳು ನನ್ನವಳಾಗಿದ್ದರೆ 
ಸಾಕು. ಲೋಕವನ್ನೇ ಗೆದ್ದು ತರುತ್ತೇನೆ. ನಾನಿನ್ನು 'ಬರಲೇ ಅತ್ತಿಗೆ?” 

“ಹೋಗಿ ಬಾ ವೀರಣ್ಣ...” 

-ಎಂದು ಆ ಮಾತನ್ನು ಪೂರ್ಣಗೊಳಿಸದೆ, ಹೇಳಲೋ ಬೇಡವೋ ಎಂದು 
ಯೋಚಿಸಿ, ಕಡೆಗೆ ಅದಮ್ಯವಾದ ಆಕಾಂಕ್ಷೆಗೆ ಸೋಲುತ್ತಾ- 

“ದುರ್ಗದಲ್ಲಿ ನನ್ನದೂ ಒಂದು ಕೆಲಸ ಮಾಡುತ್ತೀಯಾ ವೀರಣ್ಣಾ?” -ಎಂದು 
ಕೇಳಿದಳು. 

“ಓಂದು ಕೆಲಸವೇ? ಏನಾಗಬೇಕು ಹೇಳು ಅತ್ತಿಗೆ. ನಿನಗೆ ಬೇಕೆಂದರೆ ದುರ್ಗವನ್ನೇ 
ಮನೆಬಾಗಿಲಿಗೆ ತರುತ್ತೇನೆ.” 

“ನೀನೇನೊ ದುರ್ಗವನ್ನು ತರುವಂಥ ಸರದಾರನೇ- ಆದರೆ ಅದನ್ನು ನೀನು 
ತಂದರೆ ನಾನು ಎಲ್ಲಿ ಇಟ್ಟುಕೊಳ್ಳಲಿ? ಬಡವಿಗೆ ಆನೆ ದಾನ ಮಾಡಿದ ಹಾಗಾಗುತ್ತೆ. 
ಅದೇನೂ ಬೇಡ- ನಾನು ಕೇಳುವುದು ಸಣ್ಣ ಮಾತು.” 

“ಏನು ಹೇಳು ಅತ್ತಿಗೆ? ಅದು ಎಂಥ ಮಾತಾದರೂ ನಡೆಸಿ ಕೊಡುತ್ತೇನೆ.” 

“ಕೇಳಿದ ಮೇಲೆ ಸಿಟ್ಟಾದರೆ...'' 

“ಆ ಮಾತಾಡಬೇಡ ಅತ್ತಿಗೆ. ಮಾಡಿದುದನ್ನು ನೆನೆದು ನನಗೆ ನಾಚಿಕೆ 
ಯಾಗುತ್ತಿದೆ...” 

“ಹೋಗಲಿ ಬಿಡು. ದುರ್ಗದಲ್ಲಿ ಅವರನ್ನು ಕಂಡರೆ, ಹೇಗಾದರೂ ಬಿಡುವು 
ಮಾಡಿಕೊಂಡು ಒಂದು A ಬಂದು ಮುಖ ತೋರಿಸಿ ಹೋಗಬೇಕೆಂದು ಹೇಳು. 
ಹಾಗೆಯೇ... ಹಾಗೆಯೇ... 

ಆಕೆಯ ಮಾತು ಕೇಳಿ ಮನದಲ್ಲಿ ಮೂಡಿದ ಕಹಿಯನ್ನು ಹಾಗೆಯೇ ಅರಗಿಸಿ 
ಕೊಂಡು ಕೇಳಿದ- 

“ಏನು ಹೇಳು ಅತ್ತಿಗೆ.” 

“ನೋಡು ದುರ್ಗದಲ್ಲಿ ಏನೋ ತುಂಬಾ ಗದ್ದಲ ಎನ್ನುತ್ತಾರೆ. ಯಾವ ಗಳಿಗೆಗೆ 
ಏನು ವಿಪತ್ತೋ ಎನ್ನುತ್ತಾರೆ. ಶಿವನಿಚ್ಛೆ ಹೇಗಿದೆಯೋ ಹಾಗಾಗಲಿ. ಆದರೆ ಹೇಗೂ 
ನೀನು ದಂಡಿನಲ್ಲಿರುವವನು. ಹಾಗೇನಾದರೂ ಆದರೆ... ಆದರೆ... ಅವರಿಗೆ ಏನೂ 
ಆಗದ ಹಾಗೆ ನೋಡಿಕೋ ವೀರಣ್ಣ ತಮ್ಮ ಕೆಲಸದಲ್ಲಿ ಅವರಿಗೆ ಜೀವದ ಹಂಗೂ 
ಇರುವುದಿಲ್ಲ. ಅವರಿಗೆ ಹೇಳುವಷ್ಟು ಶಕ್ತಿ ನನಗಿಲ್ಲ. ಅದಕ್ಕೆ ನಿನ್ನನ್ನೇ ಕೇಳುತ್ತೇನೆ. 
ನೀನು ಅವರಿಗೆ ಕಣ್ಣಾಗಿ, ತೋಳಾಗಿ ರಕ್ಷಿಸಿ, ಅವರನ್ನಿಲ್ಲಿಗೆ ಕರೆದುಕೊಂಡು ಬರಬೇಕು. 
ಇದೊಂದು ಮಾತು ನಡೆಸಿಕೊಡು ವೀರಣ್ಣ. ಸಾಯುವವರೆಗೂ `ನಿನ್ನ ಉಪಕಾರ 
ಸ್ಮರಿಸುತ್ತೇನೆ.” 


ಕಾಳರಾತ್ರಿ ೧೯೩ 


ಗಂಡನ ಕ್ಷೇಮದ ಬಗ್ಗೆ ಗಂಗವ್ವನಿಗಿದ್ದ ಕಾತರತೆ ಅವಳ ಒಂದೊಂದು ಮಾತಿನಲ್ಲೂ 
ವ್ಯಕ್ತವಾಗಿತ್ತು. ಅಂದಿನ ಪರಿಸ್ಥಿತಿಯಲ್ಲಿ ಅವಳ ಬೇಡಿಕೆ, ದುರ್ಗವನ್ನು ತಂದು 
ಕೊಡುವುದಕ್ಕಿಂತ ಕಷ್ಟದ್ದಾಗಿತ್ತು. ಆದರೆ ಆ ಮಾತನ್ನು ಮೈಯೆಲ್ಲಾ ನಾಲಗೆಯಾಗಿ 
ಕೇಳುತ್ತಿದ್ದ ಅತ್ತಿಗೆಗೆ ಹೇಳಲಾರದೇ ಏನು ಹೇಳಬೇಕೆಂದು ತೋಚದೆ ಸುಮ್ಮನೆ ನಿಂತ. 
ಅವನು ಸುಮ್ಮನೆ ನಿಂತುದನ್ನು ಕಂಡು, ಇದ್ದಕ್ಕಿದ್ದಂತೇ ಗಂಗವ್ವನ ಎದೆಯಲ್ಲಿ ಪ್ರಚಂಡ 
ಭೀತಿ ಕವಿಯಿತು. ಆ ಭೀತಿಯೇ ಮಾತಾಗಿ ಹೊರಸೂಸಿದಂತೆ ಕೇಳಿದಳು: 

“ಏಕೆ ವೀರಣ್ಣಾ, ಸುಮ್ಮನಾದೆ. ಇದು ನಿನಗೆ ಸಾಧ್ಯವಿಲ್ಲದ ಮಾತೇ? ನೀನೂ 
ಇಲ್ಲವೆಂದರೆ ನಾನಾರಲ್ಲಿ ಕೇಳಲಿ ಹೇಳು. ನೀನೇ ನನ್ನ ಧೈರ್ಯದ ಕೋಟೆ. ನೀನಲ್ಲದೆ 
ಈ ಹೊತ್ತಿನಲ್ಲಿ ನನಗೆ ಬೇರೆ ಯಾರು ದಿಕ್ಕು? ಏಕೆಂದು ಹೇಳಲಾರೆ ವೀರಣ್ಣಾ, 
ಏಕೋ ಈ ಎರಡು ದಿನದಿಂದ, ಬೇಡ ಬೇಡವೆಂದರೂ ಏನೋ ಹುಚ್ಚು ಭೀತಿ 
ಕಾಡುತ್ತಿದೆ. ನೀನೊಂದು ಧೈರ್ಯದ ಮಾತು ಹೇಳಿದರೆ, ಈ ಭೀತಿಯೆಲ್ಲಾ ಕತ್ತರಿಸಿ 
ಹೋಗುತ್ತದೆ.” 

ಅತ್ತಿಗೆಯ ಆ ಮಾತಿಗೆ ಏನು ಹೇಳಬೇಕೆಂದು ವೀರಣ್ಣನಿಗೆ ತೋಚಲಿಲ್ಲ, ತನ್ನ 
ಬೇಡಿಕೆಯನ್ನು ನಡೆಸಲು ನಿರಾಕರಿಸಿದ ಅಣ್ಣನ ಹೆಸರು ಕೇಳಿದರೆ ಹೊತ್ತಿ ಹೊಗೆಯಾಡು 
ವಂತಿದ್ದ ಅವನ ಮನಸು, ಗಿರಿಜೆಯ ನಿರಾಕರಣೆಯ ಬಳಿಕ ದ್ವೇಷದ ಅಗ್ನಿಕುಂಡವಾಗಿತ್ತು. 
ಆ ದ್ವೇಷವನ್ನರಸುವ ಪ್ರೇಮಜಲವನ್ನು ವರ್ಷಿಸುತ್ತಾ ಮಾತನಾಡುತ್ತಿರುವ ಅತಿಗೆಗೆ 
ಏನು ಹೇಳಬೇಕು? ಅದು ತನ್ನಿಂದ ಆಗದ ಮಾತೆಂದು ಹೇಳಿದರೆ ಆ ಮಾತು 
ಹೇಳುವುದಕ್ಕಿಂತ ಆಕೆಯ ಕತ್ತನ್ನು ನಿಂತ ನಿಲುವಿನಲ್ಲೇ ಕತ್ತರಿಸುವುದು ಮೇಲು ಎಂದು. 
ಗಂಗವುನ ಕೋಮಲ ಹೃದಯವನ್ನರಿತ ವೀರಣ್ಣನಿಗೆ ತಿಳಿದಿತ್ತು. "ಆಯಿತು. ನಿನ್ನ 
ಮಾತು ನಡೆಸಿಕೊಡುತ್ತೇನೆ, ಎನ್ನುವ ಧೈರ್ಯವೂ ಇರಲಿಲ್ಲ ಅವನಿಗೆ. ಅಂದಿನ 
ಪರಿಸ್ಥಿತಿಯ ಆಳ ಅವನಿಗೆ ತಿಳಿದಿದ್ದಷ್ಟು ಮಟ್ಟಿಗೆ ಬೇರೆ ಯಾರಿಗೂ ತಿಳಿದಿರಲಿಲ್ಲ. 
ಮುಂದೆ ನಡೆಯಬಹುದಾದ ಘಟನೆಗಳಲ್ಲಿ ಅವನಿಗೆ, ಯಾರ ತಲೆ ಉಳಿಯುವುದು 
ಎಂದು ಹೇಳುವುದರಲ್ಲಿ ತನ್ನ ತಲೆಯೇ ಉಳಿದಿತೋ ಇಲ್ಲವೋ ಎಂಬ ನೆಚ್ಚಿಗೆ 
ಇರಲಿಲ್ಲ, ಹೀಗಿರುವಾಗ ಯಾವುದನ್ನೂ ತಿಳಿಯದೆ, ಪ್ರೀತಿ ಕುರುಡಳಾಗಿ ಬೇಡುತ್ತಿರುವ 
ಈಕೆಗೆ ಏನೆಂದು ಹೇಳುವುದು? ಅಷ್ಟು ಹೊತ್ತು ಅವನ ಮನದೊಳಗೇ ಪ್ರಚಂಡ 
ಹೋರಾಟ ನಡೆಯಿತು. ಮರುಗಳಿಗೆಯೇ ತನ್ನನ್ನು ತಾಯಾಗಿ ಸಲಹಿದ ಅತ್ತಿಗೆಯ 
ಪ್ರೇಮದ ನೆನಪು ಎದೆಯಲ್ಲಿ ಉಕ್ಕಿಬಂದು ಉಳಿದುದೆಲ್ಲವನ್ನು ಮರೆಸಿತು. ತಟ್ಟಕ್ಕನೆ 
ಹೇಳಿದ- 

“ಅತ್ತಿಗೆ- ಈ ಜಗತ್ತಿನಲ್ಲಿನನಗೂ ಉಳಿದಿರುವವಳು ನೀನೊಬ್ಬಳೇ. ಯೋಚಿಸ 
ಬೇಡ. ನನ್ನ ತಲೆ ಕೊಟ್ಟಾದರೂ ನಿನ್ನ ಮಾತು ನಡೆಸುತ್ತೇನೆ.” 

“ನಿಜವೇ... ನಿಜವೇ ವೀರಣ್ಣ. ನನ್ನ ಮಾತು ನಡೆಸುತ್ತೀಯಾ? ಈ ಎರಡು 
ದಿನ, ಅವರನ್ನು ಕಾಣದ ಕಣ್ಣು ಏನು 'ನರಕ ಅನುಭವಿಸಿದೆ ಎಂದು ನಾನು ಹೇಳಲಾರೆ. 
ಹೇಗಾದರೂ ಮಾಡಿ ಅವರಿಗೆ ಒಂದು ಗಳಿಗೆ ಬನ್ನಿ ಎಂದು ಹೇಳು. ಸಾಧ್ಯ ವಾದರೆ 
ಅವರನ್ನು ಹೊತ್ತುಕೊಂಡಾದರೂ ಬಂದು ನನಗೆ ತೋರಿಸಿ, ಮತ್ತೆ ಅವರ ಕೆಲಸಕ್ಕೆ 


13 


೧೯೪ ಕಂಬನಿಯ ಕುಯಿಲು 


ಕರೆದುಕೊಂಡು ಹೋಗಿಬಿಡು. ನೀನೂ ಅಷ್ಟೇ ವೀರಣ್ಣ- ಏನು ಗದ್ದಲವಿದ್ದರೂ, 
ಒಂದು ಗಳಿಗೆಗಾದರೂ ಬಂದು ಹೋಗು. ನೀವಿಬ್ಬರೂ ಹೀಗೆ ದಿನಗಟ್ಟಲೆ ಕಣ್ಣಿಗೆ 
ಬೀಳದೆ ಹೋದರೆ, ನಾನು ಇದ್ದವಳೂ ಅಲ್ಲ, ಸತ್ತವಳೂ ಅಲ್ಲ, ಹಾಗಾಗುತ್ತದೆ ನನ್ನ 
ಸ್ಥಿತಿ. ಇದನ್ನು ಯಾರ ಮುಂದಾದರೂ ಹೇಳಿಕೊಂಡರೆ ನಗುತ್ತಾರೆ. ನೀನು ನ 
ಮೆ )ದುನನಲ್ಲ, ಮಗ. ಅದಕ್ಕೇ ನನ್ನೆದೆಯನ್ನೆಲ್ಲಾ ಬಿಚ್ಚಿ ನಿನ್ನೆದುರು ತೋಡಿಕೊಂಡಿದೀನಿ. 
ನನ್ನ ಅತ್ತಿಗೆ ಮಧ ನಾಚಿಕೆಕೆಟ್ಟ ಹೆಣ್ಣು ಎಂದು ನೀನು ನಕ್ಕರೂ ನನಗೆ ಚಿಂತೆಯಿಲ್ಲ.” 

“ಅತ್ತಿಗೆ... ಅತ್ತಿಗೆ... ನೀನು ಭಯಂಕರ ಮಾಟಗಾತಿ.” 

-ಬೀಗಿದ ಧ್ವನಿಯಲ್ಲಿ ಹೇಳಿದ ವೀರಣ್ಣ. 

“ಏಕೆ... ನಾನೇನು ಮಾಡಿದೆ?” 

-ಅವನ ಮಾತಿನ ಜಾಡು ಅರಿಯಲಾಗದೆ ಕೇಳಿದಳು ಗಂಗವ್ವ. 

“ಏನು ಮಾಡಿದೆ?... ನೀನು ಇಂದೇನು ಮಾಡಿದೆ ಎಂಬುದನ್ನು ನಾನಿಂದು 
ಹೇಳಲಾರೆ ಅತ್ತಿಗೆ. ಆ ದಿನ ಬರಲಿ ಹೇಳುತ್ತೇನೆ. ಇಷ್ಟು ಮಾತ್ರ ಹೇಳಿ ಹೋಗುತ್ತೇನೆ. 
ಅತ್ತಿಗೆ- ನಿನ್ನ ಮಾತು ಇಂದು ನರಕವಿದ್ದಲ್ಲಿ ಸ್ವರ್ಗವನ್ನು ಸೃಜಿಸಿದೆ. ನಾನಿನ್ನು ನಿಲ್ಲಲಾರೆ, 
ಅತ್ತಿಗೆ ಬರುತ್ತೇನೆ” 

-ಎಂದು ಮತ್ತೊಮ್ಮೆ ಅತ್ತಿಗೆಯ ಪಾದಗಳಿಗೆ ವಂದಿಸಿದ ವೀರಣ್ಣ ಅವಳ 
ಕಾಲನ್ನು ಅವನ ಕಣ್ಣು ಸೋಕಿದೆಡೆಯಲ್ಲಿ ತೇವವಾಗಿ, ಅವಳನ್ನು ಚಕಿತಗೊಳಿಸಿತು. 

ಅವಳು ಬೇರೆ ಮಾತನಾಡಲು ಅವಕಾಶ ಕೊಡದೆ ವೀರಣ್ಣ, ಒಂದೇ ಹಾರಿಗೆ 
ಕುದುರೆಯನ್ನೇರಿ ಕುದುರೆಯ ಪಕ್ಕೆಗಳನ್ನು ಔಕಿ, ಲಗಾಮನ್ನು ಸಡಿಲಬಿಟ್ಟು ನೆತ್ತಿಯ 
ಮೇಲೆ ಚಪ್ಪರಿಸಿದ. ಕುದುರೆ ಹಾರಿ, ಓಡಿತು. 

ಗಂಗವ್ವ ಕುದುರೆಯೊಂದಿಗೆ ಅದರ ಶಬ್ದವೂ ಕತ್ತಲಿನಲ್ಲಿ ಕರಗುವವರೆಗೂ 
ನಿಂತಲ್ಲಿಯೇ ನಿಂತು ನೋಡುತ್ತಿದ್ದವಳು ಪಕ್ಕದಲ್ಲಿಯೇ ಕೆಮ್ಮಿ ದ "ಸದ್ದು ಕೇಳಿ, ಸದ್ದು 
ಬಂದ ಕಡೆಗೆ ತಟಕ್ಕನೆ ತಿರುಗಿ ನೋಡಿದಳು- 

“ಯಾರು?” ಎಂದಳು. 

“ನಾನು” ಎಂದ ಪಾಪನಾಯಕ. 

“ನೀವೆಲ್ಲಿದ್ದಿರಿ ಮಾವಯ್ಯ?” 

-ಎಂದಳು ಗಂಗವ್ವ. ತಾನು ಮೈದುನನೊಂದಿಗೆ ಆಡಿದ ಮಾತನ್ನೆಲ್ಲಾ ಆತ ` 
ಎಲ್ಲಿ ಕೇಳಿಸಿಕೊಂಡನೊ ಎಂದು ನಾಚುತ್ತಾ, 

ನಾಚಬೇಡ ಗಂಗು, ನೀವಿಬ್ಬರೂ ಮಾತನಾಡುತ್ತಿದ್ದುದೆಲ್ಲಾ ಬೇಡವೆಂದರೂ 
ಕಿವಿಗೆ ಬಿತ್ತು. ವೀರಣ್ಣ ನಿನ್ನನ್ನು ಮಾಟಗಾತಿ ಎಂದುದು ಸುಳ್ಳಲ್ಲ ಗಂಗಾ?” 

“ಏಕೆ ಮಾವಯ್ಯ?” 

“ಕಾಡು ಕುದುರೆಯನ್ನು ಪಳಗಿಸುವ ಶಕ್ತಿ ನಿನ್ನ ಮಾತುಗಳಿಗಿದೆ ಗಂಗಾ, ಕಲ್ಲನ್ನು 
ಬಂಗಾರವಾಗಿ ಮಾಡುವ ಸಿದ್ದಜಲ ನಿನ್ನ ಮಮತೆ.” 


“ಉಹೂ, ಅವೆಲ್ಲಾ ನನ್ನ ಬಲವಲ್ಲ ಮಾವಯ್ಯ. ನಿಮ್ಮ ಆಶೀರ್ವಾದ ಬಲ.” 


ಕಾಳರಾತ್ರಿ ೧೯೫ 


“ನನ್ನ ಹರಕೆಗೆ ಏನು ಬಲವಿದೆಯೋ ನನಗೆ ಗೊತ್ತಿಲ್ಲ ಗಂಗಾ. ಆದರೆ ಅದಕ್ಕೆ 
ಹುಲ್ಲು ಕಡ್ಡಿಯಷ್ಟುದರೂ ಬಲವಿದ್ದರೆ, ಅದು ನಿನ್ನ ಮುಖದ ನಗುವನ್ನು ಕೋಟಿ 
ವರ್ಷ ಕಾಪಾಡಲಿ... ಹೋಗು... ಈಗಾದರೂ ಮಲಗು. ನಿನ್ನ ಮೈದುನ ಬಂಗಾರದ 
ಬೆಟ್ಟ ತಂದುಕೊಡುತ್ತೇನೆ ಎಂದು ಹೇಳಿದನಲ್ಲ, ಎಲ್ಲ ಚಿಂತೆಯನ್ನು ಮರೆತು ಮಲಗು? 

-ಎಂದ ಪಾಪನಾಯಕ. ಮನಸ್ಸಿನಲ್ಲಿಯೇ ಮಾವನ ಪಾದಗಳಿಗೆ ವಂದಿಸಿ ಒಳಗೆ 
ತೆರಳಿದಳು ಗಂಗವ್ವ. 


೬ 


ಮರುದಿನ ಎಂದಿನಂತೆಯೇ ಗಿರಿಜಾ ಅಂತಃಪುರಕ್ಕೆ ಊಳಿಗಕ್ಕೆ ಬಂದಾಗ, ಅವಳ 
ಮುಖವನ್ನು ನೋಡಿ ನಾಗತಿಗೆ, ಆಶ್ಚರ್ಯವಾಯಿತು. ಅವಳ ಮುಖವನ್ನು 
ನೋಡಿದಾಗಲೆಲ್ಲಾ ನಾಗತಿಗೆ, ಮಾವಿನ ಚಿಗುರಿನ ಹೊಳಪಾದ ನರುಗೆಂಪು ಬಣ್ಣದ 
ಕಪೋಲ, ಅರಳಿದ ಹೂವಿನಂಥ ಕಣ್ಣು ಹವಳದ ಕುಡಿಯಂಥ ತುಟಿ, ಸಣ್ಣ 
ಸಂಪಿಗೆಯಂಥ ಮೂಗು -ಇದನ್ನು ನೋಡಿ ವಸಂತಕಾಲದ ಉದ್ಯಾನದ ನೆನಪಾಗುತ್ತಿತ್ತು. 
ಅವಳನ್ನು ನೋಡಿದಾಗ, ಉದ್ಯಾನವನ್ನು ನೋಡಿದಷ್ಟೇ ಸಂತೋಷವಾಗುತ್ತಿತ್ತು. 

ಆದರೆ ಇಂದು, ಆ ಮುಖ- 

ಉದ್ಯಾನದಂತಿರಲಿಲ್ಲ, ಕೆಂಪೇರಿ ಊದಿಕೊಂಡ ಕಣ್ಣುಗಳು, ವಿವರ್ಣವಾಗಿ 
ಬಿಗಿದುಕೊಂಡ ಮೋರೆ, ಬಾಡಿದ ತುಟಿ. ನಿಟ್ಟುಸಿರ ಬೇಗೆಗೆ ಕಂಪಿಸುವ ನಾಸಿಕ- 

ಉಹೂ ಉದ್ಯಾನವಲ್ಲ. ಯಾವುದೋ ಭವ್ಯಮಂದಿರಗಳು ನೆಲಸಮವಾದ 
ಪಾಳಿನಂತಿತ್ತು ಅವಳ ಮುಖ. 

ಅದನ್ನು ಕಂಡು ನಿಬ್ಬೆರಗಾದಳು ನಾಗತಿ. 

“ಏಕೆ ಗಿರಿಜಾ- ಮೈಯಲ್ಲಿ ಚೆನ್ನಾಗಿಲ್ಲವೇ?”' 

“ಚಿನ್ನಾಗಿಲ್ಲದೆ ಏನಾಗಿದೆ ತಾಯಿ? ಎಂದಿನಂತೆಯೇ ಇದ್ದೇನೆ.” 

“ಚೆನ್ನಾಗಿದ್ದೀಯ! ಎಂದಿನಂತೆಯೇ ಇದ್ದೀಯ! ಅದು ಮೋಸಗೊಳಿಸುವ 
ಮಾತು. ಉಹೂ, ನಿನ್ನ ಮಾತು ನಂಬುವುದಿಲ್ಲ. ಏನೋ ಆಗಿದೆ. ಏನು ಹೇಳು 
ಗಿರಿಜಾ? ಈ ಭಯದ ಕತ್ತಲು ತುಂಬಿದ ಅರಮನೆಯಲ್ಲ ನನ್ನ ಪಾಲಿಗೆ ನೀನೊಬ್ಬಳು 
ನಗುವಿನ ರವಿಕಿರಣವಾಗಿದ್ದೆ, ನಿನ್ನ ಕಣ್ಣಲ್ಲೂ ಕತ್ತಲು ಗೂಡು ಕಟ್ಟಿದರೆ ಹೇಗೆ ಸಹಿಸಲಿ? 
ಮರೆಮಾಚಬೇಡ. ಏನಾಗಿದೆ ಹೇಳು.” 

-ತನ್ನ ಕ ಣ್ಣಲಿನ್ನು ಕಂಬನಿ ಬರುವುದಿಲ್ಲ. ನಿನ್ನೆಯ ರಾತ್ರಿಗೇ ಅದರ ಯಣವೆಲ್ಲಾ 
ಆಜಾ ಎಂದುಕೊಂಡಿದ್ದಳು ಗಿರಿಜಾ. ಆದರೆ ನಾಗತಿಯ ಮಾತು ಕೇಳಿ, 
ಅವಳ ನಂಬಿಕೆಯನ್ನು ಸುಳ್ಳುಮಾಡಿ, ಕಣ್ಣಂಚಿನಲ್ಲಿ ಕಂಬನಿ ಕಾಣಿಸಿತು. ಆ ಕಂಬನಿಯೇ 
ಡೋಲಾಯಮಾನವಾಗಿ ತೂಗುತ್ತಿದ್ದ ಅವಳ ಮನಸ್ಸಿಗೆ ನಿರ್ಧಾರವಾದ ಬೆಸುಗೆ ಹಾಕಿತು. 


೧೯೬ ಕಂಬನಿಯ ಕುಯಿಲು 


“ನಿಮಗೆ ಏನೋ ಮಾತು ಹೇಳಬೇಕೆಂದು ಬಂದೆ ತಾಯಿ. ಆ ಮಾತಿನಿಂದ 
ಏನೋ ವ್ಯಥೆಯಾಯಿತು, ಅಷ್ಟೇ.” 

“ನಮಗೆ ಹೇಳಲು ನೋವಾಯಿತೇ?'' -ಆಶ್ಚರ್ಯದಿಂದ ಕೇಳಿದಳು ನಾಗತಿ- 
“ಅದೇನು ಮಾತು ಗಿರಿಜವ್ವೆ? ಹೇಳು.” 

“ಅವ್ಹಾ- ನೀವು ಕೂಡಲೇ ಒಂದು ಕೆಲಸ ಮಾಡಬೇಕು.” 

“ಏನು?” 

“ನಾಯಕರನ್ನು ಎಲ್ಲಿಟ್ಟಿದ್ದೀರೋ ನಮಗೆ ತಿಳಿಯದು. ಆದರೆ ಅವರು ಇರುವಲ್ಲಿ 
ಕಾವಲು ಬಿಗಿಮಾಡಿ. ಹಾಗೇ... ಹಾಗೇ...'' 

—ಒಂದೊಂದು ಮಾತಾಡುವಾಗಲೂ ಕರುಳನ್ನೇ ಹಿಂಜಿ ಹರಡುವಂತೆ ಹೇಳಿದಳು 
ಗಿರಿಜಾ. 

ಸೂ” 

“ಹಾಗೇ... ದಳವಾಯಿ ದೇಸಣ್ಣನವರನ್ನು ಕೊಂದವರನ್ನು ಹುಡುಕಿಸುತ್ತಿದ್ದೀರಿ 
ಅಲ್ಲವೇ?” ; 

“ಹೌದು- ಆದರೆ ಅವರೆಲ್ಲೋ ತಲೆ ತಪ್ಪಿಸಿಕೊಂಡಿದ್ದಾರೆ.” 

“ಒಬ್ಬರನ್ನು ಹಿಡಿಸಿ ಕೇಳಿದರೆ, ಅವರು ಎಲ್ಲಿದ್ದಾರೆಂದು ತಿಳಿಯುತ್ತದೆ ಅವ್ವ. 
ಅಷ್ಟೇ ಅಲ್ಲ, ಏನು ಸಂಚು ನಡೆಯುತ್ತಿದೆ ಎಂದೂ ತಿಳಿಯುತ್ತದೆ.” . 

“ಆ! ಯಾರನ್ನು ಹಿಡಿಸಬೇಕು.” 

“ಕಸ್ತೂರಿನಾಯಕರ ತಮ್ಮನನ್ನು.” 

-ತನ್ನ ಕರುಳನ್ನು ಕತ್ತರಿಸಿಟ್ಟು ಹೇಳಿದಳು ಆ ಮಾತನ್ನು ಗಿರಿಜಾ. 

“ಯಾರು? -ಕಸ್ತೂರಿನಾಯಕರ ತಮ್ಮ ವೀರನಾಯಕರನ್ನೇ?” 

-ತನ್ನ ಕಿವಿಯನ್ನೇ ನಂಬಲಾರದವಳಂತೆ ಕೇಳಿದಳು ನಾಗತಿ. 

“ಅಹುದು ತಾಯಿ.” 

“ಅವರನ್ನು ಹಿಡಿಸಬೇಕೇ? ಅವರಿಂದ ಸುದ್ದಿ ಹೊರಡಿಸಬೇಕೇ?” 

“ಅವ್ಹಾ, ನನ್ನನ್ನು ಹೆಚ್ಚಿಗೆ ಕೆಣಕಿ ಕೇಳಬೇಡಿ. ನಾಯಕರು ಸುರಕ್ಷಿತವಾಗಿರ 
ಬೇಕೆಂದರೆ ಅಷ್ಟು ಮಾಡಿ ಅವ್ವ...” 

-ಎಂದವಳೇ ಗಿರಿಜೆ ನಾಗತಿಯ ಅಪ್ಪಣೆಯನ್ನು ಕೇಳದೆ ಎದ್ದು ಹೊರಗೆ ಹೋಗಿ ' 
ಮರೆಯಾದಳು. ಅವಳ ಮಾತನ್ನು ಕೇಳಿ ನಾಗತಿಗೆ ಸಿಡಿಲು ಹೊಡೆದ ಹಾಗಾಯಿತು. 
ತತ್ತರಿಸಿ, ಕುಳಿತಲ್ಲೇ ಕುಸಿದಳು. 

ಅರಮನೆಯ ಮುಂದೆ ಸೈನಿಕರ ಪ್ರದರ್ಶನ ನಡೆದ ದಿನ ಆಕೆಗೆ ವೀರಣ್ಣ 
ಕಸ್ತೂರಿನಾಯಕನ ಸೋದರನೆಂದೂ, ಗಿರಿಜೆಗೆ ಗೊತ್ತಾದ ಗಂಡು ಎಂಬುದನ್ನೂ 
ಕೇಳಿದ್ದಳು. ಈಗ ಗಿರಿಜಾ ತಾನೇ ಹೇಳುತ್ತಿದ್ದಾಳೆ ವೀರಣ್ಣನನ್ನು ಹಿಡಿಸಬೇಕು ಎಂದು 
ಕೂಡಲೇ ನಾಗತಿಗೆ ಅವಳ ವಿವರ್ಣವಾದ ಮುಖದ ಅರ್ಥವಾಗಿ ಆಕೆಯ ನೆತ್ತಿಯ 
ಮೇಲೆ ಹತ್ತಾರು ಸಿಡಿಲುಗಳು ಒಟ್ಟಿಗೆ ಸಿಡಿದಂತಾಯಿತು. 


ಕಾಳರಾತ್ರಿ ೧೯೭ 


ಅಂತಃಪುರದ ಸುತ್ತಲೂ ಕಣ್ಣಾಡಿಸಿ, ಅಲ್ಲಿಯ ಕಣ್ಣು ಕುಕ್ಕುವಂಥ ವೈಭವವನ್ನು 
ನೋಡಿದಳು. ಬೆಳ್ಳಿಯ ಮಂಚ, ಬೆಳ್ಳಿಯ ತಗಡು ಹೊದಿಸಿದ ಕಂಬಗಳು, ಚಿತ್ರಗೆಲಸದ 
ಛಾವಣಿ, ನೆಲಕ್ಕೆ ಹಾಸಿದ ರತ್ನಗಂಬಳಿ, ಒಂದೊಂದೂ ಕಣ್ಣು ಕೆಕ್ಕರಿಸಿ ನೋಡಿದವು 
ಅವಳತ್ತ. ಒಂದೊಂದೂ ವಿಲಾಸದ ವಸ್ತುಗಳಂತೆ ಕಾಣದೆ, ನೂರಾರು ಜನರ ಜೀವ 
ತಿಂದು, ಕಣ್ಣೀರು ಕುಡಿದು ಬೆಳೆದ ದೈತ್ಯವಸ್ತುಗಳಂತೆ ತೋರಿ, ಅವುಗಳ ನಡುವೆ 
ಕುಳಿತಿರಲೂ ಆಕೆಗೆ ದಿಗಿಲಾಯಿತು. 

“ಇವು... ಇವು... ಬೇಕೆಂದರೆ... ಇಷ್ಟು ಬೆಲೆ ಕೊಡಬೇಕೇ ಇದಕ್ಕೇ?” 

ಆ ಭಾವನೆ ಬೆಳೆಬೆಳೆದು ನಾಗತಿಯ ಸುತ್ತಲೂ ಕಿಚ್ಚು ಒಟ್ಟಿದಂತಾಯಿತು. 
ಬೆಂಕಿಯ ಬೋನಿನಲ್ಲಿ ಸಿಲುಕಿದ ಬಡ ಮೃಗದಂತೆ ಚಡಪಡಿಸಿದಳು ನಾಗತಿ. 

ತಾನು ಕುಳಿತ ನೆಲದ ಮೇಲೆ, ತನ್ನ ತಲೆಯ ಮೇಲಿನ ಛಾವಣಿಯ ಮೇಲೆ- 
ತನ್ನ ಮೇಲೆಯೇ ಅವಳಿಗೆ ಹೇಸಿಗೆಯಾಯಿತು. ಭಗಭಗನೆ ಉರಿಯುತ್ತಿದ್ದ ಕಣ್ಣುಗಳನ್ನು 
ಮುಚ್ಚಲೆಂದು ಕೈ ಎತ್ತಿದಳು. ಅವಳ ಕೈ ಅವಳಿಗೆ, ಕೈಯಂತೆ ಕಾಣಿಸದೆ, ಜೀವಾಕರ್ಷಕ್ಕಾಗಿ 
ಹೆಡೆಯಗಲಿಸಿದ ಸರ್ಪದಂತೆ ತೋರಿತು. ಭೀತಳಾಗಿ ಆ ಕೈಯನ್ನು ನೆಲಕ್ಕೆ ಚೆಲ್ಲಿದಳು. 

ಅರಸೊತ್ತಿಗೆಯ ಬಗ್ಗೆ ನಾಗತಿಗೆ ಎಂದೂ ಹುಚ್ಚು ಭ್ರಮೆ ಇರಲಿಲ್ಲ. ಈಗಂತೂ 
ಇದ್ದದ್ದೂ ನಿರಸನವಾಗಿ ಕಣ್ಣು ಹೊರಳಿದಲ್ಲಿ ದ್ವೇಷ, ಕೊಲೆ, ಸಾವು, ರಕ್ತ, ಕಣ್ಣೀರು, 
ನಿಟ್ಟುಸಿರುಗಳೇ ಕಾಣಿಸಿ ತಲೆಯ ಮೇಲೆ ಹೊತ್ತ ಆ ಬೆಂಕಿಯ ಹೊರೆಯನ್ನು ಎಷ್ಟು 
ಬೇಗ ಬಿಸುಡುವೆನ್ನಾಎಕರ್ದಕ5ತರಿಸತೊಡಗಿದಳು. ಸ್ನೇಹ, ದಯೆ;”ವಾತ್ಸಲ್ಯ, 
ಸಹಾನುಭೂತಿಗಳ ಅಮೃತ ಜಲಸೇಚನೆಗಾಗಿ ಹಾತೊರೆಯತೊಡಗಿತು. ಮನಸಿನ 
ಹೋರಾಟದ ಬೇಗೆಯಲ್ಲಿ ಬೆಂದ ಆಕೆಯ ಮೈ... ಮನಸ್ಸು... 

“ದೇವಾ, ದೇವಾ ಈ ವಿಷವೃಷ್ಟಿಗೆ ಕೊನೆಯೆಂದು? ಈ ಅಗ್ನಿತಾಂಡವದಿಂದ 
ಎಂದು ಮುಕ್ತಿ, ತಂದೆ? ನಿನ್ನ ಮಕ್ಕಳ ನೆತ್ತಿಯ ಮೇಲೆ ಅರಸೊತ್ತಿಗೆಯ ಸರ್ಪ 
ಛತ್ರವನ್ನೇಕೆ ಇಟ್ಟೆ? ಕೊನೆಮಾಡು, ಕೊನೆಮಾಡು, ಬೇಗ ಕೊನೆಮಾಡು, ಈ ಮಾರಣ 
ಹೋಮವನ್ನು. ನಿನ್ನ ಅಪಾರ ದಯೆಯ ಅಮೃತವರ್ಷ ಕರೆದು, ಲೋಕಕ್ಕೆ ಹತ್ತಿದ 
ಈ ಕಿಚ್ಚನ್ನು ಆರಿಸು ತಂದೆ, ಕಂಬನಿಯ ಮುಳ್ಳನ್ನು ಕಿತ್ತು ನಗೆಮಲ್ಲಿಗೆಯನ್ನು ಬೆಳಸು, 
ನಿರಪರಾಧಿಗಳ ನಿಟ್ಟುಸಿರಿನ ಬೇಗೆಯಲ್ಲಿ ಈ ಲೋಕ ದಹಿಸಿಹೋಗದಿರಲಿ, ದೇವಾ” 

-ಎಂದೂ ಪೂಜಾಪುಷ್ಪದಂತೆ, ತನ್ನ ಹೃದಯವನ್ನೇ ತೂರಿ ಬೇಡಿದಳು ನಾಗತಿ. 
ಕುಳಿತಿರಲಾಗದೆ ಹಾಸಿನಲ್ಲಿ ಹೊರಳಿ ಹೊಯ್ದಾಡಿದಳು. 

ನಾಗತಿ ತನ್ನ ಅಂತರಂಗದ ಚಿತ್ತಕ್ಷೋಭೆಯಲ್ಲಿ ಹೊಯ್ದಾಡುತ್ತಿರುವಾಗಲೇ ಆಳು 
ಕಾಣಿಸಿಕೊಂಡು “ಲಿಂಗಣ್ಣನಾಯಕರು ಕಾಣಲು ಬಂದಿದ್ದಾರೆ” ಎಂದು ಹೇಳಿದ. 

“ಒಳಗೆ ಬಿಡು” 

-ಎಂದು ಆಳಿಗೆ ಹೇಳಿ ನಾಗತಿ, ತನ್ನ ಕಣ್ಣಿನಿಂದ ಹರಿಯುತ್ತಿದ್ದ ಕಂಬನಿಯನ್ನು 
ಒರಸಿಕೊಂಡು, ಮುಖದ ಮೇಲೆ ಇಲ್ಲದ ಪ್ರಸನ್ನತೆಯನ್ನು ತಂದುಕೊಳ್ಳಲು ಯತ್ನಿಸು 
ತ್ತಿರುವಾಗಲೇ ಲಿಂಗಣ್ಣನಾಯಕ ಒಳಗೆ ಬಂದ. ದುಃಖದ ಪಶು ತುಳಿದ ನಾಗತಿಯ 
ಮೊಗವನ್ನು ಕಂಡು ಅವನಿಗೆ ಆಶ್ಚರ್ಯವಾಯಿತು. 


೧೯೮ ಕಂಬನಿಯ ಕುಯಿಲು 


“ಇದೇನು ಚಿಕ್ಕಮ್ಮ... ಹೀಗೆ?'' -ಎಂದು ಕೇಳಿದ. 

“ನನ್ನ ಚಿಂತೆ ಇಂದಿನದೆ? ಎಂದೂ ಇದ್ದದ್ದೇ? ಹತ್ತುವುದಿಲ್ಲ ಹರಿಯುವುದಿಲ್ಲ. 
ಅದು ಹೋಗಲಿ. ಏನು ಬಂದದ್ದು ಲಿಂಗಣ್ಣ?” 

“ನಿನ್ನೆ ರಾತ್ರಿ ಒಂದು ಸುದ್ದಿ ಕೇಳಿದೆ. ಏನು ಮಾಡಬೇಕೋ ತಿಳಿಯಲಿಲ್ಲ. 
ಎಷ್ಟು ಚಿಂತಿಸಿದರೂ ಬಗೆಹರಿಯಲಿಲ್ಲ. ಅದಕ್ಕೆ ಹಗಲಾಗುವುದನ್ನೇ ಕಾದು ನಿನ್ನನ್ನು 
ನೋಡಲು ಬಂದೆ. 

ಚಿಂತೆಯಿಂದ ಭಾರವಾದ ಧ್ವನಿಯಲ್ಲಿ ಹೇಳಿದ ಲಿಂಗಣ್ಣನಾಯಕ. 

ಅವನ ಮಾತನ್ನು ಕೇಳಿ, ನಾಗತಿಗೆ ಆ ದಿನ ತಾನು ಎದ್ದ ಹೊತ್ತು ಒಳ್ಳೆಯದಲ್ಲ 
ಎನ್ನಿಸಿ, ಮತ್ತೇನು ಕೇಡಿನ ಸುದ್ದಿಯೋ ಎಂದು ಗಾಬರಿಯಾದಳು. ಆದರೂ ಅದನ್ನು 
ತೋರಗೊಡದೆ ಕೇಳಿದಳು: 

“ಏನು ಸುದ್ದಿ ಲಿಂಗಣ್ಣ?” 

“ಎಷ್ಟು ದಿನ ಈ ವಿಷಯದಲ್ಲಿ ಉಭ-ಶುಭ ನುಡಿಯದಿದ್ದ ಚಿಕ್ಕಣ್ಣ ನಿನ್ನೆ 
ತಾನಾಗಿಯೇ ಒಂದು ಮಾತು ಹೇಳಿದ.” 

"ವರತ? 

“ನಾವು ಅವನ ಒಂದು ಮಾತಿಗೆ ಒಪ್ಪುವುದಾದರೆ, ಈಗ ಹೊತ್ತಿರುವ ದ್ವೇಷದ 
ಕಿಚ್ಚನ್ನು ತಣಿಸಿ, ಶಾಂತಿ ನೆಲಸುವಂತೆ ಮಾಡುತ್ತಾನಂತೆ.” 

-ಲಿಂಗಣ್ಣನಾಯಕರನ ಮಾತು ಕೇಳಿ ನಾಗತಿ ಕಿವಿಗೆ ಅಮೃತ ವರ್ಷ 
ವಾದಂತಾಯಿತು. ಒಂದೇ ಮಾತಿಗೆ ಆಕೆಯ ದುಃಖವೆಲ್ಲಾ ಅಡಗಿಹೋಗಿ, ಮುಖದ 
ಮೇಲೆ ಆಸೆ ಲಾಸ್ಕವಾಡಿತು. 

“ಲ್ಲ! ನಿಜವೇ. ನಿಜಕ್ಕೂ ಹಾಗೆ ಮಾಡುತ್ತಾನಂತೆಯೇ? ಅವನ ಹೊಟ್ಟಿ ತಣ್ಣಗಿರಲಿ 
ಲಿಂಗಣ್ಣಾ" ನನಗೆಷ್ಟು ದೂರವಾದ ಎಂದುಕೊಂಡರೂ ನನಗೆ ಅವನೇ ಸಂತೋಷ 
ಸುದ್ದಿ ಹೇಳುವವನಾದ. ನಿಜವಾಗಿಯೂ ನಾವು ಅಂದುಕೊಂಡಷ್ಟು ಕೆಟ್ಟವನಲ್ಲ ಚಿಕ್ಕಣ್ಣ. 
ಎಂಥ ಒಳ್ಳೆ ಸುದ್ದಿ ತಂದೆ ಲಿಂಗಣ್ಣ. ಏನಂತೆ ಅವನ ಮಾತು? ಅವನು ಕೇಳಿದುದನ್ನು 
ಕೊಡುತ್ತೇನೆ ಬನ್ನು” 

ಅಪರೂಪವಾಗಿ ಬಂದ ಈ ಶಾಂತಿಯ ವಾರ್ತೆಯನ್ನು ಕೇಳಿ, ನಾಗತಿಗೆ 
ಹಿಡಿಸಲಾರದಷ್ಟು ಸಂತೋಷವಾಗಿತ್ತು. ಅವಳ ಸಂತೋಷವನ್ನು ಕಂಡು ಲಿಂಗಣ್ಣ 
ನಾಯಕನಿಗೆ ಸಂತೋಷವಾಗಲಿಲ್ಲ, ವ್ಯಥೆಯಾಯಿತು. > 

“ನಿನ್ನದು ಬಹಳ ವಿಚಿತ್ರ ಸ್ವಭಾವ ಚಿಕ್ಕಮ್ಮ. ಏನೆಂದು ತಿಳಿದುಕೊಳ್ಳದೆಯೇ, 
ಅದರ ಸಾಧಕ-ಬಾಧಕಗಳನ್ನು ವಿಚಾರಿಸದೆಯೇ ಹಿಗ್ಗಿಬಿಟ್ಟರೆ ಹೇಗೆ ಚ 

“ಸಾಧಕ-ಬಾಧಕ, ಅಳೆಯುವುದು ಸುರಿಸುವುದು ಎಲ್ಲಾ ಪ್ರಧಾನಿ ಪಟ್ಟ 
ಹೊತ್ತವರಿಗಾಗಲಿ. ನನ್ನ ಮಕ್ಕಳು ಸಂತೋಷವಾಗಿರುವಂಥ ಸುದ್ದಿ ಕೇಳಿದರೆ ಸಾಕು, 
ನನಗೆ,” 

“ಆದರೆ, ಅದೇನೆಂದು ಕೇಳುವಷ್ಟು ತಾಳ್ಮೆಯೂ ಬೇಡವೇ? ನೀನೇ ಇಷ್ಟು 
ಹುಡುಗರ ಹಾಗಾಡಿದರೆ ನಮ್ಮ ಗತಿಯೇನು ಹೇಳು.” 


ಕಾಳರಾತ್ರಿ ೧೯೯ 


ಲಿಂಗಣ್ಣನಾಯಕನ ಮಾತು ಕೇಳಿ, ವಯಸ್ಸಿಗೆ ಮೀರಿದ ಅವನ ಗಾಂಭೀರ್ಯವನ್ನು 
ಕಂಡು ಆಕೆಗೆ ನಗು ಬಂತು. ದೊಡ್ಡ ನಗು ನಕ್ಕು ಹೇಳಿದಳು: 

“ಪ್ರಧಾನಿಪಟ್ಟ ಕಟ್ಟಿಕೊಂಡು ಗಾಂಭೀರ್ಯದ ಗೊಂಬೆಯಾಗಿ ಹೋದೆ ನೀನು. 
ಹೋಗಲಿ-ಅದೇನು ಹೇಳು ಆಮೇಲೆ ನೀನು ನನ್ನನ್ನು ಹಳಿಯುವುದು. ನಾನು ನಿನ್ನನ್ನು 
ಅನ್ನುವುದು ಮಾಡೋಣ?” 

ನಾಗತಿಯ ಹರ್ಷ ಸಾಂಕ್ರಾಮಿಕವಾದಂತಿತ್ತು. ಅದರ ಇದಿರು ಯಾರ 
ಗಾಂಭೀರ್ಯವೂ ಉಳಿಯುವಂತಿರಲಿಲ್ಲ. ಆಕೆ ಅಷ್ಟು ಹರ್ಷಚಿತ್ತಳಾಗಿದ್ದುದನ್ನು ಕಂಡು 
ಎಷ್ಟೋ ಅಪರೂಪವಾಗಿತ್ತು. ತನ್ನ ತಲೆಯ ಬಲಿಯನ್ನಾದರೂ ಕೊಟ್ಟು ಆ ನಗೆಯನ್ನು 
ರಕ್ಷಿಸಬೇಕು ಎನ್ನಿಸಿತು ಲಿಂಗಣ್ಣನಾಯಕನಿಗೆ. 

“ಚಿಕ್ಕಣ್ಣ ಹೇಳುವುದಿಷ್ಟು-ದೇಸಣ್ಣನವರ ಕೊಲೆ ಮಾಡಿದ ಅಪರಾಧಕ್ಕಾಗಿ 
ಮುದ್ದಣ್ಣನವರ ಸೆರೆ ಹಿಡಿಯಬೇಕು. ಅವನ ತಲೆ ತಂದವರಿಗೆ ಬಹುಮಾನ 
ಕೊಡಲಾಗುವುದು ಎಂದು ದರ್ಬಾರಿನಿಂದ ಅಪ್ಪಣೆ ಹೊರಟಿದೆಯಷ್ಟೆ...” 

“ಸರಿ!” 

“ಅರಮನೆಯವರು ಆ ಆಜ್ಞೆಯನ್ನು ಹಿಂದೆ ತೆಗೆದುಕೊಂಡು, ಮುದ್ದಣ್ಣ ಮತ್ತು 
ಅವನ ತಮ್ಮಂದಿರಿಗೆ ಕ್ಷಮೆದೋರುವ ವಾಗ್ದಾನ ಮಾಡಬೇಕು.” 

“ಹೂ.” 

-ಆ ಮಾತನಾಡುವಾಗ ಅಪಾರ ವ್ಯಥೆಯಾದರೂ ಆ ಮಾತನ್ನಾಡಿದಳು ನಾಗತಿ. 

“ನಾವ ಹಾಗೆ ಮಾಡುವುದಾದರೆ ಚಿಕ್ಕಣ್ಣ, ದಳವಾಯಿಗಳು ತುಂಬಿದ ಓಲಗದಲ್ಲಿ 
ನಮ್ಮ ಮುಂದೆ ತಪ್ಪು ಒಪ್ಪಿಕೊಂಡು ಕ್ಷಮೆ ಬೇಡುವಂತೆ ಮಾಡುವುದಲ್ಲದೆ, ಅವರ 
ಹೊಸ ನಾಯಕರಿಗೆ ನಿಷ್ಠರಾಗಿ ನಡೆದುಕೊಳ್ಳುವ ಪ್ರಮಾಣ ಸ್ತೀಕರಿಸುವಂತೆ 
ಮಾಡುತ್ತಾನಂತೆ. ಇದರಿಂದ ದುರ್ಗದಲ್ಲಿಹೊತ್ತಿರುವ ಅಶಾಂತಿ ತೊಲಗಿ ಹೋಗುತ್ತದೆ. 
ಚಿಕ್ಕಮ್ಮನವರಿಗೆ ಇದನ್ನು ಹೇಳಿ ಒಪ್ಪಿಸು ಎಂದ.” 

ಆ ಮಾತನ್ನು ಕೇಳಿ ನಾಗತಿ ಎರಡು ಗಳಿಗೆ ಚಿಂತಿಸಿ, ಬಳಿಕ ನಿರ್ಧಾರಕ್ಕೆ ಬಂದು 
ಹೇಳಿದಳು: ' 

“ಅದಕ್ಕೆ ನನ್ನದೇನೂ ಅಡ್ಡಿಯಿಲ್ಲವೆಂದು ಹೇಳು ಲಿಂಗಣ್ಣ.” 

“ಚೆನ್ನಾಗಿ ಯೋಚಿಸಿ ಹೇಳು ಚಿಕ್ಕಮ್ಮ” 

“ಯೋಚಿಸಬಹುದಾದಷ್ಟನ್ನು ಯೋಚಿಸಿದೆ ಲಿಂಗಣ್ಣ, ಆದರೂ ಏನು ಯೋಚಿಸ 
ಬೇಕೆಂದು ಹೇಳು?” 

“ಈ ಕ್ಷಮಾದಾನದಿಂದ ದೇಸಣ್ಣನವರ ಅಭಿಮಾನಿಗಳಿಗೆ ಅತೃಪ್ತಿಯಾಗಬಹುದು- 
ಇದು ಮೊದಲ ವಿಷಯ.” 

“ನಿಜ. ಹಾಗೆಂದು ಹಟಹಿಡಿದು ಮುದ್ದಣ್ಣನ ತಲೆ ತೆಗೆದುಕೊಂಡರೆ, ಆ ಗುಂಪು 
ಕಡೆಯವರೆಗೂ ವಿರೋಧಿಯಾಗಿಯೇ ಉಳಿಯುತ್ತದಲ್ಲಾ? ಮುದ್ದಣ್ಣನನ್ನು ಕೊಂದರೂ, 
ನಾವೂ ದೇಸಣ್ಣನವರನ್ನು ಉಳಿಸುವುದು ಸಾಧ್ಯವಿಲ್ಲ. ಅಷ್ಟೇ ಅಲ್ಲದೆ, ಮುದ್ದಣ್ಣನ 


೨೦೦ ಕಂಬನಿಯ ಕುಯಿಲು 


ಕೊಲೆಯಿಂದ ಆ ದ್ವೇಷ ಪರಂಪರೆ ಬೆಳೆಯಲು ನಾವೇ ಅವಕಾಶ ಮಾಡಿಕೊಟ್ಟಂತಾಗುತ್ತ 
ದಲ್ಲಾ, ದೇಸಣ್ಣನವರ ಕೊಲೆಯಿಂದ ಅನ್ಯಾಯವಾಯಿತು. ನಿಜ. ಆದರ ಅದನ್ನು 
ಸರಿಪಡಿಸುವ ಕಾಲ ನಮ್ಮ ಕೈಮೀರಿ ಭನ ಅಡ ಈಗ, ನಮಗೆ Seine 
ಅವಕಾಶ ಒದಗಿಸಿ ಕೊಟ್ಟಿರುವಾಗ, ಈ ಸಾವನ್ನಾದರೂ ತಪ್ಪಿಸಿ ಶಾಂತಿ ನೆಲಸುವಂತೆ 
ಮಾಡೋಣ ಲಿಂಗಣ್ಣ. 'ಬೇರೆ ದಾರಿ ಕಾಣದೆ ನಾನು ಮೊದಲ ಅಪ್ಪಣೆಗೆ ಒಪ್ಪಿದ್ದೆ. 
ಈ ಕೊಲೆ ರಕ್ತಬೀಜಾಸುರನ ರಕ್ತವಿದ್ದಂತೆ. ಒಂದು ಹನಿ ಬಿದ್ದಲ್ಲಿ ಮತ್ತೊಂದು ಕೊಲೆ 
ಹುಟ್ಟಿಕೊಳ್ಳುತ್ತದೆ. ಎಲ್ಲಾದರೂ ಇದು ಕೊನೆಗಾಣದೆ ನಾವಾರೂ ಉಳಿಯುವುದು 
ಸಾಧ್ಯವಿಲ್ಲ. ಆದ್ದರಿಂದ ಈ ಕೊಲೆಯ ವಿಷವ್ಯೂಹದಿಂದ ಪಾರಾಗಲು ಒಂದು ಅವಕಾಶ 
ಸಿಕ್ಕಿದೆ. ಆಗಲಿ ಅನ್ನು, ದೇಸಣ್ಣನವರ ಅಭಿಮಾನಿಗಳು ಅತೃಪ್ತರಾದರೆ, ನಾನು ಅವರ 
ಕಾಲು ಕಟ್ಟಿಕೊಂಡು ಸಮಾಧಾನ ಹೇಳುತ್ತೇನೆ. ಆಗದೆ?” 

-ಕಾತರಳಾಗಿ ಕೇಳಿದಳು ನಾಗತಿ. 

“ಅದು ಆಗಲಾರದಂಥ ಅಸಾಧ್ಯ ಕೆಲಸವೇನಲ್ಲ ಚಿಕ್ಕಮ್ಮ. ದೇಸಣ್ಣನವರ 
ಅಭಿಮಾನಿಗಳಾದರೂ ರಕ್ತಪಪಾಸಿಗಳಾದ ದಾನವರಲ್ಲ. ಅಲ್ಲದೆ ಅವರ ಅಭಿಮಾನಿ 
ಗಳಲ್ಲಿ ನಾನೇ ಮುಖ್ಯನಲ್ಲವೇ? ಆದರೂ...” 

“ಮತ್ತೆ ಏನು ಆದರೂ...?” 

“ಆದರೂ... ಹೀಗಾಗಬಹುದಾದರೂ... ಈ ಮಾತುಗಳನ್ನು ಎಷ್ಟರಮಟ್ಟಿಗೆ 
ನಂಬಬಹುದು ಎಂಬುದೇ ನನಗೆ ಯೋಚನೆಯಾಗಿದೆ. ತೋರಿಕೆಗೆ ಬಹು ಸರಳವಾಗಿ 
ಸುಂದರವಾಗಿ ಕಾಣುವ ಈ ಮಾತುಗಳ ಗರ್ಭದಲ್ಲಿ ಎಲ್ಲಿ ಕುತಂತ್ರದ ಕಾಳಸರ್ಪ 
ಹುದುಗಿದೆಯೋ ಎಂದು ನನಗೆ ಚಿಂತೆಯಾಗಿದೆ.” 

“ನೀನು ಪ್ರಧಾನಿ ಪಟ್ಟ ಕಟ್ಟಿಸಿಕೊಂಡು ಕೆಟ್ಟೆ ಲಿಂಗಣ್ಣ ಈ ಸಂಶಯದ ಬುದ್ಧಿ 
ಒಳಿತಲ್ಲ. ಅದು ಹಸುಮಗುವಿನ ನಗೆಯಲ್ಲೂಕುತ್ಸಿತವನ್ನು ಕಾಣುವಂತೆ ಮಾಡುತ್ತದೆ." 

“ಅದು ನಿಜ ಚಿಕ್ಕಮ್ಮ. ಆದರೂ ಇದು ಬಹಳ ದೊಡ್ಡ ಜವಾಬ್ದಾರಿ. ಕೊಂಚ 
ಹೆಚ್ಚು ಕಡಿಮೆಯಾದರೂ, ನಾವು ಇಷ್ಟು ಕಷ್ಟಪಟ್ಟು ಸಾಧಿಸಿದ ಕೆಲಸ ಮಣ್ಣು ಪಾಲಾಗಿ 
ಹೋಗುತ್ತದೆ. ಒಂದು ಕಡೆ ಆ ಚಿಂತೆ.” 

“ಇನ್ನೊಂದು ಕಡೆ...?” 

“ಏನು!” 

“ಎಂದೂ ಇಲ್ಲದೆ ಚಿಕ್ಕಣ್ಣನಾಯಕನ ಹೃದಯದಲ್ಲಿ ಒಳ್ಳೆಯತನ ಇದ್ದಕ್ಕಿದ್ದ ಹಾಗೇ 
ಎಲ್ಲಿಂದ, ಏಕೆ ಬಂದಿತು ಎಂಬ ಚಿಂತೆ.” 

“ಎಂಥ ಹುಚ್ಚು ಚಿಂತೆ ನಿನ್ನದು ಲಿಂಗಣ್ಣಾ. ನಿನ್ನನ್ನು ಹಡೆದ ತಾಯಿಯೇ 
ಚಿಕ್ಕಣ್ಣನನ್ನೂ ಹಡೆದವಳು ಎಂಬುದನ್ನು ಮರೆತುಬಿಟ್ಟೆಯಾ? ಇರಬಹುದು; ಒಂದು 
ಗಳಿಗೆ ಅವನ ಬುದ್ಧಿಗೂ ಗ್ರಹಣ ಹಿಡಿದಿರಬಹುದು. "ಈಗ ಅದು ಬಿಟ್ಟುಹೋಯಿತು 
ಎಂದು ಹರ್ಷಿಸದೆ, "ಬೆಳಕಿನಲ್ಲೂ ಕತ್ತಲೆಲ್ಲಾದರೂ ಕಾಣುತ್ತದೆಯೇ ಎಂದು ಹುಡುಕುವು 
ದೇಕೆ? ಚಿಕ್ಕಣ್ಣನ ಈ ಮಾತಿನಲ್ಲಿ ಮೋಸವಿಲ್ಲೆಂದು ನನ್‌ ನಂಬಿಕೆ ಇದೆ ಲಿಂಗಣ್ಣ.” 


ಕಾಳರಾತ್ರಿ ೨೦೧ 


“ಯಾವ ಆಧಾರದ ಮೇಲೆ ನಂಬಿಕೆ ಚಿಕ್ಕಮ್ಮಾ?” 

“ನನ್ನ ದೇವರ ಮೇಲಿನ ಆಧಾರದ ನಂಬಿಕೆ. ನೀನು ಬರುವುದಕ್ಕಿಂತ ಒಂದು 
ಗಳಿಗೆ ಮುಂಚೆ ಏನಾಯಿತೆಂದು ನಿನಗೆ ತಿಳಿಯದು.” 

“ಏನಾಯಿತು?” 

“ನನ್ನ ಗಿರಿಜೆಯ ದುಃಖವನ್ನು ನೋಡಲಾಗದೆ ದೇವರೇ ಈ ಕೊಲೆ ನಿಲ್ಲಿಸು, 
ಶಾಂತಿಯನ್ನು ತಾ ಎಂದು ಬೇಡಿದೆ. ಅವನ ರೂಪವಾಗಿ ನೀನು ಈ ಶಾಂತಿಯ 
ಮಾತನ್ನು ತಂದೆ. ಹೇಳು, ಇದು ಯಾರ ಕೈವಾಡ? ನನ್ನದೇ, ನಿನ್ನದೇ, ಚಿಕ್ಕಣ್ಣನದೇ, 
ಆ ಹಾಳು ದಳವಾಯಿಯದೇ? ಊಹೂ ಯಾರದೂ ಇಲ್ಲ. ಇಷ್ಟು ದಿನ ನನ್ನನ್ನು 
ಕಾಡಿಸಿದ ಅವನು. ಇಷ್ಟು ದಿನ ಬೇಡಿಕೊಂಡೆ. ಅವನ ಕಿವಿಗೆ ಬೀಳಲಿಲ್ಲ. ಈ ದಿನ 
ನನ್ನ ಮಾತು ಅವನ ಕಿವಿಗೆ ಬಿತ್ತು. ಕೂಡಲೇ ನಡೆಸಿಕೊಟ್ಟ. ನೀನು ತಂದ ಮಾತು, 
ನಿನ್ನದಲ್ಲ ಲಿಂಗಣ್ಣ. ಆ ತಂದೆ ನನಗೆ ಹೇಳಿಕಳಿಸಿದ ಮಾತು. ಅಬ್ಬಾ- ಒಂದು ಗಳಿಗೆ 
ನಾನೂ ಎಷ್ಟು ಹೆದರಿದ್ದೆ. ಹುಚ್ಚು ಹುಡುಗಿ ಗಿರಿಜಾ, ಎಷ್ಟು ಬೇಗ ಬಾಡಿಹೋದಳು 
ಈ ದುಃಖದ ಉರಿಯಲ್ಲಿ ಸ್ವಾಮಿಯೇ ಕಾಪಾಡಿದ. ಈ ದೇವರ ಲೀಲೆ ಎಷ್ಟು 
ವಿಚಿತ್ರ ನೋಡು ಲಿಂಗಣ್ಣ ನನಗೆ ಬೇಗ, ಶಾಂತಿ ನೀಡು ಎಂದರೆ ಕೇಳಲಿಲ್ಲ. "ನನ್ನಪ್ಪ, 
ನನ್ನ ಉರಿಯಲ್ಲಿಆ ಹೂವೂ ಬಾಡಬೇಕೇ?' ಎಂದು ಕೇಳಿದರೆ, ಕೂಡಲೇ ಓಡಿಬಂದ. 
ಸದ್ಯ ಅವಳ ಕಿವಿಗೆ ಆದಷ್ಟು ಬೇಗ ಈ ಹಾಲು ಹುಯ್ಯಬೇಕು.” 

ನಾಗತಿಯ ಹರ್ಷ, ಉತ್ಸಾಹ, ನಂಬಿಕೆಗಳ ಬಿಸಿಯು ಸೋಂಕಿ ಲಿಂಗಣ್ಣ 
ನಾಯಕನ ತಲೆಯನ್ನು ಕವಿದಿದ್ದ ಸಂದೇಹದ ಮೋಡವೂ ಚೆದರಿ ಅವನ ತಲೆಯ 
ಮೇಲಿನ ಭಾರವೂ ಕಡಿಮೆಯಾಯಿತು. 

“ಗಿರಿಜವೈಗೇನು ದುಃಖ ಬಂದಿತ್ತು ಚಿಕ್ಕಮ್ಮ?” 

ಗಿರಿಜೆ ಹೇಳಿದ ಮಾತು, ಆ ಮಾತು ಹೇಳುವ ಮೊದಲು ಅವಳು ಪಟ್ಟದ 
ದುಃಖ, ಹೇಳುವಾಗಿನ ಅವಳ ಯಾತನೆ, ಆ ಬಳಿಕ ಅವಳು ಬೆಂದ ಬೇಗೆಯನ್ನು 
ಲಿಂಗಣ್ಣನಾಯಕನ ಕಣ್ಣಿಗೆ ಕಟ್ಟುವಂತೆ ಹೇಳಿ- 

“ಯಾರು ಯಾರನ್ನು ಎಷ್ಟು ಪರೀಕ್ಷಿಸಿ ನೋಡಿದರೂ ತೃಪ್ತಿಯಿಲ್ಲ ನನ್ನಪ್ಪನಿಗೆ, 
ನನ್ನದಾಯಿತು, ನಿನ್ನದಾಯಿತು. ದೇಸಣ್ಣನವರದಾಯಿತು. ಭುವನಪ್ಪನವರದಾಯಿತು. 
ಕಡೆಗೆ ಈ ಹುಡುಗಿ ಇನ್ನೂ ಕಟ್ಟಿಕೊಳ್ಳದಿದ್ದ ತಾಳಿಗೇ ಕೈ ಹಾಕಿ "ಇದೂ ಬೇಕು ಕೊಡು' 
ಎನ್ನುವುದೇ ಹಾಳಾದವನು. ಈ ಹುಡುಗಿ ಅದಕ್ಕೆ ಹೆದರಿ “ಇಲ್ಲ' ಎಂದಿದ್ದರೆ ಅದನ್ನೂ 
ಕಿತ್ತುಕೊಂಡೇ ಬಿಡುತ್ತಿದ್ದನೇನೋ ಹಟಮಾರಿ. "ಆಯಿತು. ನಿನ್ನಿಚ್ಛೆ ಬಂದ ಹಾಗೆ ಮಾಡು' 
ಎಂದಳು. ಆ ಮಾತು ಹೇಳಿ ಬದುಕಿದಳು. ಅವಳೊಂದಿಗೆ ನಮ್ಮನ್ನೂ ಬದುಕಿಸಿದ. 
ಎಲ್ಲಿ ಹೋಗಿ ಅಳುತ್ತಾ ಮಲಗಿದಾಳೋ ಮೊದಲು ಅವಳಿಗೆ ಇದನ್ನು 
ಹೇಳಬೇಕು.” 

“ನಿಮ್ಮದು ತುಂಬಾ ನಂಬಿಕೆಯ ಸ್ವಭಾವ ಚಿಕ್ಕಮ್ಮ - ಅಷ್ಟೇ ಕೋಮಲ.” 

-ಅಚ್ಚರಿ-ಮೆಚ್ಚುಗೆಗಳೆರಡೂ ಬೆರೆತ ಧ್ವನಿಯಲ್ಲಿ ಹೇಳಿದ ಲಿಂಗಣ್ಣ ನಾಯಕ. 


೨೦೨ ಕಂಬನಿಯ ಕುಯಿಲು 


“ನಂಬಿಕೆಯ ಸ್ವಭಾವವಲ್ಲ, ಅವನನ್ನು ನಂಬುವ ಸ್ವಭಾವ ಅನ್ನು. ನಂಬಿದವರನ್ನು 
ಸ್ವಾಮಿ ಕೈಬಿಡುವುದಿಲ್ಲ ಲಿಂಗಣ್ಣ. ಆತನ ಪ್ರೇರಣೆಯಾದ ಹಾಗೆ ಮಾಡುವ ಶಕ್ತಿ ಮಾತ್ರ 
ನಮಗೆ ಬೇಕು.” 

“ನೀವೇನೋ ನಂಬುತ್ತೀರಿ ಚಿಕ್ಕಮ್ಮ. ಆದರೆ ನಿಮ್ಮ ಮಾತನ್ನು ನಂಬಲು ನಮಗೆ 
ಕಷ್ಟವಾಗುತ್ತದೆ.” 

“ಅಂತೂ ವಾನು ನಂಬಿಕೆಗೆ ಅರ್ಹಳಲ್ಲ ಎನ್ನು. ಹುಚ್ಚುಹುಡುಗ, ನಿನಗಿನ್ನೂ 
ಅನುಭವ ಸಾಲದು. ಅದಕ್ಕೇ ಎಲ್ಲವನ್ನೂ ನಾಶಮಾಡುತ್ತೇನೆ ಎಂತ ಕುಣಿಯುತ್ತೀಯೇ. 
ಎಲ್ಲವನ್ನೂ ನಡೆಸುವವನು ಅವನು ಎನ್ನುವುದನ್ನು ಮರೆತು, ಅವತ್ತು ಅರಮನೆಯ 
ಮುಂದೆ ಸೈನಿಕರು ನುಗ್ಗಿದಾಗಲೂ ಹಾಗೇ ಮಾಡಿದೆ. ನಾನು ಅವರೊಂದಿಗೆ 
ಮಾತಾಡುತ್ತೇನೆ ಎಂದಾಗ ಹೆದರಿದೆ. ಆದರೆ ನಾನು ನನ್ನನ್ನು ಪ್ರೇರೇಪಿಸಿದ ಸ್ವಾಮಿಯನ್ನು 
ನಂಬಿ ಮುಂದೆ ಹೋದೆ. ಎಲ್ಲವೂ ಸಮಾಧಾನವಾಗಿ ಮುಗಿಯಿತು. ವಿನಾ ಕಾರಣ. 
ಅಷ್ಟು ರಕ್ತ ಹರಿಯುವುದು ತಪ್ಪಿತು ಅಲ್ಲವೇ?” 

“ಆ ದಿನ ನಿಜವಾಗಿಯೂ ನನಗೆ ಏನಾಗುವುದೋ ಎಂದು ಹೆದರಿಕೆಯಾಗಿತ್ತು, 
ಆ ಪಶುಮಂದೆ ನಿಮ್ಮನ್ನೇನು ಮಾಡುವುದೋ ಎಂದು ದಿಗಿಲಾಗಿತ್ತು.” 

“ಅದಕ್ಕೇ ನಿನ್ನನ್ನು ಹುಚ್ಚು ಹುಡುಗ ಎನ್ನುವುದೆ ನಾನು. ಅವರನ್ನು ಪಶುಮಂದೆ 
ಎಂದೆ. ಆಯಿತು- ನಾವೇನು ದೇವತೆಗಳೇ? ಅಲ್ಲ. ಪ್ರತಿಯೊಬ್ಬ ಮನುಷ್ಯರಲ್ಲೂ 
ಪಶುತ್ವವೂ ಇದೆ, ದೈವತ್ವವೂ ಇದೆ. ಆದರೆ ನಾವು ಪಶುತನವನ್ನೇ ಲೆಕ್ಕ ಹಾಕಿ ನಡೆದರೆ, 
ಕಣ್ಣೀರು ತಪ್ಪುವುದಿಲ್ಲ. ದೈವತ್ವವನ್ನು ಗುರುತಿಸಿ ನಡೆದರೆ ಏನೂ ಅಪಾಯವಾಗುವುದಿಲ್ಲ 
ಹೋಗು- ಚಿಕ್ಕಣ್ಣನಿಗೆ ನಾವಿದನ್ನು ಒಪ್ಪಿದೇವೆ ಎಂದು ಹೇಳು. ಆದಷ್ಟು ಬೇಗ ಈ 
ಕಿಚ್ಚು ಆರಲಿ, ದೇವರ ಮೇಲೆ ಭಾರ ಹಾಕಿ ಕೆಲಸ ಮಾಡು ಲಿಂಗಣ್ಣ, ಕೆಡಕೇನೂ 
ಆಗುವುದಿಲ್ಲ -ಎಂದಳು ನಾಗತಿ. 

ಆಕೆಯ ಮಾತಿಗೆ ಬೇಡ ಎನ್ನುವ ಧೈರ್ಯ ಲಿಂಗಣ್ಣನಾಯಕನಿಗಾಗಲಿಲ್ಲ; “"ಬೇಡ' 
ಎನ್ನಲು ಕಾರಣವೂ ಕಾಣಲಿಲ್ಲ. 

“ದೇವರಿದಾನೋ ಇಲ್ಲವೋ ನಾನು ಕಾಣೆ. ನನಗೆ ಕಾಣುವವಳು ನೀನು. ನಿನ್ನ 
ಮೇಲೆ ಭಾರ ಹಾಕಿ, ನೀನು ಹೇಳಿದ ಹಾಗೆ ಮಾಡುತ್ತೇನೆ” 

-ಎಂದು ಹೇಳಿ ಲಿಂಗಣ್ಣನಾಯಕ ಹೊರಟುಹೋದ. 

ಅವನು ಹೋಗುವವರೆಗೂ ಸುಮ್ಮನಿದ್ದು ಬಳಿಕ ನಾಗತಿ "ಗಿರಿಜಾ... ಗಿರಿಜಾ' ' 
ಎಂದು ಕೂಗಿದಳು. ಆದರೆ ಎಂದಿನಂತೆ, ಅವಳ ಕೂಗು ಕೇಳುತ್ತಿದ್ದ ಹಾಗೇ ಗಿರಿಜೆ 
ಕಾಣಿಸಿಕೊಳ್ಳಲಿಲ್ಲ, 

"ಹೂ, ದಾಸಿಯರು ನಮ್ಮನ್ನು ಹುಡುಕಿಕೊಂಡು ಬರಬೇಕು. ನಮ್ಮ ಕೂಗು 
ಕೇಳಿತೇ ಎಂದು ಕಾಯುತ್ತಿರಬೇಕು. ಅದು ತಪ್ಪಿ ಈಗ ನಾವೇ ದಾಸಿಯರನ್ನು ಹುಡುಕಿ 
ಕೊಂಡು ಹೋಗುವ ಕಾಲ ಬಂದ ಹಾಗಾಯಿತು' ” 

-ಎಂದುಕೊಳ್ಳುತ್ತಾ ನಾಗತಿ, ತನ್ನ ಕರೆಗೆ ಓಗೊಡದಿದ್ದ ಗಿರಿಜೆಯನ್ನು ಹುಡುಕಿ 
ಕೊಂಡು ಹೊರಟಳು. 


ಕಾಳರಾತ್ರಿ ೨೦೩ 


ಆಕೆಯ ಹ )ದಯದಲ್ಲಿ ಲಾಸ್ಸ ವಾಡುತ್ತಿದ ನ ಹರ್ಷಕ್ಕೆ ತಾಳಹಾಕಿದಂತೆ, ಗಿರಿಜೆಯನ್ನು 
ಹುಡುಕಿಕೊಂಡು ಹೊರಟ ek ಹೆಜ್ಜೆ ಹಗುರವಾಗಿ, ಚಿಮ್ಮಿ ನಡೆಯಿತು. 


೮ 


ಚಿಕ್ಕಣ್ಣನಾಯಕನ ಸಂಧಾನದಿಂದ ದುರ್ಗಕ್ಕೆ ಹಿಡಿದ ಗ್ರಹಣ ಸ್ವಲ್ಪಮಟ್ಟಿಗೆ 
ಬಿಟ್ಟಂತಾಯಿತು. ರಣಬಯಲಿನಲ್ಲಿರಚಿತವಾದ ನೆಲಮನೆಯೊಂದರಲ್ಲಿ ಬಚ್ಚಿಡಲ್ಪಟ್ಟಿದ್ದ 
ಓಬಣ್ಣನಾಯಕನನ್ನು ಮೂರು ದಿನಗಳ ಕಾಲ ಕಣ್ಣರೆಪ್ಪೆ ಹೊಯ್ಯದೆ. ಕಟ್ಟೆಚ್ಚರದಿಂದ 
ಕಾದ 'ಕೆಸ್ತೂರಿನಾಯಕನಿಗೆ, ಆ ದಿನ ನಾಗತಿಯಿಂದ, "ತನ್ನ ಹಳ್ಳಿಗೆ ಹೋಗಿಬರಲು 
ಬಿಡುವು ದೊರೆತಿತ್ತು. ಯಾವ ಗಳಿಗೆಗೆ ಏನು ವಿಪತ್ತು ಬರಬಹುದೋ, ಎಂಥ 
ಘೋರವನ್ನು ಎದುರಿಸಬೇಕಾಗುವುದೋ ಎಂಬ ಭೀತಿ ನಿರೀಕ್ಷೆಯಿಂದ ಬಿಗಿಎದ್ದ 
ಅವನ ಮೈಯ ನರಗಳು, ಅನಿರೀಕ್ಷಿತವಾಗಿ ದೊರಕಿದ ನಾಗತಿಯ. ಅನುಮತಿಯಿಂದ 
ಸಡಿಲವಾಗಿ, ಅವನ ಹೃದಯ ಹಳ್ಳಿಯನ್ನು ಸೇರಲು ಆತುರವಾಗಿತ್ತು. ಎಂತಲೇ 
ನಾಗತಿಯ ಅಪ್ಪಣೆಯಂತೆ ನಾಯಕರನ್ನು ಸುರಂಗಮಾರ್ಗದ ಮೂಲಕ ಅರಮನೆಗೆ 
ತಲುಪಿಸಿದವನೇ, ನಾಗತಿಯವರೇ ಉಂಡು ಹೋಗೆಂದು ಹೇಳಿದರೂ ವಿನಯ 
ವಾಗಿಯೇ ಕ್ಷಮೆಯನ್ನು ಕೋರಿ, ಹಳ್ಳಿಗೆ ಹೊರಟಿದ್ದ. ಆದರೆ ಹಾಗೆ ಹೋಗುವಾಗಲೂ 
ಅವನು ತನ್ನಃ ಹೊಣೆಗಾರಿಕೆಯನ್ನು ಮರೆತಿರಲಿಲ್ಲ. ಗಿರಿಜೆಯನ್ನು ಒಂದು ಪಕ್ಷಕ್ಕೆ ಕರೆದು, 
"ಏನಾದರೂ ಆದರೆ ಕೂಡಲೇ" ಸುದ್ದಿ ಕಳಿಸು' ಎಂದು ಹೇಳಿ ಅರಮನೆಯಿಂದ 
ಹೊರಬಿದ್ದವನು ಕುದುರೆಯನ್ನೇರಿ, ಹಳ್ಳಿಯತ್ತ ದೌಡಾಯಿಸಿದ. 

ಇದ್ದಕ್ಕಿದ್ದ ಹಾಗೇ ಮನೆಗೆ ಬಂದ ಗಂಡನನ್ನು ಕಂಡು, ಗಂಗವ್ವನಿಗೆ ಪ್ರಪಂಚವೇ 
ದೊರೆತಷ್ಟು ಹರ್ಷವಾಯಿತು. ಒಂದು ಗಳಿಗೆ ಅವಳು ತನ್ನ ಕಣ್ಣನ್ನೇ ನಂಬಲಿಲ್ಲ. 
ಮೂರು ದಿನದಿಂದ ಮನೆಗೆ ಬರದ ಗಂಡ, ಇಂದು ಇದ್ದಕ್ಕಿದ್ದ “ಹಾಗೇ ಹಗಲು 
ಹೊತ್ತಿನಲ್ಲಿಯೇ ಮನೆಗೆ ಬಂದಿದ್ದಾನೆ? ಆತನನ್ನು ನೋಡಿ ಅವಳಿಗೆ ಏನು ಮಾಡ 
ಬೇಕೆಂಬುದೂ ತೋಚಲಿಲ್ಲ. ದಿನದ ಹಾಗಿದ್ದರೆ, ಗಂಡ ಬಂದ ಕೂಡಲೆ ಕೈಕಾಲಿಗೆ 
ನೀರು ಕೊಟ್ಟು ಉಪಚರಿಸಬೇಕಾಗಿತ್ತು. ಆದರೆ ಇಂದು ಅವಳಿಗೆ ಅದಾವುದೂ 
ತೋಚುತ್ತಿಲ್ಲ. "ಅಂಗಳದಲ್ಲಿ ಕುದುರೆಯಿಂದಿಳಿದು ಮನೆ ಬಾಗಿಲಿಗೆ ಬಂದ ಗಂಡನನ್ನು 
ಕಂಡು, ಏನು ಮಾಡಬೇಕೆಂದು ತೋಚದೆ, ಹಜಾರವನ್ನು ಒಂದೆರೆಡು ಬಾರಿ ಸುತ್ತಿದಳು. 
ಬಾಗಿಲಲ್ಲಿ ನಿಂತ ಕಸ್ತೂರಿನಾಯಕ ಕಾಲು ತೊಳೆಯದೆಯೇ ಒಳಗೆ ಬರಲಾರದೆ 
ಅಲ್ಲೇ ನಿಂತು, "ಗಂಗಾ' ಎಂದು ಕೂಗಿದ ಆ ಎರಡಕ್ಷರದ ಕೂಗು ಅದೇನು ಮೋಡಿ 
ಮಾಡಿತೋ! ಲೋಕವನ್ನೇ ಮರೆತು, ಅವನತ್ತ ಹಾರಿ ತಬ್ಬಿಕೊಂಡು; ಕಸ್ತೂರಿ 
ನಾಯಕನಿಗೂ ಅದರಿಂದ ಮತ್ತು ಬಂದಂತಾಗಿ, ಅವನ ತೋಳು, ಅವಳನ್ನು ತನ್ನೆದೆಗೆ 
ಬಿಗಿದುಕೊಂಡಿತು. ಅರೆಕ್ಷಣ ಆ 'ಮೆ ಮರೆವು. ಬಳಿಕ ಸಾಧಾರಣವಾಗಿ ಹೆಣ್ಣಿಗೆ ಸುತ್ತಲ 
ಜಗತ್ತಿನ ಅರಿವಾಗಬೇಕಿತ್ತು. ಆದರೆ ಆ ದಿನ ಅವಳನ್ನು ಕವಿದಿದ್ದ” ಮಾಯೆ 
ಬಲವಾಗಿದ್ದುದರಿಂದ, ಅವಳು ತಾನಾಗಿಯೇ ಲೋಕಕ್ಕೆ ಬರುವ ಸ್ಥಿತಿಯಲ್ಲಿರಲಿಲ್ಲ. 
ಕಸ್ತೂರಿನಾಯಕನೇ ಪ್ರಜ್ಞೆ ತಂದುಕೊಂಡು ತೋಳು ಸಡಲಿಸಿದರೆ, ಅವಳಿೆಲ್ಲಿ ನೆಲಕ್ಕೆ 
ಕಳಚಿಬೀಳುವಳೋ ಎಂದು ಹೆದರಿ, ಹಾಗೇ ಹಗುರಾಗಿ ಹಿಡಿದು- 


೨೦೪ ಕಂಬನಿಯ ಕುಯಿಲು 


“ಮಾವಯ್ಯ ಮನೆಯಲಿಲ್ಲವೇ ಗಂಗಾ?” -ಎಂದು ಕೇಳಿದ. 

ಬ 

—ಕಸ್ತೂರಿನಾಯಕನ ಮಾತೇ ಅರ್ಥವಾಗದಂತೆ ಕೇಳಿದಳು ಗಂಗವ್ವ. 

“ಅಯ್ಯೋ ಹುಚ್ಚೆ! ಕೇಳಿದ ಮಾತೂ ಅರ್ಥವಾಗದಷ್ಟು ಮೈಮರೆವೇ? ಮಾವಯ್ಯ 
ಮನೆಯಲಿಲ್ಲವೇ ಗಂಗಾ?” 

ಸ್ರ 

“ಸದ್ಯ ಬದುಕಿದೆ. ಇದೇನು ಹುಚ್ಚು ಗಂಗಾ. ಮಾವಯ್ಯ ಮನೆಯಲ್ಲಿದ್ದರೆ ಏನು 
ಗತಿ?” 

“ಹುಚ್ಚು ಹಿಡಿಸಿದ ನೀವೇ ಹಾಗೆ ಹೇಳಿದರೆ ನಾನೇನು ಮಾಡಲಿ. ಮಾವಯ್ಯ 
ಸಿಟ್ಟಾಗಿದ್ದರೆ ತಪ್ಪ ನಿಮ್ಮದೇ ಎಂದು ಹೇಳಿಬಿಡುತ್ತಿದ್ದೆ.” 

“ಅಂತೂ ಮಾವಯ್ಯ ನನ್ನನ್ನು ಬಯ್ಯುವ ಹಾಗೆ ಮಾಡಿ ನೀನು ಸಂತೋಷ 
ಪಡುತ್ತಿದ್ದಿಯಲ್ಲವೇ? ಇಂಥ ಕಲ್ಲು ಹೃದಯವೇ ನಿನ್ನದು.” 

“ಹೂ. ನನ್ನದು ಕಲ್ಲು ಹೃದಯ. ಮೂರು ದಿನದಿಂದ ಮುಖ ತೋರಿಸದೆ, 
ಕಣ್ಣೀರಿನಲ್ಲಿ ಕೈ ತೊಳೆಸಿದ ನಿಮ್ಮ ಕಲ್ಲು ಹೃದಯವೋ ನನ್ನದೋ? ಅಬ್ಬ- ಎಷ್ಟು 
ಹೆದರಿಸಿಬಿಟ್ಟಿದ್ದಿರಿ ನೀವು. ನನ್ನ "ಜೀವ ಹಿಡಿಯಾಗಿ ಹೋಗಿತ್ತು.” 

“ಈಗ ಉಬ್ಬಿ ಮನೆ ತುಂಬಾ ಹಿಡಿಸುವಷ್ಟಾಯಿತಲ್ಲವೇ? ಅಲ್ಲಾ ನಾನು 
ಮನೆಯೊಳಗೆ ಬರಬೇಕೋ, ಹೀಗೇ ಬಿಸಿಲಿನಲ್ಲಿ ನಂತಿರುವ ಶಿಕ್ಷೆ ವಿಧಿಸುತ್ತೀಯೋ? ಘಿ 

ಆಗ ಗಂಗವ್ವನಿಗೆ ಗಂಡನಿಗೆ ಕೈಕಾಲಿಗೆ ನೀರು ಕೊಡಲಿಲ್ಲವೆಂಬುದು ನೆನಪಾಗಿ 
ನಾಚಿಕೆಯಾಯಿತು. ಆದರೂ ಅದನ್ನು ತೋರಗೊಡದೆ- 

“ಮೂರು ಮೂರು ದಿನ ಕಾಡಿಸಿದಿರಲ್ಲಾ ಅದಕ್ಕೆ ಅಷ್ಟಾದರೂ ಶಿಕ್ಷೆಯಾಗಲಿ” 

-ಎಂದು ನಗುತ್ತ ಹೇಳಿ, ನೀರು ತರಲು ಮನೆಯೊಳಗೆ ಹೋದಳು. ನೀರು 
ತರಲು ಹೋಗುವಾಗಲೂ, ಅವಳ ಹೆಜ್ಜೆಯಲ್ಲಿ ಗಂಡನಿಗಾಗಿ ಲೋಕವನ್ನೇ ಗೆದ್ದು 
ತರುವ ಸಂಭ್ರಮವಿತ್ತು. ಅವಳ ಉತ್ಸಾಹವನ್ನು ಕಂಡು ಕಸ್ತೂರಿನಾಯಕನಿಗೆ ಎಷ್ಟು 
ಸಂತೋಷವಾಯಿತೋ, ಅಷ್ಟೇ ಮೂರು ದಿನ ಆ ಮುದ್ದು ಜೀವವನ್ನು ಬಳಲಿಸಿದೆನಲ್ಲಾ 
ಎಂದು ದುಃಖವೂ ಆಯಿತು. ಆ ದುಃಖದ ಕಾವಿಲ್ಲದಿದ್ದರೆ ಸಂತೋಷದ ಹೂವು . 
ಇಷ್ಟು ಭೋಗವಾಗಿ ಅರಳುತ್ತಿತ್ತೋ ಎಂದು ಯೋಚಿಸುತ್ತ ನಿಂತಿದ್ದ. 

ಅವನು ಹಾಗೆ ನಿಂತಿರುವಾಗಲೇ ಗದ್ದೆಯಿಂದ ಪಾಪನಾಯಕ ಮನೆಗೆ ಹಿಂದಿರುಗಿ, 
ಬಿಸಿಲಿನಲ್ಲಿ ಹೊರಗೆ ನಿಂತ ಕಸ್ತೂರಿನಾಯಕನನ್ನು ನೋಡಿ- 

“ಅರಮನೆ ಬಿಡ್ತಾ ಅಪ್ಪಯ್ಯಾ, ಇದೇನು ಬಿಸಿಲಿನಾಗೇ ನಿಂತಿದ್ದಿ. ಮೂರು 
ದಿನದಿಂದ ಬರಲಿಲ್ಲಾಂತ ಶಿಕ್ಷೆ 'ಕೊಟ್ಟಳೋ ಕೈ ಕೈಹಿಡಿದೋಳು?” -ಎಂದು ಕೇಳಿ ನಕ್ಕ. 

“ಊಹೂ. ನೀರು ತರಲಿಕ್ಕೆ ಹೋಗಿದ್ದಾಳೆ, ಗದ್ದೆ ಕೆಲಸ ಮುಗಿಯಿತೇ 


ಮಾವಯ್ಯ.” 


ಕಾಳರಾತ್ರಿ ೨೦೫ 


“ಒಂದು ದಿನ ಒಪ್ಪತ್ತಿನಾಗೆ ಮುಗಿಯುತ್ತೇ ಅದು? ಅಲ್ಲಿಗೇ ಬುತ್ತಿ ತಗೊಂಡು 
ಹೋಗೋಣಾಂತ ಬಂದೆ.” 

“ಗಂಗೆ ಹೇಳಿದ್ರೆ ತರತಾ ಇದ್ದಳಲ್ಲ.” 

“ಹೂ. ಅಪರೂಪಕ್ಕೆ ನೀನು ಬಂದ ಮೇಲೆ ಅವಳಿಗೆ ನಮ್ಮ ನೆಪ್ಪು 
ಉಳಿದೀತಾ?... ಲೇ... ಲೇ... ಹೆಣ್ಣೆ... ಎಷ್ಟೊತ್ತು ನೀರು ತರೋದು? ಗಂಡಸರು 
ಬಾಗಿಲಲ್ಲಿ ನಿಂತಿದ್ದಾರೆ ಅನ್ನೋ ಜ್ಞಾನ ಇಲ್ಲವಾ” 

-ಎಂದು ತೋರಿಕೆಯ ಕ್ರೋಧವನ್ನು ತೋರಿ ಅಬ್ಬರಿಸಿದ. ಅದನ್ನು ಕಂಡು 
ಕಸ್ತೂರಿನಾಯಕನಿಗೆ ನಗು ಬಂತು. ಬಾಗಿಲಲ್ಲಿ ಮಾವನ ಕೂಗು ಕೇಳಿ, ಬೇಗ ನೀರು 
ತಂದ ಗಂಗವ್ವನಿಗೆ ಒಂದು ನಿಮಿಷ “ಈ ಮಾವಯ್ಯ ಈಗಲೇ ಬರಬೇಕಾಗಿತ್ತೆ. 
ಇನ್ನೊಂದು ಗಳಿಗೆ ಬಿಟ್ಟುಕೊಂಡು ಬಂದಿದ್ದರೆ ಆಗಿತ್ತು” ಎಂದುಕೊಂಡು, 
ಮರುಗಳಿಗೆಯೇ ತನ್ನ ಯೋಚನೆಗಾಗಿ ತಾನೇ ನಾಚಿದಳು. 

“ಅತ್ತೆವ್ವಾ ಇದ್ದಾಗಲೂ ಹೆಂಗಸರನ್ನು ಹೀಗೆ ಹೆದರಿಸಿಕೊಂಡು ಮುಕ್ತಿದ್ಕಾ 
ಮಾವಯ್ಯ.” | 

-ಕಸ್ತೂರಿನಾಯಕ ಕಾಲು ತೊಳೆದುಕೊಳ್ಳುತ್ತಾ ಕೇಳಿದ. 

“ಉಹೂ. ಆಗ ಮಾತೇ ಇಲ್ಲಿಲ್ಲ” 

“ಮತ್ತೇ?” 

“ನಾಲಗೆ ಮಾಡೋ ಕೆಲಸ ಬಾರುಕೋಲು ಮಾಡ್ತಿತ್ತು. ಈಗೇನದೆ? ಕಲಿಕಾಲ 
ಬಂದು ಎಲ್ಲಾ ಕೆಟ್ಟೋಯ್ತು. ಸಣ್ಣೋರಿಗೆ ದೊಡ್ಡೋರ ಹೆದರಿಕೇನೇ ಇಲದ್ದಂಗಾಗಿದೆ. 
ಅಂದ ಹಾಗೆ ದುರ್ಗದ ಗದ್ದಲ ಎಲ್ಲಿಗೆ ಬಂತು?” 

ಕಾಲು ತೊಳೆಯಲು ನೀರು ಹಿಡಿದು ನಿಂತ ಪಾಪನಾಯಕ ಅಲ್ಲೇ ಮಾತಿಗೆ 
ನಿಂತುದನ್ನು ಕಂಡು, ಹೀಗೇ ಬಿಟ್ಟರೆ ಸಂಜೆಯವರೆಗೂ ಅಲ್ಲೇ ನಿಲ್ಲಬಹುದೆಂದು 
ಹೆದರಿ ಗಂಗವ್ವ ಆ ಮಾತಿನ ಸರಪಣಿ ಮುರಿಯಲು, “ತಟ್ಟೆ ಇಟ್ಟು ಬಡಿಸಿದೀನಿ. 
ಪದಾರ್ಥ ಆರಿಹೋಗ್ರದೆ” ಎಂದಳು. 

“ನೋಡ್ಲ್ಯಾ ಅಪ್ಪಯ್ಯ, ಮುದುಕ ನಿನ್ನ ಬುಡಬುಡಿಕೆ ಮುಚ್ಚು ಎಂತ ಎಷ್ಟು 
ನಯವಾಗಿ ಹೇಳ್ತದೆ ಈ ಹೆಣ್ಣು!” 

—ಎಂದು ಹೇಳಿ, ನಗುತ್ತಾ ಬೇಗ ಕಾಲು ಮುಖ ತೊಳೆದುಕೊಂಡು, ಒಳಗೆ 
ಬಂದು- 

“ಗಂಗಾ, ಇವತ್ತು ನನಗೂ ಇಲ್ಲೇ ನೀಡಿಬಿಡು. ಒಂದೇ ಸಲ ಉಂಡು ಗದ್ದೆತಾವ 
ಹೋಗುತ್ತೀನಿ” -ಎಂದ. 

“ಹೂ. ನಿಮಗೂ ತಳಿಗೆ ಇಟ್ಟಿದೀನಿ”' 

-ಎಂದಳು ಗಂಗಾ. ಇಬ್ಬರೂ ಹೋಗಿ ಊಟಕ್ಕೆ ಕುಳಿತಿದ್ದರು. ಊಟ ಮಾಡುತ್ತಾ 
ಕಸ್ತೂರಿನಾಯಕ ಹೇಳಿದ- 


೨೦೬ ಕಂಬನಿಯ ಕುಯಿಲು 


“ಅಡಿಗೆ ತುಂಬಾ ರುಚಿಯಾಗಿದೆ ಗಂಗಾ. ಇಂಥ ಊಟ ಕಂಡು ಎಷ್ಟು 
ವರ್ಷವಾಗಿತ್ತೋ ಅನ್ನಿಸುತ್ತೆ. ಅರಮನೇರು ಇಡುತ್ತಿದ್ದ ಊಟಾ ಕೂಡ ಇಷ್ಟು ರುಚಿ 
ಕಟ್ಟಾಗಿರಲಿಲ್ಲ” 

“ಹೂ ಕಣಪ್ಪಯ್ಯಾ. ಮಡದಿ ಇಕ್ಕದಿದ್ದ ಊಟ, ಒಗ್ಗರಣೆ ಇಲ್ಲದ ಎಸರಿನಂಗೆ, 
ಏನಿದ್ದರೂ ರುಚಿ ಕಾಣಲಿಲ್ಲ” ಎಂದು ಒಂದು ಗಳಿಗೆ ತಡೆದು “ಮೊದಲೇ ನನ್ನ 
ಮಾತು ಕೇಳಿದ್ರೆ ದಿನಾ ಇಂಥ ಊಟ ಉಂಡು ದೊರೆ ಇದ್ದಂಗಿರಬೋದಾಗಿತ್ತು. 
ಕೇಳಲಿಲ್ಲ. ಅನುಭವಿಸ್ತಿದೀರಿ” 

-ಎಂದ ಪಾಪನಾಯಕ ಆ ಮಾತನ್ನು ಆಡಬಾರದು ಎಂದುಕೊಂಡರೂ, ಆಡದೆ 
ಇರಲು ಸಾಧ್ಯವಾಗದೆ. 

“ನಿನ್ನ ಯಾವ ಮಾತು ಕೇಳಲಿಲ್ಲ ಮಾವಯ್ಯ?'' 

-ಪಾಪನಾಯಕನ ಮಾತಿನ ಜಾಡು ತಿಳಿಯದೆ ಕೇಳಿದ ಕಸ್ತೂರಿನಾಯಕ. 

“ಈ ಅರಮನೆಯ ಚಾಕರಿ ಬೇಡಾಂತ ಹೇಳಲಿಲ್ಲವೇ? ಈ ಚಾಕರೀಲಿ ಏನಿದೆ 
ಅಪ್ಪಯ್ಯ? ಎಷ್ಟು ಸೇವೆ ಮಾಡಿದರೆ ತಾನೇ ಏನು ಕೊಟ್ಟಾರು ಅರಮನೆಯೋರು. 
ಹೆಚ್ಚೆಂದರೆ ಬಂಗಾರ ಕೊಟ್ಟಾರು. ಆದ್ರೆ ಬಂಗಾರ ತಿಂದು ಬದುಕಿದೋರು ಎಲ್ಲಿದ್ದಾರೆ? 
ಎಷ್ಟು ಬೇರೆ ಕಡೆ ದುಡಿದರೂ ಮನುಷ್ಯ ಭೂಮಿತಾಯಿ ಕೊಟ್ಟಿದ್ದು. ಉಂಡೇ 
ಬದುಕಬೇಕು. ಅಲ್ಲವಾ? ಅದಕ್ಕೆ ನಾನು ಹೇಳೋದು. ಅವರಿವರ ಚಾಕರಿ 
ಮಾಡೋಕಿಂತ ಈ ಭೂಮಿತಾಯಿ ಸೇವೆ ಮಾಡಿದರೆ, ಮನುಷ್ಯ ಕೆಡೋಕಿಲ್ಲಾಂತ.” 

“ನಿಜ ಮಾವಯ್ಯ, ಆದರೆ ಹಾಲುಂಬಳಿ ಕೊಟ್ಟ ಧಣಿ ಸೇವೆ ಮಾಡಬೇಡವಾ?' 

“ಅದಿಲ್ಲಾನ್ಲಾಕಾಗ್ಗೇನೇ, ಹೋಗಲಿ ಅಂತ ಸುಮ್ಮನಾದೆ. ಆದರೂ ಆ ಸೇವೆ 
ಅಲ್ಲ ಅಪ್ಪಯ್ಯ.'' 

-ಖಚಿತ ನಿರ್ಧಾರ ಧ್ವನಿಯಲ್ಲಿ ಹೇಳಿದ ಪಾಪನಾಯಕ. 

“ಏಕೆ ಮಾವಯ್ಯ?” 

“ನೋಡು- ಅದು ಎಷ್ಟೆಂದರೂ ಧಣಿಸೇವೆ. ಅದು ಆಡಿದರೆ ಅರಗಿಳಿ, ಕಾಡಿದರೆ 
ಘಟಸರ್ಪ. ಆದರೆ ಭೂತಾಯಿ ಸೇವೆ ಹಾಗಲ್ಲ. ಎಷ್ಟಾದರೂ ತಾಯಿ ಮಾರು ಹೆಚ್ಚು 
ಕಡಿಮೆ ಆದರೂ ಮಾತಾಡಕಿಲ್ಲ. ಒಪ್ಪತ್ತು ಸೇವೆ ಬಿಟ್ಟು ಮಲಗಿದ್ದರೂ ಮುನಿಸಿ 
ಕೊಳ್ಳೋಕಿಲ್ಲ. ನಂಬಿದ ಹೊಟ್ಟೆ ಮೇಲೆ ಹೊಡೆಯೋದಿಲ್ಲ. ಸೇವೆ ಮಾಡಿದರೆ, ' 
ಕೊಡೋದರಲ್ಲಿ ಬೇರೆಯೋನ ಹಾಗೆ ಚೌಕಾಸಿ ಮಾಡ್ತಾಳೆಯೇ ನಮ್ಮವ್ವ, ನೀನು 
ತಿಂದು ಸಾಕಾದರೆ, ಊರಿಗೆಲ್ಲಾ ಕೊಡುವಷ್ಟು ಕೊಡ್ತಾಳೆ. ಇಂಥ ತಾಯೀನ ಮರೆತು, 
ಕಂಡೋರ ಗಾಣಕ್ಕೆ ಕತ್ತು ಕೊಟ್ಟರೆ ಏನು ಬಂತು ಹೇಳು.” 

ಪಾಪನಾಯಕ ಆಡಿದ ಒಂದೊಂದು ಮಾತಿನಲ್ಲೂಅಪ್ಪಟ ಸತ್ಯ ಅಪರಂಜಿಯಂತೆ 
ಹೊಳೆಯುತ್ತಿದ್ದುದು ಕಸ್ತೂರಿನಾಯಕನಿಗೆ ಮನವರಿಕೆಯಾಯಿತು. ಒಂದು ಗಳಿಗೆ, ತಾನು 
ಅರಮನೆಯ ಊಳಿಗಕ್ಕೆ ಏಕೆ ಸೇರಿದೆನೋ ಎಂದು ಪಶ್ಚಾತ್ತಾಪವಾಯಿತು. ಹಾಗೆ- 
ತಾನು ಈ ಸ್ವರ್ಗಸುಖದಲ್ಲಿ ಮೈಮರೆತಿರುವಾಗ, ಅರಮನೆಯಿಂದ ಎಲ್ಲಿ ಅವಸರದ 


ಕಾಳರಾತ್ರಿ ೨೦೭ 


ಕರೆ ಬಂದು, ಈ ಸುಖಕ್ಕೆ ಭಂಗ ಬರುತ್ತದೆಯೋ ಎಂದು ಹೆದರಿಕೆಯಾಯಿತು. 
ಹಾಗೇ ಅರಮನೆಯ ನೆನಪಾದಾಗ, ನಾಗತಿಯರೂ ನೆನಪಾಯಿತು. 

“ನಿನ್ನ ಮಾತು ನಿಜ ಮಾವಯ್ಯ. ನಮಗೂ ಒಂದೊಂದು ಸಲ ಈ ಚಾಕರಿ 
ಬಿಟ್ಟುಬಿಡೋಣ ಅನ್ನಿಸುತ್ತದೆ. ಆದರೆ ದೊಡ್ಡ ನಾಗತಿಯವರು ಇದ್ದಾರಲ್ಲಾ, ಅವರೂ 
ಭೂಮಿತೂಕದ ತಾಯಿ. ಆಕೆ ಸೇವೆ ಮಾಡೋದು ಒಂದು ಪುಣ್ಯ ಅನಿಸುತ್ತದೆ 
ಮಾವಯ್ಯ. ಭಃ 

“ಹೂ, ಪೂಜಾರಯ್ಯನ ಹುಡುಗೀನೂ ಹಾಗೇ ಅನ್ನದೆ. ಎಲ್ಲಾರ ಕೈಲೂ 
ಹಾಗನ್ನಿಸಿಕೊಳ್ಳೋ ಹೆಂಗಸು. ದೇವತೇನೇ ಸರಿ. ಆದರೆ ಅಂಥವರಿಗೂ ಅಯ್ಯೋ 
ಅನ್ನಿಸುತ್ತಾರಲ್ಲಾ pe ಹಾಳಾದೋರು. ಅದೆಲ್ಲಾ ಎಲ್ಲಿಗೆ ಬಂತು?” 

“ಏನೋ ಎಲ್ಲಾ ಸುಖವಾಗೇ ಮುಗಿಯೋ ಹಾಗೆ ಕಾಣ್ತಾ ಇದೆ. ಅದಕ್ಕೇ 
ಮನೆಗೆ ಹೋಗಿ ಬಾ ಅಂದರು ನಾಗತಿಯವರು. ಆದ್ರೆ ಈ ಮೂರು ದಿನ ನಾವು ಪಟ್ಟ 
ಪಾಡು, ನನ್ನ ಶತ್ರುವಿಗೂ ಬೇಡ ಮಾವಯ್ಯ. ಯಾವ ಗಳಿಗೇಲಿ ಏನೂಂತ ಕಣ್ಣಲ್ಲಿ 
ಎಣ್ಣೆ ಹಾಕಿಕೊಂಡು ಕಾದದ್ದಾಯಿತು. ಸದ್ಯ. ಗುಡ್ಡದ ಹಾಗೆ ಬಂದುದು ಹೇಗೋ 
ಪಾರಾಯಿತು.” 

“ನಿಮ್ಮ ನಿಯತ್ತು ಚೆನ್ನಾಗಿದ್ರೆ ಭಗವಂತ ಕೈಬಿಡೋಲ್ಲ, ಏನೋ ಇದೆಲ್ಲಾಗ್ರಹಚಾರ 
ಕಳಿತಲ್ಲಾ ಒಳ್ಳೇದಾಗ್ತದೆ” 

“ಎಂದ ಪಾಪನಾಯಕ, ಗಂಗವ್ವ ತಳಿಗೆಯಲ್ಲಿ ತುಂಬಿದ ಮಜ್ಜಿಗೆಯನ್ನು, 
ತಟ್ಟೆಯನ್ನೇ ಎತ್ತಿ ಕುಡಿಯುತ್ತಾ. 

“ನಿನ್ನ ಬಾಯ ಹರಕೆ ಸತ್ಯವಾಗಲಿ” -ಎಂದ ಕಸ್ತೂರಿನಾಯಕ. 

ಗಂಗವ್ವ ಅವರ ಮಾತಿನ ನಡುವೆ ಏನೂ ಮಾತನಾಡದಿದ್ದರೂ ಅವಳ 
ಹೃದಯವೂ ಅದೇ ಮಾತನ್ನೇ ಹಾರೈಸುತ್ತಿತ್ತು. 


. ; 


ಭುವನಪ್ಪನವರ ಹೃದಯದಲ್ಲಿ ಮಾತ್ರ ಅರ್ಥವಾಗದ ಅಶಾಂತಿ ಹೊತ್ತಿ 
ಹೊಗೆಯಾಡುತ್ತಿತ್ತು. ಲಿಂಗಣ್ಣನಾಯಕನಿಂದ, ಚಿಕ್ಕಣ್ಣನಾಯಕನ ಸಲಹೆ, ಅದಕ್ಕೆ ನಾಗತಿ 
ಒಪ್ಪಿದುದು ಎಲ್ಲವನ್ನೂ ಕೇಳಿ- 

“ಏನೋ ದುರ್ಗಕ್ಕೆ ಒದಗಿದ ವಿಪತ್ತು ಇಷ್ಟರಲ್ಲೇ ಪರಿಹಾರವಾಗಬೇಕೆಂದು 
ಭೂತನಾಥೇಶ್ವರನ ಚಿತ್ರವೇನೋ. ಆಗಲಿ ಬಿಡು ಲಿಂಗಣ್ಣ. ಎಷ್ಟು ಕೊಲೆಯಾಗಬೇಕೊ, 
ಎಷ್ಟು ತಲೆ ಬಲಿಯಾಗಿ ಶಾಂತಿ ಬರಬೇಕೊ ಎಂದು ಹೆದರಿದ್ದೆ. ಒಂದಕ್ಕೆ ಮುಗಿಯಿತಲ್ಲ, 
ಈಶ್ವರನ ಅನುಗ್ರಹ ದೊಡ್ಡದು” ಎಂದಿದ್ದರು. 

“ಹಾಗಾದರೆ ನನಗೂ ಸಮಾಧಾನವೇ. ಆದರೆ ಏನಾದರೂ ಕುತಂತ್ರ 
ನಡೆದರೆ...?' 

“ಹಾಗೂ ಇರಬಹುದು ಲಿಂಗಣ್ಣ, ಆ ಸಂಭವವೂ ಇಲ್ಲವೆನ್ನುವದಿಲ್ಲ. ಆದರೆ 
ಅವರಾಗಿ ಸ್ನೇಹಹಸ್ತ ಚಾಚಿದಾಗ, ನಾವೇ ದೂರ ಸರಿದು ನಿಂತು, ಅಗತ್ಯವಿಲ್ಲದ 


೨೦೮ ಕಂಬನಿಯ ಕುಯಿಲು 


ಕೊಲೆಗೆ ಕಾರಣರಾದರೆಂಬ ಅಪಖ್ಯಾತಿ ಹೊರುವುದೇಕೆ? ಅವರು ಸ್ನೇಹವನ್ನು 
ಬಯಸಿದರೆ ಸ್ನೇಹವಾಗಲಿ. ಆದರೆ ಹಾಗೆಂದು ನಾವು ಮೈಮರೆಯುವುದೂ ಬೇಡ. 
ನಮ್ಮ ಎಚ್ಚರಿಕೆಯಲ್ಲಿ ನಾವಿದ್ದು, ಅವರು ಕರೆದಷ್ಟು ದೂರ ಹೋಗೋಣ. ಅದರಿಂದ 
ಒಳಿತೇ ಆಗುವುದು. ಆದುದರಿಂದ ನಾಗತಿಯವರು ಹೇಳಿದಂತೆ ಓಲಗವನ್ನು ಕರೆದು 
ಈ ವಿಷಯವನ್ನು ಇತ್ಯರ್ಥ ಮಾಡಿ. ಆದರೆ ತುಂಬಿದ ಓಲಗ ಮಾತ್ರ ಬೇಡ.” 

“ಏಕೆ? ಅವರೇ ಆಗಬಹುದು ಎಂದು ಹೇಳಿದರಲ್ಲಾ..” 

“ಆದರೂ ನೀನೂ ಕೊಂಚ ವಿವೇಚನೆ ಉಪಯೋಗಿಸಬೇಕು ಲಿಂಗಣ್ಣ. 
ತುಂಬಿದೋಲಗದಲ್ಲಿತಪ್ಪ ಒಪ್ಪಿಸಿಕೊಳ್ಳುವುದು ಎಂಥವರಿಗೂ ಅಪಮಾನ. ಅದರಲ್ಲೂ 
ನಾಳೆಯೂ ದಳವಾಯಿಗಳಾಗಿರಬೇಕಾದವರು ಹಾಗೆ ಮಾಡಿದರೆಂದರೆ, ಅವರು 
ಆಳಬೇಕಾದವರಲ್ಲಿ ಅವರಲ್ಲಿ ಗೌರವವಿರುತ್ತದೆಯೇ? ಆದುದರಿಂದ ಅದು ಬೇಡ, 
ಸೋತು ಬಂದವರಲ್ಲಿಸೇಡು ತೀರಿಸುವುದಕ್ಕಿಂತ ಔದಾರ್ಯ ತೋರುವುದು ಮಿಗಿಲಾದ 
ನಡತೆ. ನನಗೇನೋ ಹೀಗೆ ತೋರುತ್ತದೆ; ಈ ಕೆಲಸ ಮುಗಿಯಲು ಎಷ್ಟು ಜನ 
ಬೇಕೋ ಅಷ್ಟು ಜನ ಸಭೆಯಲ್ಲಿರಲಿ. ಹೆಚ್ಚಿನವರಾರಿಗೂ ಪ್ರವೇಶ ಕೊಡಬೇಡ, 
ನೋಡು- ನಿನಗೆ ಸರಿ ಕಂಡಂತೆ ಮಾಡು.” 

“ನಿಮ್ಮ ಮಾತು ನನಗೂ ಒಪ್ಪಿಗೆಯೇ ಭುವನಪ್ಪನವರೇ. ಆದರೆ ನೀವಂತೂ 
ಬಂದೇ ಬರಬೇಕು.” 

“ಅದು ಬೇಡ.” 

“ಶೆ ವ್ಯಾನ 

“ಮುದ್ದಣ್ಣನಿಗೆ ಮೊದಲೇ ಇದೆಲ್ಲಾ ನನ್ನ ಪಿತೂರಿ ಎಂದು ಅಸಮಾಧಾನವಿದೆ. 
ಆ ಅಸಮಾಧಾನವೇ ಇಷ್ಟು ಅನಾಹುತಕ್ಕೆ ಕಾರಣವಾಯಿತು. ಈಗ ಆತ ತಪ್ಪಿತಸ್ಥನೆಂದು 
ಮೋರೆ ಕೆಳಗೆ ಹಾಕಿ ನಿಲ್ಲುವಾಗ ನಾನು ಎದುರಿಗಿದ್ದರೆ, ಜಾರಿದವರನ್ನು ಕಂಡು ಹಲ್ಲು 
ಕಿರಿದಂತಾಗುತ್ತದೆ. ತೋರಿಕೆಗೆ ಏನೂ ಕಾಣದಿದ್ದರೂ, ಮನಸ್ಸಿನಲ್ಲಿ ಆ ಮುನಿಸು 
ಉಳಿಯುತ್ತದೆ. ಅದು ಕೂಡದು. ಅಂಥ ಗುಪ್ತ ಮುನಿಸು, ಪ್ರಕಟ ಕ್ರೋಥಕ್ಕಿಂತ ಹೆಚ್ಚು 
ಅಪಾಯಕಾರಿ. ಈ ಓಲಗ ಸೇರುತ್ತಿರುವುದು ದ್ವೇಷ ಅಸೂಯೆಯನ್ನು ತೊಳೆದು, 
ಶಾಂತಿ ಸ್ನೇಹವನ್ನು ನೆಲೆಗೊಳಿಸಲು. ಆದುದರಿಂದ ಅಲ್ಲಿಯಾವ ಬಗೆಯ ಅಪಸ್ವರಕ್ಕೂ 
ಅವಕಾಶವಿಲ್ಲದಿರಲಿ. ನೀನೂ ಅಷ್ಟೇ; ನಿನ್ನ ಸಿಟ್ಟನ್ನು ತೋರಿಸಲು ಹೋಗಬೇಡ. 
ಸತ್ಯಕ್ಕೇ ಆದರೂ ಅಹಂಕಾರ ಶೋಭಿಸುವ ಆಭರಣವಲ್ಲ.” 

“ಅದನ್ನೆಲ್ಲಾ ಒಪ್ಪಿಕೊಂಡೆ. ಆದರೆ ನೀವು ಹಿರಿಯರು ಎದುರಿಗಿದ್ದಿದ್ದರೆ 
ಚೆನ್ನಾಗಿತ್ತು.” 

“ಎದುರಿಗಿದ್ದಾಗಲಿ, ಮರೆಯಲ್ಲಿದ್ದಾಗಲಿ, ನಾವ ಹಿರಿಯರು ಮಾಡಬಹುದೇನು- 
ಎಲ್ಲವೂ ಒಳಿತಾಗಲಿ, ಎಂದು ಹರಸುವುದು ತಾನೇ. ಆ ಕೆಲಸವನ್ನು ಎಲ್ಲಿದರೂ 
ನಾನು ಮಾಡುತ್ತೇನೆ. ಹೋಗು- ನಿರ್ವಿಘ್ನವಾಗಿ ಈ ಕೆಲಸ ಮುಗಿಸು. ಅದು ಮುಗಿದ 
ಮೇಲೆ ಏನಾಯಿತೆಂದು ತಿಳಿಸು? 

-ಎಂದು ಲಿಂಗಣ್ಣನಾಯಕನಿಗೆ, ಹಿಂದಿನ ದಿನ ಸಮಾಧಾನ ಹೇಳಿಕಳಿಸಿದ್ದರು 
ಭುವನಪ್ಪನವರು. ಅವರ ಮಾತಿನಿಂದ ಲಿಂಗಣ್ಣನಾಯಕನಿಗೆ ಸಮಾಧಾನವಾಗಿತ್ತು. 


ಕಾಳರಾತ್ರಿ ೨೦೯ 


ಆದರೆ ಅವರಿಗೇ ಸಮಾಧಾನವಾಗಿರಲಿಲ್ಲ. ಎಷ್ಟು ವಿಧವಾಗಿ ತಮಗೆ ತಾವೇ ಸಮಾಧಾನ 
ಹೇಳಿಕೊಂಡರೂ, ಮನಸ್ಸಿಗೆ ಶಾಂತಿ ದೊರೆಯದೆ, ಅಶಾಂತಿಯೇ ಕಿಡಿಗೆದರುತ್ತಿತ್ತು. 
ಇರುಳೆಲ್ಲಾ ನಿದ್ರೆಯಿಲ್ಲದೆ. ಕಳೆದ ಅವರು, ಹಗಲು ಎದ್ದ ಹಾಗೇ, ದಿನದ 
ಪ್ರಾತರಾಜ್ನಿಕವನ್ನು ಮುಗಿಸದೆ ಹಜಾರದಲ್ಲಿ ಬಂದು ಕುಳಿತಿದ್ದರು. ಓಲಗದಿಂದ ಸುದ್ದಿ 
ಬರುವುದನ್ನೇ ಕಾಯುತ್ತಾ, 

""ಸ್ನಾನಕ್ಕೇಳಿ ಅಪ್ಪಾಜಿ” ಎಂದ ಮಗನಿಗೆ. 

“ಮೈಗೇನು, ಮನಸ್ಸಿಗೂ ಸ್ನಾನ ಬೇಕು. ಆದರೆ ಅದಕ್ಕಿನ್ನೂ ಹೊತ್ತು ಬಂದಿಲ್ಲ, 
ಆ ಹೊತ್ತು ಬಂದಾಗ ಎದ್ದು ಸ್ನಾನ ಮುಗಿಸುತ್ತೇನೆ” 

-ಎಂದು ಹೇಳಿಕಳಿಸಿ "ಈಗ ಓಲಗ ಆರಂಭವಾಗಿರಬೇಕು... ಇಷ್ಟು ಹೊತ್ತಿಗೆ 
ಅಲ್ಲಿ ಎಲ್ಲಾ ಕಲೆತಿರಬೇಕು' ಎಂದು ತಾವೇ ಲೆಕ್ಕ ಹಾಕುತ್ತಾ, ಕಣ್ಣುಮುಚ್ಚಿ ಉಯ್ಯಾಲೆ 
ಯಲ್ಲಿ ಕುಳಿತು ತೂಗಿಕೊಳ್ಳುತ್ತಿರುವಾಗ ಬಾಗಿಲ ಬಳಿ ಏನೋ ಗಲಭೆಯಾದಂತಾಗಿ, 
ತಟಕ್ಕನೆ ಕಣ್ಣುಬಿಟ್ಟರು. ಏಕೋ ಇದ್ದಕ್ಕಿದ್ದ ಹಾಗೆ ಅವರ ಮೈಯನ್ನು ಭೀತಿಯಾವರಿಸಿ 
ಬೆವರಲಾರಂಭಿಸಿದರು. ಕೂಡಲೇ ಇ ಒಲೆಯಿಂದ ಚಿಗಿದು ಬಾಗಿಲ ಬಳಿ "ಏನು 
ಏನು..! ಏನಾಯಿತು?” ಎಂದು ಕೇಳುತ್ತಾ ನುಗಿದವರು, ತಮ್ಮ ಇದುರಿಗೆ ಬಂದವರನ್ನು 
ನೋಡಿ, ಹೆದರಿ ಮುಗ್ಗರಿಸಿ. 

“ನೀನಾರು? ಏನಿದರ ಅರ್ಥ?” 

ಎಂದು ಕೇಳಿದರು. ಮೈ ಕೈ ಮೇಲೆ ಕತ್ತಿಯಿಂದ ಕತ್ತರಿಸಿದ ಗಾಯಗಳಿಂದ 
ನೆತ್ತರು ಹರಿಸುತ್ತಾ, ಬಳಲಿಕೆ ನೋವುಗಳಿಂದ ಕಂಪಿಸುತ್ತಿದ್ದ ಸೈನಿಕರನ್ನು ನೋಡಿ. 

“ನಾನು... ನಾನು... ವೀರಣ್ಣ... ಕಸ್ತೂರಿನಾಯಕನ ತಮ್ಮ... ಬೇಗ ಅರಮನೆಗೆ 
ಓಡಿ ಭುವನಪ್ಪನವರೇ... ನಾಯಕರು ಈ ಓಲಗಕ್ಕೆ ಬರದಂತೆ ತಡೆಯಿರಿ... ಇದು 
ದಳವಾಯಿಯ ಒಳಸಂಚು... ನಾನು ಅವರಿಗೆ ದ್ರೋಹ ಮಾಡುತ್ತೇ ಇದ. ಸೆರೆ 
ಯಲ್ಲಿಟ್ಟಿದ್ದರು... ತಪ್ಪಿಸಿಕೊಂಡು ಬಂದೆ... ಓಡಿಹೋಗಿ ಭುವನಪ್ಪನವರೇ... 

ಕಾಮು ಹಾಗೆಯೇ ಮೂರ್ಛೆಬಿದ್ದ. ಅವನ ಪೂರಾ ಮಾತು ಕಿವಿಗೆ ಬೀಳುವ 
' ಮೊದಲೇ ಭುವನಪ್ಪನವರು ವೀರಣ್ಣನ ಕೈಯಲ್ಲಿದ್ದ ಕತ್ತಿಯನ್ನು ಕಸಿದುಕೊಂಡು, 
ಆಳುಗಳಿಗೆ ಅವನಿಗೆ ಶೈತ್ಯೋಪಚಾರವನ್ನು ಮಾಡುವಂತೆ ಹೇಳಿ, ಮೈಮೇಲೆ ಬಟ್ಟೆಯನ್ನು 
ಹಾಕದೆಯೇ ಆರನೆಯತ್ತ ಓಡಿದರು- ಹಗಲಿನಲ್ಲಿ, ಬರಿ ಮೈಯಲ್ಲಿ, ಖಡ್ಗ ಹಿಡಿದು 
ಓಡುತ್ತಿರುವ ಪರಿವೆಯೂ ಇಲ್ಲದೆ. 

ವೃ ದ್ಧಾಪ್ಯ, ಭೀತಿ, ಆತುರ, ಕಾತುರಗಳ ಬಲೆಗೆ ಸಿಲುಕಿದ ಕಾಲು ಓಡಲಾರದೆ 
ಮುಗ್ಗುರಿಸುತ್ತಿತ್ತು. ಅವರ ಎದೆ ಬಿರಿಯುವಂತೆ ಮಾಡುತ್ತಿತ್ತು. ಕಣ್ಣುಗಳು ಸುತ್ತಿಕೊಂಡು 
ಬರುತ್ತಿದ್ದವು. ಆದರೆ ಅದಾವುದರ ಪರಿವೆಯೂ ಇಲ್ಲದೆ, ಎದುರಿಗೆ ಕಂಡವರನ್ನು 
ಬನ್ನಿ, ಬನ್ನಿ, ದ್ರೋಹವಾಗುತ್ತದೆ' ಎಂದು ಕೂಗುತ್ತಾ ಓಡಿದರು. 

ಅವರ ಕಿವಿಯಲ್ಲಿ ಬಿರುಗಾಳಿ ಮೊರೆಯುತ್ತಿದ್ದಂತೆ ಸದ್ದಾಗುತ್ತಿದ್ದರೂ, ಸಂಪಗೆ 

ಸಿದ್ದೇಶ್ವರನ ದೇವಾಲಯವನ್ನು ದಾಟುತ್ತಿದ್ದಂತೆಯೇ ಅರಮನೆಯ ಬಳಿಯಿಂದ "ಹೋ' 
ಎಂಬ ಹುಯಿಲು ಕೇಳಿಬಂದಿತು. 


೨೧೦ ಕಂಬನಿಯ ಕುಯಿಲು 


ಆ ಕೂಗು ಕಿವಿಗೆ ಬಿದ್ದಕೂಡಲೇ ಭುವನಪ್ಪನವರು, ಗುಂಡಿನೇಟು ತಗುಲಿದವ 
ರಂತೆ, "ಸ್ವಾಮಿ, ನಿನ್ನ ದಯೆ ತೊಲಗಿತೇ' ಎಂದು ಬೇಡಿ ಕೆಳಗುರುಳಿದರು. 

ಅರಮನೆಯ ಬಳಿ ಕೂಗನ್ನು ಕೇಳಿ ಓಡುತ್ತಿದ್ದ ಜನಜಂಗುಳಿ ದಾರಿಯಲ್ಲಿ ಬಿದ್ದ 
ಅವರ ಪರಿವೆಯಿಲ್ಲದೆ, ಅವರನ್ನು ತುಳಿದುಕೊಂಡೇ ಅರಮನೆಯತ್ತ ಓಡಿತ್ತು. 

ಹತ್ತಾರು ಜನರ ತುಳಿತಕ್ಕೆ ಸಿಕ್ಕಿ ಅವರ ಮೂಗು ಬಾಯಿಗಳಿಂದ ರಕ್ತ ಛಿಲ್ಲೆಂದು 
ಚಿಮ್ಮಿ ನೆಲವನ್ನು ತೋಯಿಸಿತು. ಆದರೆ ಕೆಳಗುರುಳಿದ ಭುವನಪ್ಪನವರ ಮೈ 
ಅಲುಗಾಡಲಿಲ್ಲ. ಅವರ ಕೈ ಕತ್ತಿಯನ್ನು ಹಿಡಿದೇ ಇತ್ತು. 


೧೦ 


ಮೂರು ನಾಲ್ಕು ದಿನಗಳಿಂದ ನಿದ್ದೆಗೆಟ್ಟಿದ್ದರ ಫಲವಾಗಿ ಹೊತ್ತಾಗಿ ಎದ್ದಿದ್ದ 
ಕಸ್ತೂರಿನಾಯಕ. ಅರಮನೆಗೆ ಹೋಗುವ ಹೊತ್ತು “ಮೀರದಂತೆ ಹೆದರಿ ಅವಸರದಿಂದೆ 
ಊಟ ಮುಗಿಸುತ್ತಿರುವಾಗ, ಅವನ ಜೊತೆಗೆ ಹೋಗಬೇಕೆಂದ ಗಿರಿಜೆಯೂ ಅಲ್ಲಿಗೆ 
ಬಂದಳು. ಅವಳ ಮುಖವನ್ನು ನೋಡಿದ ಗಂಗವ್ವ- 

“ಏಕೆ ಗಿರಿಜಾ, ರಾತ್ರಿ ಎಲ್ಲ ನಿದ್ದೆ ಮಾಡಿದ ಹಾಗಿಲ್ಲ? ಏನು ಕನಸು ಬಿದ್ದಿತ್ತು?” 

-ಎಂದು ಕೇಳಿದಳು ತುಂಟುತನದ ನಗು ನಗುತ್ತ. 

“ನೀನೇನು ಮಾಡಿ ಹೇಳಕ್ಕ. ತಮಾಷೆ ಮಾಡು. ಇಲಿಗೆ ಪ್ರಾಣ ಸಂಕಟ, 
ಬೆಕ್ಕಿಗೆ ಚೆಲ್ಲಾಟ.” 

“ಹೂ. ಅದೇ ನಾನೂ ಕೇಳಿದ್ದು, ಈ ಬೆಕ್ಕು ಯಾವ ಇಲೀ ಜೊತೇಲಿ 
ಇತ್ತೂಂತ.” 

“ಇಲ್ಲ ಕಣಕ್ಕಾ ರಾತ್ರಿ ಎಲ್ಲಾ, ಏನಂದ್ರೂ ನಿದ್ದೆ ಬರಲಿಲ್ಲ. ಯಾಕೋ ಕೆಟ್ಟ 
ಕನಸು. ಅದೆ: ನ ಹನುಮಕ್ಕನೂ ತನ್ನ ರಾಮಾಯಣ ಷುರುಮಾಡಿಬಿಟ್ಟಿದ್ದಳು 
ರಾತ್ರಿ ಎಲ್ಲಾ. ಅದೇನು ಹುಚ್ಚು ಕೂಗು ನಮ್ಮವ್ವಾ, ಒಂದ್ಗಳ್ಗೇನೂ ನಿದ್ರೆ ಮಾಡ್ಲಿಕ್ಕೆ 
ಬಿಡಲಿಲ್ಲ? 

-ಎಂದವಳು ಇದ್ದಕ್ಕಿದ್ದ ಹಾಗೇ ಸದ್ದು ಕೇಳಿ, ಕಿವಿನಿಮಿರಿಸಿ ಆಲಿಸಿ, ಅಂಗಳಕ್ಕೆ 
ಓಡಿದಳು. ಅರಗಳಿಗೆಯಲೇ "ಅವಳು ಅಂಗಳದಿಂದಲೇ “ಕಸ್ತೂರಣ್ಣಾ ಬೇಗಾ ಬಾ.. 
ಬೇಗ ಬಾ” ಎಂದು ಕೂಗಿದುದು ಕೇಳಿಬಂತು. ಕಸ್ತೂರಿನಾಯಕ ಮಾಡುತ್ತಿದ್ದ ಊಟವನ್ನು 
ಅಲ್ಲಿಗೆ ನಿಲ್ಲಿಸಿ, ಕೈಯನ್ನು ತೊಳೆಯದೆ ಅಂಗಳಕ್ಕೆ ಒಡಿದ. 

ಅಂಗಳದಲ್ಲಿ ಗಿರಿಜಾ ದೂರದಲ್ಲಿ ಕಥ ದುರ್ಗದ ಬೆಟ್ಟಗಳತ್ತ ಬೆದರಿದ 
ಮೋರೆಮಾಡಿ ನೋಡುತ್ತಿದ್ದಳು. ಅವಳೇನನ್ನು ನೋಡುತ್ತಿರಬಹುದೆಂದು ಕಸ್ತೂರಿ 
ನಾಯಕನೂ ಅತ್ತಕಡೆಯೇ ಮೈಯೆಲ್ಲಾ ಕಣ್ಣಾಗಿ ನೋಡಿದ. ಇದ್ದಕ್ಕಿದ್ದ ಹಾಗೇ ದೂರದ 
ಗುಡುಗಿನಂತೆ ಫಿರಂಗಿ ಹಾರಿದ ಸದ್ದು ಅಸ್ಪಷ್ಟವಾಗಿ ಕೇಳಿಬಂದು, ದಟ್ಟವಾದ ಹೊಗೆ 
ಗುಡ್ಡದ ಹೃದಯದಿಂದ ಮೇಲೇರಿ ಮುಗಿಲಿನಲ್ಲಿ ಹರಡಿದುದು ಕಾಣಿಸಿತು. 


“ಗಿರಿಜಾ, ಏನೋ ಘಾತ ಆದಂಗೆ ಕಾಣಸದೆ” 


ಕಾಳರಾತ್ರಿ ೨೧೧ 


-ಎಂದವನೇ ಕಸ್ತೂರಿನಾಯಕ ಒಳಗೆ ನುಗ್ಗಿ, ಕತ್ತಿಯನ್ನು ತಂದು ಹೊರಡಲು 
ಸಿದ್ಧವಾಗಿದ್ದ ಕುದುರೆಯನ್ನೇರಿ “ಗಂಗಾ ಬತ್ತೀನಿ' "ಎಂದು ಹೇಳಿದವನೇ ಮನೆಯತ್ತ 
ತಿರೆಗಿಯೂ ನೋಡದೆ, ಕುದುರೆಯ ಮೋರೆಯ ಮೇಲೆ ಲಗಾಮಿನಿಂದ ಹೊಡೆದ. 
ಕುದುರೆ ವೇಗವಾಗಿ ನಾಗಾಲೋಟದಲ್ಲಿ ದುರ್ಗದತ್ತ ಓಡಿತು ಒಂದು ಗಳಿಗೆ 
ಎನ್ನುವುದರೊಳಗಾಗಿ, ಕುದುರೆ ಕಾಣದಾಗಿ, ಅದರ ಖರಪುಟದ ಸದ್ದೂ ಕೇಳದಂತಾಗಿ 
ಹೋಯಿತು. 

ಕಸ್ತೂರಿನಾಯಕನ ಕೂಗನ್ನು ಕೇಳಿದ ಗಂಗಪ್ಪ ಏನಾಯಿತೊ ಎಂದು ಅಂಗಳಕ್ಕೆ 
ಓಡಿಬರುವುದರೊಳಗಾಗಿ, ಕಸ್ತೂರಿನಾಯಕ ಕಾಣದಾಗಿದ್ದ. ಗಿರಿಜೆ ಗರಬಡಿದವಳಂತೆ 
ದುರ್ಗದ ಬೆಟ್ಟದ ಸಾಲಿನತ್ತ ನೋಡುತ್ತಾ ನಿಂತಿದ್ದಳು- ಬಿಟ್ಟ ಕಣ್ಣು, ಬಿಟ್ಟ ಬಾಯಿ 
ಬಿಟ್ಟ ಹಾಗೆ ಬಿಟ್ಟು. ಅವಳ ತ ಬಿರುಗಾಳಿಗೆ ಸಿಲುಕಿದ ತರಗೆಲೆಯಂತೆ ಕಂಪಿಸುತ್ತಿತ್ತು. 

ಗಿರೆಜೆ ನೋಡುತ್ತಿದ್ದ ಸ ಗಂಗವ್ಹನೂ ಕಣ್ಣರಳಿಸಿ ನೋಡಿದಳು- 

ಬೆಳಗಿನ ಬಿಸಿಲಿನಲ್ಲಿ ನೀಲಿಯ ತೆರೆ ಹೊದ್ದ ದುರ್ಗದ ದ. ಹೃದಯದಿಂದ 
“ಢಾಂ' ಎಂಬ ಸದ್ದು ಮೂಡಿ ಬಂದು ಗಾಳಿಯಲ್ಲಿ ಕರಗಿ, ಅಸ್ಪಷ್ಟವಾಗಿ ಕೇಳಿಸಿತು, 
ಮತ್ತೊಮ್ಮೆ ಹೊಗೆ” ಎದ್ದು ಮುಗಿಲನ್ನು ತಬ್ಬಿತು. 

ಬೆದರಿದ ಹಕ್ಕಿಗಳಂತೆ ಒಬ್ಬರನ್ನೊಬ್ಬರು ತಬ್ಬಿ ಅತ್ತ ಕಡೆಯೇ ನೋಡುತ್ತಿದ್ದ 
ಗಿರಿಜೆ-ಗಂಗವ್ವ ಇಬ್ಬರೂ ಸಾಲು ಗುಂಡಿನೇಟಿನಂತೆ ಹತ್ತಿರದಲ್ಲೇ ಕೇಳಿ ಬರುವ ಪ್ರಚಂಡ 
ವೇಗದಿಂದ ಓಡಿಬರುವ ಕುದುರೆಯ ಖರಪುಟಗಳ ಸದ್ದನ್ನು ಕೇಳಿ, ಆ ಸದ್ದು ಬಂದತ್ತ 
ನೋಡಿದರು. ನೋಡುತ್ತಿದ್ದ ಹಾಗೇ ಗಂಗವ್ವ ಚಿಟಾರನೆ ಚೀರಿ ಕೆಳಗುರುಳಿದಳು. 
ರಕ್ತದಲ್ಲಿ ಕಡೆದ ವಿಗ್ರಹದಂತೆ ಕತ್ತಿ ಧರಿಸಿ ಬಂದ ವೀರಣ್ಣನನ್ನು ಕಂಡು ಗಿರಿಜೆಯೂ 
ಗಾಬರಿಯಾದಳು. ವೀರಣ್ಣ ಅಂಗಳಕ್ಕೆ ಬಂದವನೇ, ಕುದುರೆಯನು ಲಗಾಮು ಎಳೆದು 
ನಿಲ್ಲಿಸಿ, 

“ಗಿರಿಜಾ... ಕಸ್ತೂರಣ್ಣ ಎಲ್ಲಿ?” ಎಂದು ಕೇಳಿದ. 

“ದುರ್ಗಕ್ಕೆ ಹೋದರು. ಏನಾಯಿತು... ಅಲ್ಲಿ ಏನಾಯಿತು...?” 

-ಆತುರ-ಭೀತಿಯಿಂದ ಏದುತ್ತಾ ಕೇಳಿದಳು ಗಿರಿಜೆ. 

“ಆ... ಹೋಗೇ ಬಿಟ್ಟನೇ... ಗಿರಿಜಾ... ಅದೆಲ್ಲಾ ಹೇಳೋಕೆ ನನಗೆ ಪುರಸೊತ್ತಿಲ್ಲ.. 
ನಾನು ಬರೋವರಿಗೂ ಅತ್ತಿಗೆ ಪಕ್ಕ ಬಿಟ್ಟು ಕದಲಬೇಡ' 

ಎಂದು ಹೇಳಿದವನೇ, ಓಟದ ಆಯಾಸಕ್ಕೆ ಬುರುಗು ಕಾರುತ್ತಿದ್ದ ಕುದುರೆಯನ್ನು 
ಹಾಗೇ ತಿರುಗಿಸಿ ದುರ್ಗದತ್ತ ಓಡಿಸಿದ. ಗಿರಿಜಾ ಹಾಗೇ ನೆಲಕ್ಕೆ ಕುಸಿದಳು. 


೧೧ 


ಕುದುರೆಯ ಪಕ್ಕವನ್ನು ಮೊಳಕಾಲುಗಳಿಂದ ಒತ್ತಿ ಹಿಡಿದು, ಅದರ ಕತ್ತಿನ ಉದ್ದಕ್ಕೂ 
ಮೈ ಚಾಚಿ, ಗಾಳಿವೇಗದಲ್ಲಿ ಕುದುರೆಯನ್ನು ದುರ್ಗದತ್ತ ಓಡಿಸಿದ ಕಸ್ತೂರಿ ನಾಯಕ. 
ಅವನ ಕಣ್ಣು, ದೂರದಲ್ಲಿಕಾಣುವ ಬತೇರಿ, ಕೋಟೆಸಾಲು, ಕೊತ್ತಲಗಳ ಕಿರೀಟವನ್ನು 


14 


೨೧೨ ಕಂಬನಿಯ ಕುಯಿಲು 


ಧರಿಸಿದ ದುರ್ಗದ ಬೆಟ್ಟದ ಸಾಲಿನಲ್ಲಿ ಕೀಲಿಸಿತ್ತು. ಅವನ ಓಟದ ದಾರಿಯಲ್ಲಿ 
ಗಿಡಮರಗಳು ಕುಡಿದವರಂತೆ ಗಿರ್ರೆಂದು ತಿರುಗಿ, ಹಿಂದಾಗಿ ಮರೆಯಾದವು. 
ಗೋಣೂರಿನಿಂದ ದುರ್ಗಕ್ಕೆ ಒಂದೇ ಹಾರು ಹಾರಿದಂತೆ ಕಸ್ತೂರಿನಾಯಕ ದುರ್ಗದ 
ಬಳಿ ಸೇರಿದ. ಅವನು ರಂಗಯ್ಯನ ಬಾಗಿಲ ಬಳಿ ಸೇರುವ ವೇಳೆಗೆ, ತೆರೆದ ಬಾಗಿಲ 
ಬಳಿ ಕಾವಲನ್ನು ಕಾಣದೆ, ಪೇಟೆಯಲ್ಲಿ ಮೇಲುದುರ್ಗದತ್ತ ಓಡುತ್ತಿದ್ದ ಜನಗಳನ್ನು 
ಕಂಡು ಅವನ ಹೃದಯವೇ ಹಾರಿದಂತಾಯಿತು. 

ಎಷ್ಟು ಜನ! ಎಷ್ಟು ಜನ! ದುರ್ಗದಲ್ಲಿ ಅಷ್ಟೊಂದು ಜನರಿರಬಹುದೆಂದು 
ಕಸ್ತೂರಿನಾಯಕ ಊಹಿಸಿರಲಿಲ್ಲ ನೀರು ನುಗ್ಗಿದ ಗೂಡಿನಿಂದ ಕಿಕ್ಕಿರಿದು ಹೊರಬಂದು 
ಹರಿವ ಇರುವೆಗಳ ಸಾಲಿನಂತಿತ್ತು ಬೀದಿಯಲ್ಲಿ ಹರಿವ ಜನ. ಅಷ್ಟು ಜನ ತುಂಬಿ, 
ಗಜಿಬಿಜಿಯಾಗಿದ್ದರೂ ಗಾಳಿಯಲ್ಲಿ ಏನೋ ಅಶುಭ ಭೀತಿ ಬೆರೆತು, ದುರ್ಗಕ್ಕೆ 
ಮಸಣಕಳೆಯನ್ನು ತಂದಿತು. ಅಂಗಡಿ, ಮುಂಗಟ್ಟು, ಮನೆಗಳ ಬಾಗಿಲು ಮುಚ್ಚಿ, 
ಅರೆತೆರೆದ ಕಿಟಕಿಗಳಿಂದ ಹೆದರಿಸುವ ವಸ್ತುವನ್ನು ನೋಡುವ ಮಕ್ಕಳಂತೆ ಎಷ್ಟೋ 
ಜನ ಭೀತಿ ತುಂಬಿದ ಕಣ್ಣುಗಳಿಂದ ಇಣಿಕಿ ನೋಡುತ್ತಿದ್ದರು. 

ಅತ್ತಿಂದಿತ್ತ, ಇತ್ತಿಂದತ್ತ ದಿಕ್ಕು ತಪ್ಪಿ ಓಡುತ್ತಿತ್ತು ಜನತೆ; ಹೆಚ್ಚಾಗಿ ಕೂಗಿ 
ಹುಯ್ಕಲಿಡುತ್ತಿತ್ತು. ಗದ್ದಲ ಕಂಡು ಏನೋ ಕುತೂಹಲದಿಂದ ದೊಡ್ಡವರೊಂದಿಗೆ 
ಬೀದಿಗೆ ನುಗ್ಗಿದ ಮಕ್ಕಳು ಮರಿಗಳನ್ನು ಕಾಣದೆ ಕಾಲಿಗೆ ಸಿಕ್ಕವರನ್ನು ತುಳಿಯುತ್ತ 
ಅಡ್ಡಲಾದವರನ್ನು ಪಕ್ಕಕ್ಕೆ ತಳ್ಳುತ್ತಾ, ಯಾರ ಕಿರಿಚಾಟ, ಅರಚಾಟಗಳೂ ಒಬ್ಬರ 
ಕಿವಿಗೂ ಬೀಳದೆ ನುಗ್ಗುತ್ತಿದ್ದರು. 

ಈ ಗದ್ದಲದೊಂದಿಗೆ ಕೆಳದುರ್ಗದಲ್ಲಿ ಅಲ್ಲಲ್ಲಿದ್ದ ಬತೇರಿಗಳಿಂದ ಮೇಲು 
ದುರ್ಗದತ್ತ ಧಾವಿಸಿದ್ದ ಸೈನಿಕರ ಕುದುರೆಗಳ ನುಗ್ಗಾಟ ಅವುಗಳ ಖರಪುಟದ ಧ್ವನಿಯೂ 
ಹತ್ತಾರು ಕುದುರೆಗಳು ಧೂಳುಕವಿಸಿ ಗುಂಪಿನಲ್ಲಿ ನುಗ್ಗಿದಾಗ ಜನ ತಮ್ಮ ಮೇಲೇ 
ಮೃತ್ಯು ಕವಿದು ಬಂದಿತೇನೋ ಎಂಬಂತೆ ಚೀರುವರು; ಬಯ್ಯುವರು; ಶಪಿಸುವರು. 

ಇದರ ನಡುವೆ ಆಗಾಗ ಮೇಲು ದುರ್ಗದಲ್ಲಿಹಾರುತ್ತಿದ್ದ ಫಿರಂಗಿಯ ಭಯಂಕರ 
ಢಂಕಾರ ಕೇಳಿದಾಗ, ಓಡುವವರು ತಟಕ್ಕನೆ ನಿಂತು ಓಡುತ್ತಿದ್ದ ದಿಕ್ಕು ಬದಲಿಸಿ 
ಓಡುವರು; ತಮಗೇ ಗುಂಡಿನೇಟು ತಗಲಿದಂತೆ ಕೂಗುವರು. 

ಈ ಕೋಲಾಹಲದಲ್ಲಿ ದಿಕ್ಕು ತಪ್ಪಿದ ಓಟದಲ್ಲಿಯಾರನ್ನು ಕೇಳಬೇಕು. ಯಾರಿಗೆ 
ಯಾರು ಹೇಳಬೇಕು? ತಮ್ಮ ಕೂಗು ವಿನಾ ಇನ್ನೊಬ್ಬರ ಮಾತು ಬೇಕಿಲ್ಲದ ಆ 
ಹೊತ್ತಿನಲ್ಲಿ ಕೋಟಿ ಕಿವಿಗಳಿದ್ದೂ ಕಿವುಡು, ಕೋಟಿ ಕಣ್ಣುಗಳಿದ್ದೂ ಕುರುಡು. 

ಓಡುವ ಜನರ ಜೊತೆಯಲ್ಲೇ ತಾನೂ ಕುದುರೆಯನ್ನು ಹಿಡಿಸುತ್ತಾ ಕೇಳಿದ- 

“ಏನಾಯಿತು? ಏನು ಅನಾಹುತವಾಯಿತು?” 

“ದಳವಾಯಿಗಳು ಓಲಗದಲ್ಲಿ ಓಬಣ್ಣನಾಯಕರ ಕೊಲೆ ಮಾಡಿದರಂತೆ” 

-ಎಂದು ಹೇಳಿದ ಒಬ್ಬ ನಿಂತು ಮಾತನಾಡುವುದಕ್ಕೂ ಹೊತ್ತಿಲ್ಲದೆ, ಸಾವು 
ಬೆನ್ನಟ್ಟಿದವನಂತೆ ಓಡುತ್ತಾ, 


ಕಾಳರಾತ್ರಿ ೨೧೩ 


“ನಾಗತಿಯವರು ಹೊಂಡದಲ್ಲಿ ಬಿದ್ದು ಸತ್ತರಂತೆ” 

-ಎಂದು ಓಡಿದ ಮತ್ತೊಬ್ಬ. 

ತುಂಬಿದ ಓಲಗದಲ್ಲಿ ನಾಯಕರ ಕೊಲೆಯಾಯಿತು. ನಾಗತಿಯವರು 
ಹೊಂಡದಲ್ಲಿ ಬಿದ್ದು ಸತ್ತರು! 

-ಅದನ್ನು ಕೇಳಿ ಕಸ್ತೂರಿನಾಯಕನ ಹೃದಯ ಬಿರುಗಾಳಿಗೆ ಸಿಕ್ಕಿದಂತೆ ಕಂಪಿಸಿತು. 
ಕುದುರೆ ಓಡುತ್ತಲೇ ಇತ್ತು. 

ಒಂದು ಗಳಿಗೆ, ಹೀಗಿಲ್ಲದಿರಬಹುದು. ಜನ ಹೆಚ್ಚು ಕೂಗುತ್ತಿರಬಹುದು ಎನಿಸಿತು. 
ಸಿದ್ದಯ್ಯನ ಬಾಗಿಲ ಕಡೆಯಿಂದ ಬರುತ್ತಿದ್ದ ಸೈನಿಕನೊಬ್ಬನನ್ನು ತಡೆದು, ಕತ್ತಿಯನ್ನು 
ರುಳಪಿಸುತ್ತಾ ಹುಚ್ಚಾಗಿ ಕೇಳಿದ- 

“ಸುಳ್ಳು ಹೇಳಬೇಡ. ಏನಾಯಿತು ಹೇಳು.” 

.. ಅವನ ಭಯಂಕರ ಮುಖಮುದ್ರೆ ಕೈಯಲ್ಲಿ ರುಳಪಿಸುವ ಬಿಚ್ಚುಗತ್ತಿಯನ್ನು ಕಂಡು 
ಸೈನಿಕನ ಎದೆಯೂ ನಡುಗಿ ನಾಲಗೆಯಲ್ಲಿ ದ್ರವಬತ್ತಿ ಮಾತಾಡಲಾಗದೆ ತೊಲಗಿದ. 

“ಬೇಗ, ಬೇಗ ಹೇಳು ನಾಯಿ” 

-ಎಂದು ಅಬ್ಬರಿಸಿದ ಕಸ್ತೂರಿನಾಯಕ. 

“ಮು... ಮು... ಮು... ದಣ್ಣನ... ಕ... ಕ... ಕಡೆಯವರು... ನಾ...ಯಕರನ್ನು 
ಕೊಲೆ ಮಾಡಿದರು...” 

“ನಿಜವೇ?” 

-ಮೈಯ ಶಕ್ತಿಯನ್ನೆಲ್ಲಾ ಬಿಟ್ಟು ಕೂಗಿ ಕೇಳಿದ ಕಸ್ತೂರಿನಾಯಕ. 

“ನಿಜ... ಉಚ್ಚಂಗಮ್ಮನಾಣೆ.'' 

ಈ ಮಾತು ಕೇಳುತ್ತಿದ್ದಂತೆಯೇ ಕಸ್ತೂರಿನಾಯಕನ ಅಬ್ಬರವೆಲ್ಲಾ ಒಮ್ಮೆಲೇ 
ಕುಸಿದುಹೋಯಿತು. ಕ್ರೋಧ ಮಾಯವಾಗಿ, ದುಃಖದ ಬಿರುಗಾಳಿ ಬೀಸಿತು. ಪೆಟ್ಟುತಿಂದ 
ಕಾಡು ಪಶುವಿನಂತೆ ಕೊಸಕ್ಕನೆ ದೇವಾಲಯದತ್ತ, ಉನ್ಮತ್ತ ನೇತ್ರಗಳಿಂದ ನೋಡುತ್ತಾ 
ಚೀರಿದ. 

“ದುರ್ಗಿ... ದುರ್ಗಿ... ದುರ್ಗಿ... ನಿನಗೆ ನನ್ನ ನಾಯಕರ ನೆತ್ತರೇ ಬೇಕಾಗಿತ್ತೆ? 
ನೆತ್ತರು ಬೇಕೇ ನಿನಗೆ ರಕ್ತದಾಹವೇ ನಿನಗೆ... ಕುಡಿ... ಕುಡಿ... ಕುಡಿ... ಎಷ್ಟು... ರಕ್ತ 
ಕುಡಿಯುತ್ತೀಯೋ ಕುಡಿ... ನಾಯಕರ ಜೊತೆಗೆ ನನ್ನ ರಕ್ತವನ್ನೂ ಕುಡಿ, ತೃಪ್ತಳಾಗು 
ರಣದುರ್ಗಿ” 

—ಎಂದು ಚೀರುತ್ತಾ, ದೇವಾಲಯದ ಮಹದ್ದಾರದ ಬಾಗಿಲ ಸಂದಿಗೆ ಕೈಯಲ್ಲಿದ್ದ 
ಕತ್ತಿಯನ್ನು ಸಿಕ್ಕಿಸಿ, ಹತ್ತು ಹೆಜ್ಜೆ ಹಿಂದೆ ಸರಿದು, ಒಂದೇ ಹಾರಿಗೆ ಕತ್ತಿಯ ಮೇಲೆ 
ಬಿದ್ದ. ಹರಿತವಾದ ಕತ್ತಿ ಅವನ ಹೃದಯವನ್ನು ಕತ್ತರಿಸಿ, ಬೆನ್ನಲ್ಲಿ ಹೊರಬಂದು ಛಿಲ್ಲೆಂದು 
ರಕ್ತ ಕಾರಿತು. ಕಸ್ತೂರಿನಾಯಕನ ದೇಹ, ಕತ್ತಿಗೆ ಸಿಕ್ಕಿ ತೂಗಾಡುತ್ತಾ ಕಾಲುಗಳನ್ನು 
ರಭಾಡಿಸುತ್ತಾ ಹೊಯ್ದಾಡಿತು. 


೨೧೪ ಕಂಬನಿಯ ಕುಯಿಲು 

“ಅಣ್ಣಾ... ಅಣ್ಣಾ... ಓ ಅಣ್ಣಾ!” 

-ಎಂದು ಕುದುರೆಯ ಮೇಲೆ ಕುಳಿತಿದ್ದಂತೆಯೇ ಕೂಗಿಕೊಂಡು ಓಡಿಬಂದ, 
ವೀರಣ್ಣ, ಕತ್ತಿಗೆ ಜೋತುಬಿದ್ದ ಅಣ್ಣನ ದೇಹವನ್ನು ಕಂಡು 

“ಅಯ್ಯೋ ಅಣ್ಣಾ...!'' 

-ಎಂದು ಚೇರಿ, ಕುದುರೆಯ ಮಲೆ ಕುಳಿತಿದ್ದಂತೆಯೇ ಕೆಳಗುರುಳಿದ. 

ಮಿಂಚಿನ ವೇಗದಲ್ಲಿ ನಡೆದ ಈ ಘೋರವನ್ನು ಕಂಡ ಜನತೆ, ನುಡಿಸುತ್ತಾ 
ಕಣ್ಣರಳಿಸುತ್ತಾ ನೋಡಿತು. ನೋಡುತ್ತಲೇ ಇತ್ತು. ನೋಡು ನೋಡುವವರು 
ನೋಡುತ್ತಿದ್ದರು. ಓಡುವವರು ಓಡುತ್ತಿದ್ದರು. ಹುಚ್ಚು ಹಿಡಿಂದತೆ ಜನ "ಹೋ' ಎಂದು 
ಚೀರುತಿತು. 


A 


ಮಧ್ಯಾಹ್ನದ ಊಟಕ್ಕೆಂದು ಕೊಯಿಲಾಗುತ್ತಿದ್ದ ಹೊಲದಿಂದ ಮನೆಗೆ ಬಂದ 
ಪಾಪನಾಯಕ ಅಂಗಳದಲ್ಲಿ ಕಡೆದಿದ್ದ ಭೀತಿಯ ವಿಗ್ರಹಗಳಂತೆ ಕುಳಿತಿದ್ದ ಗಂಗೆ, 
ಗಿರಿಜೆಯರನ್ನು ಕಂಡು ಗಾಬರಿಯಾದ. 

“ಏನಾಯಿತು ಗಿರಿಜಾ?” 

-ಅವನ ಮಾತಿಗೆ ಉತ್ತರ ಕೊಡಲಾಗದೆ ಗಿರಿಜಾ, ಮೌನವಾಗಿ ದುರ್ಗದತ್ತ 
ಕೈ ತೋರಿಸಿದಳು. ಪಾಪನಾಯಕನೂ ಅತ್ತ ನೋಡಿದ. ಮುಪ್ಪಿನ ಮಂಕು ಕವಿದ 
ಅವನ ಕಣ್ಣುಗಳಿಗೆ ಏನೂ ಕಾಣಲಿಲ್ಲ. ಅಸ್ಪಷ್ಟವಾದ ಜನರ ಕೂಗಿನ ಸದ್ದು ಮಾತ್ರ 
ನೆರೆತುಂಬಿ ಹರಿದ ಹೊಳೆಯ ಸದ್ದಿನಂತೆ ಕೇಳಿಸಿತು. 

“ಅದೇನು ಸದ್ದು? ಅಪ್ಪಯ್ಯ ಎಲ್ಲಿ? ಗಂಗವ್ವ ಏಕೆ ಹಿಂಗೆ ಕೂತಿದ್ದಾಳೆ?” 

ಗಳಿಗೆ ಗಳಿಗೆಗೆ ಕಾರಣವರಿಯದೇ ಎದೆಯಲ್ಲಿ ಉಕ್ಕುತ್ತಿದ್ದ ಗಾಬರಿಯನ್ನು 
ಸಹಿಸಲಾರದೆ, ಮಾಲೆ ಮಾಲೆಯಾಗಿ ಪ್ರಶ್ನೆಯನ್ನು ಕೇಳಿದ ಪಾಪನಾಯಕ. 

ಆದರೆ ಅವನ ಪ್ರಶ್ನೆಗಳಿಗೆ ಯಾರೂ ಉತ್ತರಕೊಡುವ ಸ್ಥಿತಿಯಲ್ಲಿರಲಿಲ್ಲ. ಉತ್ತರ 
ಹೇಳಿದರೆ ಅರ್ಥಮಾಡಿಕೊಳ್ಳುವ ಸ್ಥಿತಿಯಲ್ಲಿ ಪಾಪನಾಯಕನೂ ಇರಲಿಲ್ಲ. ಅವನೂ 
ಅಂಗಳದಲ್ಲಿ ಕುಸಿದು ಅವರೊಂದಿಗೆ ಕುಳಿತ. 

ವೈಶಾಖಮಾಸದ ಉರಿಬಿಸಿಲು, ಎದೆಗೆಡಿಸುವ ಮೌನವನ್ನು ಹೊದ್ದು ಮಲಗಿದ 
ಬಯಲನ್ನು ನೆಕ್ಕುತ್ತಿತ್ತು. 

ಇದ್ದಕ್ಕಿದ್ದಂತೆಯೇ ಮೌನವನ್ನು ಸೀಳಿ ಕೇಳಬಂದಿತು, ಹನುಮವ್ವನ ಉನ್ಮತ್ತ 
ವಿಕಾರ ನಗು ಬೆರತ ಹಾಡು- | 

ದಂಡಿನಾ ಜೊತೆಗ್ಲೋದ ನನರಾಯ ಮನೆಗಿನ್ನು ಬರಲಿಲ್ಲ 
ಎಲ್ಲವನೆ ಹೇಳಿ ಪಂಜರದ ಗಿಳಿಯಕ್ಕ!! 


ಕಾಳರಾತ್ರಿ ೨೧೫ 


ಪಂಜರದ ಗಿಳಿಯಕ್ಕ ಮಾತಾಡೆ, ಎಲ್ಲವನ ನನರಾಯ 
ದುರ್ಗದಲ್ಲೊ ಸ್ವರ್ಗದಲ್ಲೋ॥ 

ಅವಳ ಹಾಡನ್ನು ಕೇಳಿ, ಕೇಳಿದವರ ಎದೆ ಭಯದಿಂದ ನಡುಗಿತು. ಗಿರಿಜೆ 
ಎದೆಯಲ್ಲಿ ಕವಿದ ಭೀತಿ, ಸಿಟ್ಟಾಗಿ ಉಕ್ಕಿ- 

“ಹಾಳ್ಮುಂಡೆ, ಹಾಡು ಹೇಳಾಕೆ ಇದೇನೇ ಹೊತ್ತು? ಅಪಶಕುನದ ಗೂಬೆ” 

-ಎಂದು ಗದರಿಸುತ್ತಾ, ದೂರದ ಹೊಂಗೆಯ ಮರದ ನೆರಳಿನಲ್ಲಿ ಮಣ್ಣಿನಲ್ಲಿ 
ಹೊರಳಾಡುತ್ತಿದ್ದ ಹನುಮವ್ಹನತ್ತ ಕಲ್ಲು ತೆಗೆದುಕೊಂಡು ಬೀರಿದಳು. ವೇಗವಾಗಿ ಚಿಮ್ಮಿದ 
ಕಲ್ಲು ಹನುಮವ್ಹನ ಹಣೆಗೆ ಬಡಿದು, ಅವಳ ಹಣೆಯಿಂದ ರಕ್ತ ಚಿಮ್ಮಿತ್ತು. ನೋವಿನಿಂದ 
ಹುಚ್ಚಾಗಿ ಚೀರಿದ ಹನುಮವ್ವ, ಮರುಗಳಿಗೆಯೇ ಅದನ್ನು ಮರೆತು, ನೋವಿನಿಂದ 
ಮತ್ತಷ್ಟು ವಿಕಾರವಾದ ದ್ವನಿಯಲ್ಲಿ ನಗುತ್ತಾ- 

ಜರಿಯಶಲ್ಯವ ಹೊದ್ದು ಜೋಡಿ ವೀಳ್ಯವ ಮೆದ್ದು 
ಗೆದ್ದು ಬರುತೀನಂತ ಮಡದೀಗೆ ಸರದಾರ ನುಡಿದಾ। 
ಸರದಾರ ನುಡಿದ, ಕುದುರೆಯ ಬೆನ್ನೇರಿ ನಡೆದಾ!। 
ಸರದಾರ ನುಡಿದ, ಸರದಾರ ನಡೆದಾ 

ಗುಂಡಿನ ಸದ್ದಾಗಿ ಗಾಳೀಲಿ ಗಾಳ್ಕಾಗಿ ಅಡಗಿಹೋದಾ॥ 

-ಎಂದು ಹಾಡುತ್ತಾ ಎತ್ತಲೋ ಓಡಿಹೋದಳು. ಒಂದು ಗಳಿಗೆ ಅವಳ ಹಾಡಿನ 
ದನಿ ನಗುವಿನ ಸದ್ದು ಗಾಳಿಯಲ್ಲಿ ತೇಲಿ ಕರಗಿಹೋಯಿತು. ಮತ್ತೆ ಭಯಂಕರ ಮೌನ 
ಬಯಲನ್ನು ಆವರಿಸಿತು. ಆಮೂವರೂ ಗಳಿಗೆ ಗಳಿಗೆಗೆ ಎದೆಯ ತಿದಿಯನ್ನು ಮತ್ತಷ್ಟು 
ವೇಗವಾಗಿ ಒತ್ತುವ ಭೀತಿಯಲ್ಲಿ ಬೆಂಡಾಗುತ್ತಾ ಕುಳಿತಿದ್ದವರು ದೂರದಲ್ಲಿ ಕೇಳಿ ಬಂದ 
ಕುದುರೆಯ ಸದ್ದನ್ನು ಕೇಳಿ, ಹುಲಿಯ ವಾಸನೆ ಹಿಡಿದ ಚಿಗರಿನಂತೆ ಕಣ್ಣರಳಿಸಿ 
ನೋಡಿದರು. ಕುಳಿತಿದ್ದ ಗಿರಿಜಾ ಆತುರದಲ್ಲಿ ಸಿಡಿದು ನಿಂತು ಸದ್ದು ಬರುತ್ತಿದ್ದ ಕಡೆ 
ನೋಡಿದಳು. 

ದೂರದಲ್ಲಿಕುದುರೆಯೊಂದು ಬರುತ್ತಿತ್ತು. ಆ ಕುದುರೆಯ ಬಣ್ಣದಿಂದಲೇ ಗಿರಿಜೆ 
ಅದು ವೀರಣ್ಣನ ಕುದುರೆಯೆಂದು ಗುರುತಿಸಿದಳು. ತನ್ನ ತೊಡೆಯ ಮೇಲೆ ಏನನ್ನೋ 
ಮಲಗಿಸಿಕೊಂಡು, ಒಂದು ಕೈಯಲ್ಲಿ ಅದನ್ನು ಮತ್ತೊಂದು ಕೈಯಲ್ಲಿ ಲಗಾಮನ್ನು 
ಹಿಡಿದು ನಿಧಾನವಾಗಿ ಕುದುರೆಯನ್ನು ನಡೆಸಿಕೊಂಡು ಬರುತ್ತಿದ್ದ ಆ ವೀರಣ್ಣನನ್ನು 
ಕಂಡು ಗಿರಿಜೆಯ ಎದೆ ಡವಡವ ಬಡಿದುಕೊಳ್ಳಲಾರಂಭಿಸಿತು. ಅಲ್ಲಿಗೆ ಓಡಿ ಹೋಗಿ 
ಅದೇನೋ ನೋಡಬೇಕು ಎಂದುಕೊಂಡಳು. ಆದರೆ ನೆಲಕ್ಕೆ ಬೆಸೆದಂತೆ ಬಿಗಿದಿತ್ತು 
ಅವಳ ಕಾಲು. ತಾನಾಗಿಯೇ ಬಿರಿದ ಬಾಯ ಮೇಲೆ ಅಂಗೈಯನ್ನು ಒತ್ತಿ ನೋಡುತ್ತಲೇ 
ನಿಂತಳು. 

ನಿಧಾನವಾಗಿ ನಡೆದು ಕುದುರೆ ಅಂಗಳಕ್ಕೆ ಬಂದಿತು. ತೊಡೆಯ ಮೇಲಿದ್ದುದನ್ನು 
ಹೆಗಲ ಮೇಲೆ ಹೊತ್ತುಕೊಂಡು ವೀರಣ್ಣ ಕುದುರೆಯಿಂದ ಕೆಳಗಿಳಿದ. ಅವರಣ್ಣ 
ಕಸ್ತೂರಿನಾಯಕ ಅವನ ಹೆಗಲ ಮೇಲೆ ಜೋಲುಬಿದ್ದಿದ್ದ. ಅವನ ಎದೆಯನ್ನಿರಿದ ಕತ್ತಿ 


೨೧೬ ಕಂಬನಿಯ ಕುಯಿಲು 


ಬೆನ್ನಲ್ಲಿ ಹೊರಬಂದು ಬಿಸಿಲಿನಲ್ಲಿ ಹೊಳೆಯುತಿತ್ತು. ಕಚ್ಚಿದ ಹಲ್ಲುಗಳ ಸಂದಿನಿಂದ 
ಜೋಲುಬಿದ್ದ ನಾಲಿಗೆಯಿಂದ ಇನ್ನೂ ರಕ್ತ ಹನಿಹನಿಯಾಗಿ ತೊಟ್ಟಿಕ್ಕುತ್ತಿತ್ತು. 

ಅದನ್ನು ಕಂಡ ಗಂಗವ್ವ ಒಂದೇ ಒಂದು ಬಾರಿ ಮುಗಿಲು ಹರಿಯುವಂತೆ 
ಚೀರಿದಳು. ಸೂರಿನ ನೆರಳಿನಲ್ಲಿ ಸರಿದು ಕುಳಿತಿದ್ದ ಪಾಪನಾಯಕ “ನನ್ನ ಸಂಸಾರನ 
ಒಗ್ಗಾಲಿ ಮಾಡಿದೆಯಾ ಶಿವನೇ” ಎಂದು ಚೀರಿ ಗೋಡೆಗೆ ಹಣೆಯನ್ನು ಘಟ್ಟಿಸಿದ. 

ಗಿರಿಜೆ ನೋಡುತ್ತಲೇ ಇದ್ದಳು. ಬಿರಿಯುವಂತೆ ಅರಳಿದ ಅವಳ ಕಣ್ಣಲ್ಲಿ ಬಿಸಿಲು 
ತುಂಬುತ್ತಿತ್ತು. ನೋಡುತ್ತಲೇ ಇದ್ದಳು. ನೋಡ ನೋಡುತ್ತಾ ಬಿಸಿಲಿನಲ್ಲಿಯೂ ಅವಳ 
ಕಣ್ಣಲ್ಲಿ ಕತ್ತಲೆ ತುಂಬಿತು. 


ಆಧುನಿಕ ಕನ್ನಡ ಸಾಹಿತ್ಯ ಕಂಡ ಗದ್ಯ ಶಿಲ್ಪಿ ತ.ರಾ.ಸು. ಅವರ ಭಾಷೆಯಲ್ಲಿ ತಾರುಣ್ಯದ ಹರಿತವಿದೆ, 
ಶೈಲಿಯಲ್ಲಿಜೇನಿನ ಸಿಹಿತನವಿದೆ, ಸಮಕಾಲೀನ ಪ್ರಜ್ಞೆ, ಸಂಸ್ಕೃತಿಯ ಪ್ರೇಮವಿದೆ. ಅವರ ಬರೆಹಗಳಲ್ಲಿ 
ಜಾನಪದೀಯ ಸೊಗಡಿದೆ. ಇತಿಹಾಸವನ್ನು ವೈಭವೀಕರಿಸುವ ಜಾಣ್ಮೆಯಿದೆ. ಗದ್ಯವನ್ನು ಕಾವ್ಯದೆತ್ತರ- 
ಕೊಯ್ಯುವ ಅಸಾಮಾನ್ಯ ಪ್ರತಿಭೆಯಿದೆ. ಅವರು ಐತಿಹಾಸಿಕ, ಪೌರಾಣಿಕ, ಸಾಮಾಜಿಕ ಕಾಲಖಂಡದ 
ಯಾವುದೇ ಕೃತಿ ಬರೆಯಲಿ ಅದರಲ್ಲಿ ಅವರು ಬದುಕನ್ನು ಇಡಿಯಾಗಿ, ಸಮಗ್ರವಾಗಿ ನೋಡುವುದನ್ನು 
ಕಾಣುತ್ತೇವೆ. ಅವರು ರಚಿಸಿದ ಪಾತ್ರಗಳು ಗಾಳಿಯಲ್ಲಿ ಹಾರಾಡುವ ತರಗೆಲೆಗಳಲ್ಲ. ಈ ಭುವಿಯಲ್ಲಿ 
ಬದುಕಿದ ಜೀವಂತ ವೃತ್ತಾಂತಗಳು. ಈ ನೆಲದ ನಕ್ಷತ್ರಗಳು. 

ಚಿತ್ರದುರ್ಗದ ಪಾಳೆಯಗಾರರ ಕುರಿತು ಕಂಬನಿಯ ಕುಯಿಲಿನಿಂದ ದುರ್ಗಾಸ್ತಮಾನದ 
ವರೆಗೆ ಕಾದಂಬರಿಯ ಮಾಲೆಯನ್ನೇ ಬರೆದು ಅದೊಂದು ಮಹಾಸಾಮ್ರಾಜ್ಯವೆನ್ನುವಂತೆ ಚಿತ್ರಿಸಿ 
ಕಾದಂಬರಿಯ ಶಕ್ತಿಯನ್ನು ತೋರಿಸಿಕೊಟ್ಟರು. ಈ ಮಾಲಿಕೆಯ ಶಿಖರಪ್ರಾಯವಾದ 
ದುರ್ಗಾಸ್ತಮಾನಕ್ಕೆ ಕೇಂದ್ರ ಸಾಹಿತ್ಯ ಅಕಾಡೆಮಿಯ ಪ್ರಶಸ್ತಿ ಲಭಿಸಿದೆ. 

ಐತಿಹಾಸಿಕ ವಸ್ತುವನ್ನು ಚರಿತ್ರೆ ಮತ್ತು ಕಲ್ಪನೆಯ ಎರಕದಲ್ಲಿ ಸಜೀವಗೊಳಿಸುವ ಅವರ 
ಕಲೆಗಾರಿಕೆ ಕಾದಂಬರಿಯ ಜೀವದ್ದನಿ. ಅದು ಈ ರಸಾನುಭವಿಯ ಭಾವದ್ಧನಿಯೂ ಹೌದು. 


B-191461 


॥॥| Wl 


120.00 


pe 
AN ಮಂತ ಸುಲ ಹಿತ್ನ 


ಲ 
ಕ ಹತಾ ಶತಿ ನಗರ PR 


Veuve (ಲಾ ಬೆಂಗಳೂರು 10 


